


ಆಕರ ಗ್ರಂಥಮಾಲೆ 


ಶೇಕ್‌ಪಿಯರ್‌ 
ಎರಡು ನಾಟಕಗಳ ಅಧ್ಯಯನ 


ಜಿ.ಕೆ. ಗೋವಿಂದರಾವ್‌ 





ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಬೆಂಗಳೂರು 


SHAKESPEARE - ERADU NATAKAGALA ADHYAYANA 
Writer | 

Prof. G.-K. Govinda Rao 

Formerly Professor of English 

St. Joseph Commerce College, Bangalore 
Publisher 
Ashok N. Chalavadli 
Administrative Officer 
Kannada Pustaka Pradhikara 
(Kannada Book Authority), Kannada Bhavana 
J.C. Road, Bangalore - 560 002. 


Pages : xvi +233 


ಮೊದಲ ಆವೃತ್ತಿ : 2003 
ಪರಿಷ್ಕೃತ ಮುದ್ರಣ : 2008 


ISBN 81-7713-136-2 
© Author 
ಮುಖಪುಟ : ಲಿಪಿ 
ಬೆಲೆ: ರೂ. 100/- 
ಮುದ್ರಣ: 
ಲಿಪಿ ಮುದ್ರಣ 
ಬ್ಯೂಗಲ್‌ರಾಕ್‌ ರಸ್ತೆ ಹ 


ಬೆಂಗಳೂರು - 560004 
ದೂರಮಣಿ : 26622061 


111 


ಬಿ. ವಿ. ಕಾರಂತರಿಗೆ 
ಪ್ರೀತಿ ಗೌರವ ಹಾಗೂ ಕೃತಜ್ಞ ೃತೆಗಳಿಂದ 


ಅಧ್ಯಕ್ಷರ ಮಾತು 
ಆ 


ಸಮಕಾಲೀನ ಸಂದರ್ಭದ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ವಿದ್ಯಮಾನಗಳ 
ಅಡ್ಡನಡಗಳಿಗೆ ತಕ್ಷಣವೇ ಆರೋಗ್ಯಕರ ಭಾವದಲ್ಲಿ ಪ್ರತಿಕ್ರಿಯಿಸುವ ಪೊ. 
ಜಿ. ಕೆ ಗೋವಿಂದರಾವ್‌ ಬುದ್ದಿಜೀವಿವಲಯದ ಎಚ್ಚರ ಪ್ರಜ್ಞೆಯ ಪ್ರತೀಕ. ಈ ಎಚ್ಚರ 
ಸಮಸ್ಯೆಗಳನ್ನು ಕೇವಲ ತಾತ್ತಿಕೆ ಮಟ್ಟದಲ್ಲಿ ಗ್ರಹಿಸುವುದಲ್ಲ. ಸಾಮಾಜಿಕ ನ್ಯಾಯದ 
ತಳಮೂಲಕ್ಕೆ ಅನ್ನ ಯಿಸಿ ಅಥ್ಫೆ ನಯಿನುವ: ಹಾಗೂ ಸಮಸ್ಯೆಗಳ ನಿವಾರಣೆಗೆ ಜಾತಿಯ 


ಕ್ರಿಯಾಶೀಲತೆಯದು. ಈ ಕ್ರಿಯಾಶೀಲತೆಯ ಆಂತರ್ಯದಲ್ಲಿ ಸದಾ ತುಡಿಯುವ ಒಬ್ಬ 


ಅಧ್ಯಾಪಕನಿದ್ದಾನೆ, ರಂಗನಟನಿದ್ದಾನೆ, ಸಾಮಾಜಿಕ ಚಿಂತಕನಿದ್ದಾನೆ. ಈ ಕಾರ್ಯಕ್ಷೇತ್ರಗಳು 
ಬೇರೆ ಬೇರೆಯಾದರೂ ಅವುಗಳ ಆಶಯ ಪ್ರಮಾಣುವಿನಲ್ಲಿ ಒಂದೇ ಆಗಿ ತುಡಿಯುವ 
ವ್ಯಕಿತ್ಸದ ಅಸ್ಥಿತೆ ಅನನ್ಯವಾದುದು. 

ಇಂಗ್ಲೀಷ್‌ ಪ್ರಾಧ್ಯಾಪಕರಾಗಿ ದೇಶ ಭಾಷೆ ಸಂಸ್ಕೃತಿಗಳ ಗಡಿಗೆರೆಗಳನ್ನು ದಾಟಿ 
ಸಾಹಿತ್ಯವನ್ನು ಮಾನವೀಕರಣದ ದ್ರವ್ಯಮೂಲದಲ್ಲಿ ಅರ್ಥೈಯಿಸುವ ವಿಶೇಷತೆ ಪ್ರೊ. 
ಜಿ. ಕೆ ಗೋವಿಂದರಾವ್‌ ಅವರದು. ಇದು ಕಾರಣವಾಗಿ ಶೇಕ್‌ಪಿಯರನ ಎರಡು 
ನಾಟಕಗಳನ್ನು ಕುರಿತ ಅಧ್ಯಯನದ ಈ ಕೃತಿ ಕನ್ನಡದ ಓದುಗರಿಗೆ ಒಂದು ಅನನ್ಯ ಕೊಡುಗೆ. 
ನಾಟಕಗಳ ವಸುದ್ರವ್ಯದಲ್ಲಿ ಮಾನವ ಸ್ವಭಾವಗಳನ್ನು ನಿರೀಕ್ಷಿಸುವ ಮಹಾನ್‌ ಕಲಾಕಾರ 
ಶೇಕ್‌ಪಿಯರ್‌. ಕಾಲದ ಸದ್ಯತನವನ್ನು ಮೀರಿ ಎಲ್ಲ ಕಾಲದ ತವಕ ತಲ್ಲಣಗಳಿಗೆ ಉತ್ತರ 
ಮುಖಿಯಾಗಬಲ್ಲಧಾತು ಸಂಪನ್ನತೆ ಈ ನಾಟಕಗಳ ವಿಶೇಷತೆ. 


ಸಂದರ್ಭವಶದಲ್ಲಿನ ಮನುಷ್ಯನ ವರ್ತನೆ ಜೀವನ ಮೌಲ್ಯಗಳನ್ನು ಬಲಿತೆಗೆದು 


ಕೊಳ್ಳುತ್ತ ವ್ಯವಸ್ಥೆಗೆ ಬೇರೊಂದು ಬಗೆಯ ಅವಸ್ಥಾಂತರವನ್ನು ಕೊಡುವ ಪರಿಯನ್ನು 


"ಸೀಸರ್‌' ನಾಟಕ ಮನೋಜ್ಞವಾಗಿ ಅನ್ವೇಷಿಸಿದ. ಕೋಮಲವಾದ ಪ್ರೇಮ ಪ್ರಸಂಗವು 


ಮಾನವ ಸಹಜ ದೌರ್ಬಲ್ಯ ಕಾರಣದಿಂದಾಗಿ ದುರಂತವನೈದುವ ಪರಿಯನ್ನು 


"ಒಥೆಲೋ' ನಾಟಕ ಗಂಭೀರವಾಗಿ ಶೋಧಿಸಿದೆ. ಈ ಎರಡೂ ನಾಟಕಗಳಲ್ಲಿ ಅಂತರ್‌ 
ಗಾಮಿಯಾಗಿ ಸಂಚರಿಸಿರುವ ಮನೋವ್ಯಾಪಾರಗಳನ್ನು ಪ್ರೊ. ಜಿ. ಕೆ. ಗೋವಿಂದರಾವ್‌ 
ರವರು ವಿಶ್ಲೇಷಿಸಿರುವ ರೀತಿ ವಿಸ್ಮಯ ಹುಟಿಸುತದೆ. 
ತಮ್ಮ ಕೃತಿಯನ್ನು ಪರಿಷ್ಕರಿಸಿಕೊಟ್ಟು ಮರು ಮುದ್ರಣಕ್ಕೆ ಅನುಮತಿ ನೀಡಿದ 
ಹಿರಿಯರಾದ ಪ್ರೊ. ಜಿ.ಕೆ. ಗೋವಿಂದರಾವ್‌ರವರಿಗೆ ಪ್ರಾಧಿಕಾರದ ಆತ್ಮೀಯ ಕ್ಫ ತಜ್ಞತೆಗಳು. 
ಸುಂದರವಾಗಿ ಪುಸಕವನ್ನು ಮುದ್ರಿಸಿಕೊಟ್ಟ ಮಿತ್ರ ರಾದ ಬಾಕಿನ ಮತು ಲಿಪಿ AES 
ಬಳಗಕ್ಕೆ ಆತ್ಮೀಯ ಧನ್ಯ ವಾದಗಳು. 


ಪ್ರೊ. ಎಸ್‌. ಜಿ ಸಿದ್ದರಾಮಯ್ಯ 


pd 


V 7 


ಅಕ್ಷರ ಸೂರ್ಯನಿಗೆ ನಮನ 


ಶೇಕ್‌ಪಿಯರ್‌ ಕನ್ನಡ ಸಂಸ್ಕೃತಿಯ ಅನುಸಂಧಾನಕ್ಕೆ ಸಿಕ್ಕಿ ಒಂದು ಶತಮಾನ ಉರುಳಿತು. 
ಅವನ ಜತೆ ನಡೆದ ಅನುಸಂಧಾನದ ಬಗೆಗಳು ಹಲವಾರು. ಅವು ವಸಾಹತುಶಾಹಿ 
ಕಾಲಘಟ್ಟದಿಂದ ವಸಾಹತೋತರ' ಕಾಲಘಟ್ಟದ ಚಹರೆಗಳಲ್ಲಿ ಸಾಗುತ್ತ ಬಂದಿವೆ. ಕನ್ನಡ 
ಸಂಸ್ಕೃತಿಯು ಶೇಕ್‌ಪಿಯರ್‌ನನ್ನು ಒಳಗೊಂಡ ಬಗೆಗಳನ್ನು ಕುರಿತು ಚಿಂತಿಸುವಾಗ - ಬೆರಗು, 
ಭ್ರಮೆ, ಇಂಥ ಪ್ರತಿಮಾವಿಮರ್ಶಾಜಗತ್ತು ನಮಲ್ಲಿ ಉಂಟು. ಅದೇ ಹೊತಿಗೆ ರಂಗನಿರ್ಮಾಣ, 
ರಂಗಭಾಷೆ ನಟನಾಲೋಕದಂಥ ರಂಗವಿಮರ್ಶಾ ಜಗತ್ತೂ ಉಂಟು. ಹಲವು ಬಾರಿ ಇವು 
ಒಂದೇ ನಡೆಯಲ್ಲಿ ನಡೆದೂ ಬೇರೆಬೇರೆಯಾಗಿದ್ದುದೂ ಉಂಟು. ಇಂಥ ಹಲವು 
ಅಧ್ಯಯನಗಳ ನಡುವೆ ಪ್ರೊ. ಜಿ.ಕೆ. ಗೋವಿಂದರಾವ್‌" ಅವರು ಶೇಕ್‌ಪಿಯರ್‌ನನ್ನು ಈ 
ಎರಡೂ ಬಗೆಗಳನ್ನು ಅಂತರಂಗಿಸಿಕೊಂಡು ಕೃತಿನಿಷ್ಠ ಓದಿನ ಮೂಲಕ ಶೇಕ್‌್‌ಪಿಯರ್‌ನನ್ನು 
ತಮ್ಮವನನ್ನಾಗಿಸಿಕೊಂಡಿದ್ದಾರೆ. 

ಪ್ರೊ. ಜಿ.ಕೆ. ಗೋವಿಂದರಾವ್‌ ಅವರು ಒಂದು ಕಡೆ ರಂಗಪ್ರಯೋಗದಲ್ಲಿ ಸದಾ ಕ್ರಿಯಾ 
ಶೀಲರಾಗಿ, ಮತೊಂದು ಕಡೆ ಸಾಮಾಜಿಕ-ಸಾಂಸ್ಕೃತಿಕ ನೆಲೆಯಲ್ಲಿ ಯಾವತ್ತೂ ವೈಚಾರಿಕ 
ರಾಗಿ, ಮಗುದೊಂದುಕಡೆ ಸಾಹಿತ್ಯಾಧ್ಯಯನದ ಅನುಸಂಧಾನಕಾರರಾಗಿ ಶೇಕ್‌ಪಿಯರ್‌ನನ್ನು 
ಸಮೀಪಿಸಿದ್ದಾರೆ. ಇದು ಶೇಕ್‌ಫಿಯರ್‌ನ ಆತ್ಮದ ಜತೆ ಅವರು ನಡೆಸಿದ ಧ್ಯಾನದ ಕ್ರಮಗಳೇ 
ಆಗಿವೆಯೆಂಬ ತಿಳಿವಳಿಕೆ ನನ್ನದು. ಈ ಧ್ಯಾನಲೋಕದಲ್ಲಿ ಶೇಕ್ಸ್‌ಪಿಯರ್‌ ಕನ್ನಡ ಸಂಸ್ಕೃತಿ 
ಲೋಕಕ್ಕೆ ನಿಚ್ಚಳವಾಗಿ ಕಾಣಿಸಿಕೊಂಡಿದ್ದಾನೆ. ಜೂಲಿಯಸ್‌ ಸೀಸರ್‌ ಹಾಗೂ ಒಥೆಲೋ 
ನಾಟಕಗಳೆರಡರ ಅಧ್ಯಯನವು ಹೊಸ ಅಧ್ಯಯನದ ಕ್ರಮಗಳಿಗೆ ದಾರಿಮಾಡಿ ಕೊಟ್ಟಿವೆ. 
ಹೊಸ ಹಾದಿಗಳನ್ನು ಹುಟ್ಟುಹಾಕುವ ಸೂಕ್ಷ್ಮ ನೇಯೆಗೆ ನಮ್ಮನ್ನು ಸಾಗಿಸಿದೆ. ಕನ್ನಡವು 
ಈವರೆಗೂ ಈ ಬಗೆಯ ಅಧ್ಯಯನವನ್ನು ಕಂಡಿರಲಿಲ್ಲ ಇಂಥ ಹೊಸಬಗೆಯ ಅಧ್ಯಯನದ 
ಅನುಸಂಧಾನಕ್ಕೆ ನಮನ್ನು ಕರೆದುಕೊಂಡು ಹೋದ ಪ್ರೊ. ಜಿ.ಕೆ. ಗೋವಿಂದರಾವ್‌ ಅವರಿಗೆ 
ಶೇಕ್‌ಪಿಯರ್‌ನ ಅಭಿಮಾನಿಗಳ ಪರವಾಗಿ, ಕನ್ನಡ ಜನತೆಯ ಪರವಾಗಿ ಅಭಿನಂದನೆಗಳನ್ನು 
ತಿಳಿಸಬೇಕು. 

ಈ ಪುಸಕವು ಪ್ರಾಧಿಕಾರದ ಮೂಲಕ ಪ್ರಕಟಗೊಳ್ಳಲು ವಿಶ್ವಾಸಪೂರ್ವಕವಾಗಿ ಒಪ್ಪಿಗೆ 
ನೀಡಿ ಪ್ರೊ. ಜಿ.ಕೆ. ಗೋವಿಂದರಾವ್‌ ಅವರು ನಮ್ಮೊಡನೆ ಸಹಕರಿಸಿದ್ದಾರೆ. ಕನ್ನಡ ಪುಸಕ 
ಪ್ರಾಧಿಕಾರದ ಸದಸ್ಯಮಿತ್ರರು ಪ್ರಕಟಣೆಯ ಒಪ್ಪಿಗೆ ಸೂಚಿಸಿದ್ದಾರೆ. ಇವರೆಲ್ಲರಿಗೂ 
ಪ್ರಾಧಿಕಾರದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕನ್ನಡದ ಜನ ಈ ಪುಸಕವನ್ನು 
ಪ್ರೀತಿಯಿಂದ ಸ್ವೀಕರಿಸಬೇಕೆಂದು ಬೇಡುತ್ತೇನೆ. 

ಪ್ರೊ. ಮಲ್ಲೇಪುರಂ ಜಿ. ವೆಂಕಟೇಶ 
ಅಧ್ಯಕ್ಷರು 


V1 


ಕತಜತೆಗಳು 
ಲ ಇ 


ಹೇಳಬೇಕಾಗಿದ್ದನ್ನೆಲ್ಲ ಈ ಎರಡು ಪ್ರಬಂಧಗಳಲ್ಲಿ ಹೇಳಿಬಿಟ್ಟಿದ್ದೇನೆ ಎಂದು 
ತಿಳಿದಿರುವುದರಿಂದ ಮುನ್ನುಡಿಯಲ್ಲಿ ಮತ್ತೆ ಏನನ್ನು ಹೇಳುವುದೂ ಅನವಶೃಕ ಎನಿಸುತದೆ. 
ಅತ್ಯಂತ ಸಾಹಸದ ಕೆಲಸವನ್ನು ಅತ್ಯಂತ ವಿನಯದಿಂದ ಮಾಡಹೊರಟಿದ್ದೇನೆ ಎಂದು ಮಾತ್ರ 
ಹೇಳಲು ಇಚ್ಛಿಸುತ್ತೇನೆ. ಮಿಕ್ಕಿದ್ದೆಲ್ಲ ಓದುಗರಿಗೆ ಬಿಟ್ಟಿದ್ದು ಶೇಕ್‌ಪಿಯರ್‌ ವಿದ್ಯಾರ್ಥಿಗಳ, 
ಅಭಿಮಾನಿಗಳ, ರಂಗಕರ್ಮಿಗಳ, ಪಂಡಿತರ ಗಮನಕ್ಕೆ ಯೋಗ್ಯವಾದದ್ದೇನಾದರೂ 
ಹೇಳಿದ್ದೇನೆಯೋ ಗೊತ್ತಿಲ್ಲ 


ಆ ಅನುಮಾನ ಸಂಕೋಚಗಳಲ್ಲಿಯೇ. ನನ್ನ ಹಲವು ಗೆಳೆಯರಿಗೆ ಹಸ್ತಪ್ರತಿಯನ್ನು 
ತೋರಿಸಿದೆ. ಅವರುಗಳಲ್ಲಿ ಡಾ. ಜಿ. ರಾಮಕೃಷ್ಣ, ಪ್ರೊ. ವಿ.ಎಸ್‌. ಶ್ರೀಧರ, ಪ್ರೊ. ಕೆ. 
ಸುಂದರರಾಜ್‌ ಹಾಗೂ ಪ್ರೊ. ಮನು ಚಕ್ರವರ್ತಿ ಮುಖ್ಯರು. ಎಲ್ಲರೂ ಉತ್ತೇಜಿಸಿ ಧೈರ್ಯ 
ತುಂಬಿದರು. ಅದಕ್ಕಾಗಿ ಅವರನ್ನುಇಲ್ಲಿ `ನೆನೆಯುತ್ತೇನೆ. 


ಪ್ರಧಾನವಾಗಿ ಗೆಳೆಯ ಡಾ. ರಾಜೇಂದ್ರ ಚೆನ್ನಿಯವರ ಹೆಸರನ್ನು ನಾನು ಹೇಳಬೇಕು. 
ಎರಡೂ ನಾಟಕಗಳ ಕುರಿತಾದ ಈ ಪ್ರಬಂಧಗಳನ್ನು ಓದಿದ್ದಷ್ಟೇ ಅಲ್ಲ, ತಮ್ಮ ಅನಿಸಿಕೆಗಳನ್ನು 
ಪತ್ರದ ಮೂಲಕವೂ ವಿಶದವಾಗಿ ತಿಳಿಸಿ ತುಂಬ ಉಪಕಾರ ಮಾಡಿದರು. ಈ ಪ್ರಬಂಧಗಳ 
ಕುರಿತಾಗಿ ಅವರು ತೋರಿಸಿದ ಆಸ್ತೆ ಮತ್ತು ಉತಾಹಗಳಿಂದ ಸ್ಪೂರ್ತಿಗೊಂಡು ಅವರೇ 
ಪುಸಕಕ್ಕೆ ಒಂದು ಪ್ರಸಾವನೆಯನ್ನು ಬರೆದುಕೊಡಬೇಕೆಂದು ಕೇಳಿಕೊಂಡೆ. ಒಪ್ಪಿಕೊಂಡು 
ಒಂದು ಮನೋಜ್ಲವಾದ ಪ್ರಸಾವನೆ ಬರೆದುಕೊಟ್ಟಿದ್ದಾರೆ. ಶೇಕ್ಸ್‌ಪಿಯರ್‌ ಜಗತ್ತಿನ ಕುರಿತಾದ 
ಅವರ ಪ್ರಸಾವನೆಯ ಮೊದಲ ಮೂರು ಪುಟಗಳಂತೂ ನನ್ನ ಪ್ರಕಾರ ಅತಿ ಸೂಕ್ಷ್ಮ 
ಮನಸ್ಸೊಂದು ಶೇಕ್‌ಪಿಯರನ ಕಲಾತಕಸ್ಪಷ್ಠಿಯನ್ನು ಸಮರ್ಥವಾಗಿ ಗ್ರಹಿಸಿದ ರೀತಿಯ 
ಸೂಚಕ. ನನ್ನ ಈ ಬರಹದ ವಿಷಯದಲ್ಲಿಇಷ್ಟುಪ್ರೀತಿಯಿಂದ ವಿವರವಾದ ಪ್ರಸಾವನೆಯನ್ನು 
ಬರೆದುಕೊಟ್ಟಿದ್ದಕ್ಕಾಗಿ ನಾನು ಅವರನ್ನು ಪ್ರೀತಿ ಗೌರವಗಳಿಂದ ನೆನೆಯುತ್ತೇನೆ.. 


ಟಂ 


ಈ ಲೇಖನಗಳ ಪ್ರಕಟಣೆಯ “ಜವಾಬ್ದಾರಿ ಹೊರುತಿರಾ ಎಂದು ನಾನು ಕೇಳಿದ 
ಗಳಿಗೆಯಿಂದ ಇಲ್ಲಿಯವರೆವಿಗೂ ಕನ್ನಡ ಪುಸಕ ಪ್ರಾಧಿಕಾರದ ಅಧ್ಯಕ್ಷರೂ ನನ್ನ ಗೆಳೆಯರೂ 
ಆದ ಡಾ. ಮಲ್ಲೇಪುರಂ ಜಿ. ವೆಂಕಟೇಶ್‌ ಅವರು ತೋರಿದ ಆಸಕ್ತಿ, ಇಡೀ ಪ್ರಕಟಣಕ್ರಿಯೆ 
ತಮ್ಮದೇ ಕೆಲಸವೆನ್ನುವಷ್ಟು ಮಟ್ಟಿಗೆ ತಮ್ಮನ್ನು ತಾವು ಹೃತ್ಪೂರ್ವಕವಾಗಿ ತೊಡಗಿಸಿಕೊಂಡ 


7/11 


ರೀತಿ ನನ್ನನ್ನು ನಮ್ರಗೊಳಿಸಿದೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ಕನ್ನಡ ಪುಸಃ 
ಪ್ರುಧಿಕಾರಕ್ಕೆ ನಾನು ನನ್ನ ಗೌರವದ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ. 


ಎರಡನೆಯ ಪರಿಷತ ಮುದ್ರಣ ' 


ಇದು ಸಾಧ್ಯವಾಗುವುದಕ್ಕೆ ಬಹು ಮುಖ್ಯವಾಗಿ ಕನ್ನಡ ಪುಸಕ ಪ್ರಾಧಿಕಾರದ ಅಧ್ಯಕ್ಷರಾದ 
ಗೆಳೆಯ ಪ್ರೊ. ಎಸ್‌. ಜಿ. ಸಿದ್ದರಾಮಯ್ಯ ಅವರು ಕಾರಣ. ಅವರಿಗೆ ನನ್ನ ಮೊದಲ ಮತ್ತು 
ಹೃತ್ಪೂರ್ವಕ ಕೃತಜ್ಞ ್ಲತೆಗಳು ಮತು ವಂದನೆಗಳು. 


ಬಹು ಅಲ್ಪ ಕಾಲದಲ್ಲಿ ಸುಂದರವಾಗಿ ಮುದಿಸಿಕೊಟ್ಟ ಗೆಳೆಯ ಬಾಕಿನ ಮತ್ತು ಲಿಪಿ 
ಮುದ್ರಣಾಲಯದ ಎಲ್ಲಸಿಬ್ಬಂದಿ ವರ್ಗಕ್ಕೆ ನನ್ನ ಕೃತಜ್ಞತೆಗಳು. 


ಕೃತಿಯ ಕುರಿತಾಗಿ ಮೆಚ್ಚುಗೆಯ ಮತ್ತು ಕ್ರಿಯಾತಕ ವಿಮರ್ಶೆಗಳನ್ನು ಮಾಡಿದ ನನ್ನ 
ಗೆಳೆಯರೆಲ್ಲರಿಗೂ ನನ್ನಕೃತಜ್ಞತೆಗಳು. 


೨೨.೨.೨೦೦೮ - ಜಿ.ಕೆ ಗೋವಿಂದರಾವ್‌ 
೧೬೧, ೩೬ "ಎ' ಅಡ್ಡರಸ್ತೆ 

೭ನೇ ಬಡಾವಣೆ, ಜಯನಗರ 

ಬೆಂಗಳೂರು - ೫೬೦ ೦೮೨. 


1111 


ಸಸಾವನೆ 


ಹಾಗ 


(EL 


ಶೇಕ್‌ ಪಿಯರ್‌ ಲೋಕಗಳು 


ಶೇಕ್‌ಪಿಯರ್‌ ತನ್ನ ನಾಟಕದಲ್ಲಿ ಸೃಷ್ಟಿಸಿದ ಲೋಕಗಳಿಗೆ ಎಲ್ಲರಿಗೂ ರಹದಾರಿಯಿದೆ. 
ಅವುಗಳಿಗೆ ಒಂದೇ ದ್ವಾರ, ಒಂದೇ ಬಾಗಿಲು ಎಂದಿಲ್ಲ ಎಲ್ಲಿಂದ, ಹೇಗೆ ಪ್ರವೇಶ ಮಾಡಿದರೂ ಈ 
ಲೋಕಗಳು ಸಮಗ್ರವಾಗಿಯೇ ಕಾಣುತವೆ. ಅಷ್ಟು ಮಾತ್ರವಲ್ಲ ಅವನ ಒಂದೇ ನಾಟಕದಲ್ಲಿಇಂಥ 
ಹಲವಾರು ಸ್ವಯಂಪೂರ್ಣ ಲೋಕಗಳು ಸಹಬಾಳ್ಸೆ ಮಾಡುತ್ತವೆ. ಇವುಗಳಲ್ಲಿ ಮೇಲು ಕೀಳಿನ 
ಶ್ರೇಣಿಗಳಿಲ್ಲ ಇದು ಸಾಧ್ಯವಾಗುವುದಕ್ಕೆ ಕಾರಣವೆಂದರೆ ಶೇಕ್‌ಪಿಯರಿಗೆ "ವ್ಯಕಿತ್ಸ' ಎನ್ನುವುದು 
ಇಲ್ಲ ವ್ಯಾಸ, ವಾಲ್ಮೀಕಿ, ಹೋಮರ್‌ ಮತ್ತುಅನಾಮಿಕ ಜಾನಪದ ಕವಿಗಳಿಗೆ ಕೂಡ ವ್ಯಕ್ತತ್ಸವಿಲ್ಲ 
ಹೀಗಾಗಿ ಅವರು ಕೇವಲ ಮಾಧ್ಯಮ ಅಥವಾ ಕ್ಷೇತ್ರಗಳಾಗಿ ಅವರ ಮೂಲಕ ಅವರ ಕಾಲದ 
ದೊಡ್ಡ ಬಿಕ್ಕಟ್ಟುಗಳು, ಜನರ ಮನಸಿನ. ಆಳದೊಳಗಿನ ಅಲ್ಲೋಲ ಕಲ್ಲೋಲಗಳು, ಅವರ 
ಭಾಷಾಸಮುದಾಯದ ವಿಶಿಷ್ಟ ಕಾಲ್ಪನಿಕ ಸೃಷ್ಟಿಗಳು, ಲೋಕಗ್ರಹಿಕೆ ಮತ್ತು ಅದಕ್ಕೆ ಅಭಿನ್ನವಾಗಿ 
ಹೊಂದಿಕೊಂಡ ಅಭಿವ್ಯಕ್ತಿಕ್ತಮಗಳು- ಇವೆಲ್ಲವೂ ಕಲೆಯ ಮೂಲಕ ರೂಪವನ್ನುಪಡೆಯುತವೆ. 
ಕುಂಬಾರನ ಕೈಯಲ್ಲಿ ಮಣ್ಣು ನಿಶ್ಚಿತವಾದ ರೂಪವನ್ನು ಪಡೆಯುವ ರೀತಿಯಲ್ಲಲ್ಲ ಗರ್ಭದಲ್ಲಿ 
ತನ್ನ ಸರ್ವಸ್ವತಂತ್ರ ಮತ್ತು ನಮಗೆ ಅನೂಹ್ಯವಾಗಿ ಕಾಣುವ ರೀತಿಯಲ್ಲಿ ಶಿಶು ರೂಪ 
ಪಡೆದುಕೊಂಡು ಹೊರಬರುವ ರೀತಿಯಲ್ಲಿ ಒಂದು ಹಿರಿದಾದ ಅರ್ಥದಲ್ಲಿಶೇಕ್‌ಪಿಯರನಂಥ 
ಬರಹಗಾರರಿಗೆ ತಮ್ಮದೇ ಆದ ಮೌಲ್ಯಕಲನೆಗಳಿದ್ದರೂ ಅವು ಕೃತಿಯೊಳಗೆ ಮೂಡಿಬರುವ 
ಲೋಕಗಳನ್ನು ನಿಯಂತ್ರಿಸುವುದಿಲ್ಲ ;  ಊನಗೊಳಿಸುವುದಿಲ್ಲ ಅವನ ಪ್ರತಿಭೆಯ 
ಮೂಲಗುಣವೆಂದರೆ ಅಗಾಧವಾದ ತಾಳ್ಮೆ ಹಾಗೂ ತಾದಾತ್ಮದಿಂದ ಈ ಲೋಕಗಳು ತಮ್ಮ 
ಪೂರ್ಣ ಶರೀರದೊಂದಿಗೆ ಹುಟ್ಟಲು ಅನುವು ಮಾಡಿಕೊಡುವುದಾಗಿದೆ. 


ಹೀಗೆಂದ ಮಾತ್ರಕ್ಕೆ ಶೇಕ್‌ ಪಿಯರನನ್ನು ಅಚಾರಿತ್ರಕವೂ, ಸಾರ್ವಕಾಲಿಕವೂ 
ಆಗಿರುತ್ತದೆಯೆನ್ನಲಾಗುವ "ಮನುಷ್ಯ ಸ್ವಭಾವ'ದ ಚಿತ್ರಕಾರನೆಂದು ನೋಡುವುದು 
ಸರಿಯೆಂದಲ್ಲ ಬೇಂದ್ರೆ ಏನನ್ನು ಬರೆದರೂ ಅದಕ್ಕೆ ಧಾರವಾಡದ ವಾಸನೆಯಿರುತಿದ್ದ ಹಾಗೆ 
ಶೇಕ್‌ಪಿಯರ್‌ ಏನನ್ನೇ ಬರೆದರೂ ಅದಕ್ಕೆ ರೆನೆಸಾನ್ಸ ಯುಗದ ಇಂಗ್ಲೆಂಡಿನ.ವಾಸನೆಯಿರುತದೆ. 
ಅವನ ನಾಟಕಗಳ ರೋಮನ್‌ ಜನರು ಎಲಿಜಬೆತ್‌ರಾಣಿಯ ಕಾಲದ ಲಂಡನ್ನಿಗರೆ, 
ಶೇಕ್‌ಪಿಯರನ ಪ್ರೇಕ್ಷಕ ಪ್ರಭುಗಳನ್ನು ಹೋಲುವಂಥವರೆ. ಅವನ ನಾಟಕಗಳ ರಕ್ತ ಮಾಂಸ 
ಎಲ್ಲವೂ ದೇಶೀಯ ಹಾಗೂ ಸ್ಥಳೀಯ. ಆದರೆ ಅದರೊಳಗೆ ಸುಳಿದಾಡುವ "ಆತ್ಮ ಮಾತ್ರ ಶುದ್ಧ 


ಜಂಗಮ ಸ್ವರೂಪದ್ದು ಹೀಗಾಗಿ ತಮ್ಮ ಕಾಲಕ್ಕಾಗಿ ಮಾತ್ರವಲ್ಲ, ತನ್ನ ನಾಟಕಗಳು 
ಪ್ರದರ್ಶನವಾಗುವ ದಿನಕ್ಕಾಗಿ ಎಂದು ಶೇಕ್‌ಪಿಯರ್‌ ಬರೆದ ನಾಟಕಗಳು ಯೂರೋಪು, 
ಇಂಗ್ಲಿಷ್‌, ಪಶ್ಚಿಮದ ನಾಗರಿಕತೆ ಇವುಗಳ ಸೋಂಕು ಎಂದೂ ತಗಲದ ಸಂಸ್ಕೃತಿಗಳಲ್ಲಿ ಕೂಡ 
ಮರುಹುಟ್ಟು ಪಡೆಯುತಿರುತವೆ. ಶೇಕ್ಸ್‌ಪಿಯರ್‌ ನಾಟಕಗಳ ನಿರಂತರವಾದ ಈ ಸಾಂಸ್ಕೃತಿಕ 
ಪರ್ಯಟನದ (Cultural perigrination) ಕತೆ ಸಾಹಿತ್ಯಲೋಕದ ಅತ್ಯಂತ ರೋಚಕವಾದ 
ಕತೆಯಾಗಿದೆ. ಅದರಲ್ಲೂ ಈ ವಿಭಿನ್ನ ಸಂಸ್ಕೃತಿಗಳು ಶೇಕ್‌ಪಿಯರ್‌ನ ನಾಟಕಗಳನ್ನು ಯಾವುದೇ 
ಸಂಕೋಚವಿಲ್ಲದಂತೆ ನಿರ್ಭಿಡೆಯಾಗಿ ತಮ್ಮ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಬಳಸಿಕೊಂಡಿದ್ದರ ಕತೆ 
ಇನ್ನೂರೋಮಾಂಚಕವಾಗಿದೆ. 


ಇದೆಲ್ಲವೂ ಸಾಧ್ಯವಾಗುವುದಕ್ಕೆ ಇರಬಹುದಾದ ಹಲವಾರು ಕಾರಣಗಳಲ್ಲಿ ನನಗೆ 
ಮುಖ್ಯವೆಂದು ಕಾಣುವ ಎರಡು ಕಾರಣಗಳು : ಶೇಕ್‌ಪಿಯರ್‌ ಬದುಕಿ ಬರೆದ ಕಾಲ 
ಯೂರೋಪಿನ ನಾಗರಿಕತೆಯ ಚರಿತ್ರೆಯಲ್ಲಿಯೇ ಅತ್ಯಂತ ತೀವ್ರ ಸ್ವರೂಪದ ಬದಲಾವಣೆಗಳ 
ಕಾಲವಾಗಿತ್ತು ಬಹು ದೊಡ್ಡ ವೈಚಾರಿಕ ವಿಪ್ಲವಗಳು ಜನ ಸಾಮಾನ್ಯರ ಕಲ್ಪನೆಯ ಜಗತನ್ನು 
ಪ್ರವೇಶಮಾಡಿದ ಕಾಲವಾಗಿತ್ತು ಮನುಷ್ಯನನ್ನು ವಿಶ್ವದ ಕೇಂದ್ರವನ್ನಾಗಿ ನೋಡುವ ಮತ್ತು ಆ 
ಕಾರಣಕ್ಕಾಗಿ ಅವನ ಮನಸ್ಸು, ನಡವಳಿಕೆ, ಆಸೆ ಅಮಿಷಗಳು, ಆತಂಕ ಭಯಗಳು ಇವುಗಳ ಬಗ್ಗೆ 
ತೀವ್ರವಾದ ಲೌಕಿಕ ಕುತೂಹಲವನ್ನು ಹುಟ್ಟಿಸಿದ ಮನುಷ್ಯ ಕೇಂದ್ರಿತ ಸಿದ್ಧಾಂತಗಳ ಕಾಲವೂ 
ಆಗಿತ್ತು ಹಾಗಂತ ಯಾರೂ ಸಾರ್ವಜನಿಕವಾಗಿ ಹೇಳದಿದ್ದರೂ ದೇವರು ನೇಪಥ್ಯಕ್ಕೆ ಸರಿದು 
ಮನುಷ್ಯನ ಪ್ರಜ್ಞೆಯ ಎಲ್ಲ ವ್ಯಾಪಾರಗಳ ರಂಗಭೂಮಿಯೇ ಕೇಂದ್ರವಾಗಿಬಿಟ್ಟಿತು. 
ಶೇಕ್‌ಪಿಯರ್‌ನ ರಂಗಭೂಮಿ ಇದು. 


ಇನ್ನೊಂದು ಕಾರಣವೆಂದರೆ ಶೇಕ್‌ಪಿಯರ್‌ನಿಗೆ ಸದ್ಯದ ಮೂರ್ತವಾಸವಗಳಲ್ಲಿರುವ ಆಸಕ್ತಿ 
ಅವುಗಳ ಅಂತಿಮ ಪರಿಣಾಮಗಳಲ್ಲಿಲ್ಲ '161610810೩1 ಎಂದು ಕರೆಯಲಾಗುವ ಅಂಶಗಳ ಬಗ್ಗೆ 
ಆತನಿಗೆ ಹೆಚ್ಚಿನ ಕುತೂಹಲವಿಲ್ಲ ಹೀಗಾಗಿಯೇ ಅವನೊಬ್ಬ ಲೌಕಿಕನೂ ಹೌದು 
ಭೌತವಾದಿಯೂ ಹೌದು. ಪ್ರಾಪಂಚಿಕವಾದ ಅವನ ಪ್ರತಿಭೆ ಮನುಷ್ಯಲೋಕದ ಎಲ್ಲಸತ್ಯಗಳನ್ನು 
ಬಹುಮುಖಿಯೆಂದೇ ಗ್ರಹಿಸುತ್ತದೆ. ಮ್ಯಾಕನೀಸ್‌ ಪದ್ಯದ ಸಾಲುಗಳನ್ನು ಬಳಸಿಕೊಂಡು 
ಹೇಳುವುದಾದರೆ ಶೇಕ್‌ಪಿಯರನಿಗೆ "The world 15 17001718101) plural". ಯಾರೂ 
ತಿದ್ದಲಾರದಂತೆ ಬಹುಮುಖಿಯಾದ ಜಗತ್ತಿನ ಬಗ್ಗೆ ನಾಟಕಗಳನ್ನು ಬರೆಯಬಹುದೇ ಹೊರತು 
ವ್ಯಾಖ್ಯಾನಗಳನ್ನಲ್ಲ Tempest ನಾಟಕದಲ್ಲಿ ನಾಯಕನಾದ ಪ್ರಾಸೆರೋ ತನ್ನ ಸ್ವಾರ್ಥಿ 
ತಮ್ಮನನ್ನು, ಇತರರನ್ನು ಕ್ಷಮಿಸಿ ಕ್ರಿಶ್ಚಿಯನ್‌ ಮೌಲ್ಯವಾದ ಕೃಮಾಗುಣವನ್ನು ಮೆರೆಯುತಾನೆ 
ಎಂದು ಹೇಳಬಹುದು. ಆತ ಪಶ್ಚಿಮ ನಾಗರಿಕತೆಯ ಸಾಮ್ರಾಜ್ಯಶಾಹಿಯ ಪ್ರತಿನಿಧಿಯಾಗಿ ಬಂದು 
ದ್ವೀಪದ ಮೂಲನಿವಾಸಿಯಾದ ಕ್ಯಾಲಿಬನ್‌ನನ್ನು ತನ್ನ ಗುಲಾಮನನ್ನಾಗಿಸಿ ಅವನಿಗೆ 
""ನಾಗರಿಕತೆ'ಯನ್ನು ಹೇಳಿಕೊಡುತಾನೆಯಾದ್ದರಿಂದ ಈ ನಾಟಕವನ್ನು ವಸಾಹತುಶಾಹಿಯ 
ಪ್ರಧಾನ ಸಾಂಸ್ಕೃತಿಕ ಪಠ್ಯವನ್ನಾಗಿ ನೋಡಬಹುದು. ಇವುಗಳ ಮಧ್ಯ ಇದಾವುದರ 


ಪರಿವೆಯಿಲ್ಲದಂತೆ ಪ್ರೀತಿ, ಲೈಂಗಿಕತೆಗಳ ಸುಂದರ ಹೊಸ ಜಗತ್ತನ್ನು ಕಂಡುಕೊಳ್ಳುವ 
ಮಿರಾಂಡಾ-ಫರ್ಡಿನಂಡರ ಪ್ರೇಮಕತೆಯೂ ನಾಟಕದಲ್ಲಿದೆ. ರೋಮಿಯೋ-ಜೂಲಿಯೆಟ್‌ , 
ನಾಟಕದಲ್ಲಿ ಹದಿನಾಲ್ಕು ವಯಸ್ಸಿನ ಜೂಲಿಯೆಟ್‌ ಕಂಡುಕೊಳ್ಳುವ ಮುಗ್ಗ, ಆದರ್ಶಮಯ 
ಪ್ರೀತಿಯ ಜೊತೆಗೆ ಅವಳ ದಾದಿಯ (nurse) ಲೈಂಗಿಕ ಹಾಸ್ಯದಲ್ಲಿ ವ್ಯಾಖ್ಯಾನಗೊಳ್ಳುವ ಲೈಂಗಿಕ 
ಪ್ರೀತಿಯೂ ಇದೆ. ಹ್ಯಾಮ್ಲೆಟ್‌ ನ ಸೂಕ್ಷ್ಮ ಅಂತರ್ಮುಖತೆ ಕೇವಲ ಪುರುಷ ಅಹಂಕಾರದ 
ದ್ಯೋತಕವಿರಬಹದು ಎಂದು ಸಂಶಯ ಹುಟ್ಟಿಸುವಂತೆ ನಾಟಕದಲ್ಲಿ ಗರ್ಟ್ರೂಡ್‌ ಮತ್ತು 
ಒಫಿಲಿಯಾರ ನೋವಿನ ಮೌನ ಲೋಕಗಳಿವೆ. ಅಥೆಲೋ-ಡೆಸ್ನಿಮೋನಾಳ ಉತ್ಕಟ ಪವಿತ್ರ 
ಪ್ರೀತಿಯನ್ನು ಗಂಡು ಹೆಣ್ಣು ಸೇರಿ "ನಾಲ್ಕು ಕಾಲಿನ ಪ್ರಾಣಿಯಾಗುವ' ಸಂಭೋಗಕ್ಕೆ ಇಳಿಸಿ 
ನಗುವ ಇಯಾಗೋನ ಕ್ಚುದ್ರ ತಿಳುವಳಿಕೆಯೂ ನಾಟಕದಲ್ಲಿದೆ. ವಿಶೇಷವೆಂದರೆ ಶೇಕ್‌ಪಿಯರ್‌ನ 
ಈ ಲೋಕಗಳು ಒಂದನ್ನೊಂದು ಕಬಳಿಸುವುದಿಲ್ಲ ಈ ಎಲ್ಲ ಲೋಕಗಳಿಗೂ ಸಂಪೂರ್ಣ 
ಸ್ವಾಯತತೆ ನೀಡುವ ಶ್ರೇಷ್ಠ ಅರಾಜಕ ಪ್ರತಿಭೆ ಶೇಕ್‌ಪಿಯರ್‌ನದಾಗಿದೆ. 


ಇಂಥ ಶೇಕ್‌ಪಿಯರನೊಂದಿಗೆ ಕನ್ನಡ ಸಾಹಿತ್ಯ ನಿರಂತರವಾದ. ಅನುಸಂಧಾನದಲ್ಲಿ 
ತೊಡಗಿದೆ. ಅವನ ನಾಟಕಗಳ ಅನುವಾದ ಹಾಗೂ ರೂಪಾಂತರಗಳ ಮೂಲಕ ಈ 
ಅನುಸಂಧಾನ ಆರಂಭವಾಯಿತು. ರಾಮಚಂದ್ರದೇವ ಅವರ ಗ್ರಂಥ ಹಾಗೂ ತಾರಕೇಶ್ವರ ಅವರ 
ಅಪ್ರಕಟಿತ ಪಿಎಚ್‌ಡಿ ಪ್ರಬಂಧದ ಒಳನೋಟಗಳನ್ನು ಹಿಂಬಾಲಿಸಿಕೊಂಡು ಹೊರಟರೆ ಆಧುನಿಕ 
ಕನ್ನಡ ಸಾಹಿತ್ಯದ ಮೊದಲ ಹಂತದ ಬಗ್ಗೆ ನಮ್ಮ ವಸಾಹತುಶಾಲಿ ಅನುಭವದ ಬಗ್ಗೆ ಎರಡು 
ಸಂಸ್ಕೃತಿಗಳ ವ್ಯವಹಾರಗಳ ಬಗ್ಗೆ ಉಪಯುಕವಾದ ತಿಳುವಳಿಕೆಯನ್ನು ಪಡೆಯಬಹುದಾಗಿದೆ. 
ಇನ್ನೊಂದು ಬಗೆಯ ಅನುಸಂಧಾನವೆಂದರೆ ಒಟ್ಟಾರೆ ಶೇಕ್‌್‌ಪಿಯರನ ನಾಟಕಗಳ ಬಗ್ಗೆ 
ಪ್ರತಿಸ್ಟಂದನೆಗಳನ್ನು ದಾಖಲಿಸಿರುವ ಕೃತಿಗಳು (ಬಾಲೂರಾವ್‌ ಅವರ 'ಶೇಕ್ಸ್‌ಪಿಯರನಿಗೆ 
ನಮಸ್ಕಾರ'.. ಮತ್ತು ಮೂರ್ತಿರಾಯರ ಬರಹಗಳು ಈ ಬಗೆಯವು). ಹಿಂದೆ 
ವಸಾಹತುಗಳಾಗಿದ್ದ, ಅದರಲ್ಲೂ ಕಪ್ಪು ಕಾಮನ್ವೆಲ್ತ್‌ ರಾಷ್ಟ್ರಗಳೆಂದು ಕರೆಯಲ್ಪಡುತ್ತಿದ್ದ ಆಫ್ರಿಕಾ 
ಹಾಗೂ ವೆಸ್‌ಐಂಡಿಯನ್‌ ಸಾಹಿತ್ಯ ಸಂಪ್ರದಾಯಗಳು ಶೇಕ್‌ಪಿಯರನ ಬಗ್ಗೆ ನಡೆಸಿದ 
ವಸಾಹತೋತರ ಚಿಂತನೆ ನಮ್ಮಲ್ಲಿ ಈವರೆಗೆ ಬಂದಿರದೇ ಇರುವ ಪ್ರಸ್ಥಾನಗಳಲ್ಲಿ ಒಂದಾಗಿದೆ. ಈ 
ಸಂಪ್ರದಾಯಗಳು "ಕ್ಯಾಲಿಬನ್‌ ಕಾಂಪ್ಲೆಕ್‌' ಇವೇ ಮುಂತಾದ ವಸಾಹತೋತರ ಪರಿಕಲ್ಪನೆಗಳ 
ಮೂಲಕ ಶೇಕ್‌ಫಿಯರನನ್ನು ಬಳಸಿಕೊಂಡು ತಮ್ಮರಾಜಕೀಯ ಹಾಗೂ ಸಾಂಸ್ಕೃತಿಕ ಗುರುತನ್ನು 
ಅರ್ಥಮಾಡಿಕೊಳ್ಳಲು ಮಾಡಿದ ಪ್ರಯತ್ನ ನಮ್ಮ ಕಾಲದ ಬಹುಮುಖ್ಯ ಪ್ರಸ್ನಾನಗಳಲ್ಲಿ 
ಒಂದಾಗಿದೆ. ಆಶ್ಚರ್ಯವೆಂದರೆ ಈ ಪ್ರಸ್ಥಾನ ಇಲ್ಲಿಯವರೆಗೆ ಕನ್ನಡದಲ್ಲಿ ಬರದೇ ಇದ್ದದ್ದು 
ಶೇಕ್‌ಪಿಯರನೊಂದಿಗೆ ನಿರಂತರ ಅನುಸಂಧಾನ ನಿಂತುಹೋಯಿತೆ ಎನ್ನುವ ಅನುಮಾನ 
ಬರುತದೆ. ಬ್ರಿಟಿಷ್‌ ಹಾಗೂ ಅಮೆರಿಕನ್‌ ವಿಮರ್ಶಾ ಸಂಪ್ರದಾಯಗಳು ಇಂದು ಪ್ರಮುಖವಾಗಿ 
ನವಚಾರಿತ್ರಿಕವಾದ ಹಾಗೂ ಸಾಂಸ್ಕೃತಿಕ ಭೌತವಾದ ಮತ್ತು ಸ್ಟೀವಾದಗಳ ಮೂಲಕ 
ಶೇಕ್‌ಪಿಯರನೊಂದಿಗೆ ತಮ್ಮದೇ ಆದ ಅನುಸಂಧಾನೆಗಳನ್ನು ಮುಂದುವರೆಸಿವೆ. ಈ 


೫1 


ಪ್ರಸ್ಥಾನಗಳಲ್ಲಿ ಶೇಕ್ಸ್‌ಪಿಯರ್‌ ಅತ್ಯಂತ ಆಧುನಿಕ ಮತ್ತು ಸಮಕಾಲೀನವಾದ ಚರ್ಚೆಗಳಿಗೆ 
ಬಳಕೆಯಾಗುತಿದ್ದಾನೆ ಎನ್ನುವುದನ್ನು ಮರೆಯಬಾರದು. 


ಪ್ರೊ. ಜಿ.ಕೆ. ಗೋವಿಂದರಾವ್‌ ಅವರ ಪ್ರಸುತ ಕೃತಿ ಕನ್ನಡದ ಮಟ್ಟಿಗೆ ತೀರಾ ಭಿನ್ನವಾದ 
ಹಾಗೂ ಹೊಸದಾದ ಶೇಕ್‌ಪಿಯರ್‌ ವಿಮರ್ಶೆಯ ಕ್ರಮವನ್ನು ಸೇರಿಸುತ್ತದೆ. ಈ ಕೃತಿಯಲ್ಲಿ 
ಜೂಲಿಯಸ್‌ ಸೀಸರ್‌ ಮತ್ತು ಅಥೆಲೋ ನಾಟಕಗಳ ದೀರ್ಪವಾದ, ಸೂಕ್ಷ್ಮವಾದ ಕೃತಿನಿಷ್ಠ 
ವಿಮರ್ಶೆಯಿದೆ. ನಾಟಕಗಳ ಸಾರಸಂಗ್ರಹ ಕೊಡುತ್ತಾ ಅವುಗಳ ಬಗ್ಗೆ ಟಿಪ್ಪಣಿಗಳನ್ನು ಮಾಡುವ 
ಕೃತಿ ಇದಲ್ಲ ನವ್ಯ ವಿಮರ್ಶೆ ಚಾಲ್ತಿಗೆ ತಂದ ಪ್ರಾಯೋಗಿಕ ವಿಮರ್ಶೆಯೂ ಇದಲ್ಲ ರಸಿಕ 
ಸಂಪ್ರದಾಯದ ವ್ಯಾಖ್ಯಾನವೂ ಅಲ್ಲ ನಾಟಕಗಳನ್ನು ನೆಪವಾಗಿ ಬಳಸಿಕೊಂಡು ಶೇಕ್‌ಪಿಯರ್‌ 
ನಾಟಕಗಳ ಬಗ್ಗೆ ಸಮಗ್ರ ವಿಮರ್ಶೆ ಮಾಡಲು ಯತ್ನಿಸುವ ಬಗೆಯ ವಿಮರ್ಶೆಯೂ ಅಲ್ಲ 
ಶೇಕ್ಸ್‌ಪಿಯರ್‌ ನಾಟಕದ ಕೃತಿಗಳನ್ನು ಎದುರಿಗಿಟ್ಟುಕೊಂಡು ಯಾವುದೇ ಸ್ವೀಕೃತ ಸಿದ್ದಾಂತಗಳ 
ಒತ್ತಡವಿಲ್ಲದ ಸೂಕ್ಷ್ಮವೂ ಪ್ರಬುದ್ಧವೂ ಆದ ಮನಸ್ಸೊಂದು ಆ ಕೃತಿಗಳನ್ನೇ ಧ್ಯಾನಿಸುತ್ತ, ಆ 
ವಿವರಣೆಗಳನ್ನು ಸಾಹಿತ್ಯ ವಿಮರ್ಶೆಯ ನುಡಿಗಟ್ಟಿನ ಭಾರವಿಲ್ಲದೆ ಬರೆದಿಟ್ಟಂತೆ 
ಗೋವಿಂದರಾಯರ ಈ ಕೃತಿಯಿದೆ. ಹೀಗಾಗಿ ವಿಮರ್ಶೆಗೆ ಇರವ ತಾರ್ಕಿಕ ಅಥವಾ ಸೈದ್ಧಾಂತಿಕ 
ಸನ್ನಾಹಗಳು ಅವರಿಗಿಲ್ಲ ವ್ಯಾಖ್ಯಾನವೇ ಸ್ಪಪ್ರದರ್ಶನವಾಗಿ ಬಿಡುವ ಪಾಂಡಿತ್ಯದ ತೆವಲುಗಳು 
ಇಲ್ಲ ವಿವರಣೆ ಕೊಡಲೆಂದೇ ಕಾಲ್ಪನಿಕ ಓದುಗನೊಬ್ಬನನ್ನು ಸೃಷ್ಟಿಸಿಕೊಂಡು ಅವನಿಗಾಗಿ 
""ಮಾಸರಿಕೆ' ಮಾಡವ ವ್ಯಾಮೋಹವೂ ಇಲ್ಲ ಈ ಕೃತಿ ಒಂದರ್ಥದಲ್ಲಿ ಶೇಕ್‌ಪಿಯರ್‌ 
ಕೃತಿಗಳೊಂದಿಗೆ ಖಾಸಗಿ ಅನುಸಂಧಾನದ ರೀತಿಯದು. ಆದರೆ ಶೇಕ್‌ಫಿಯರನ ಕೃತಿಗಳು 
ಒಳಗೊಳ್ಳುವ ಅನುಭವ, ಅದು ವ್ಯಕ್ತವಾಗುವ ಭಾಷೆ ಹಾಗೂ ರಂಗಮಾಧ್ಯಮ ಮತ್ತು 
ಮುಖ್ಯವಾಗಿ ಕೃತಿ ವಿವರಣೆಯ ಯಾವುದೇ ನುಡಿಗಟ್ಟು ಇವೆಲ್ಲವುಗಳೂ ಸಾಮಾಜಿಕವಾಗಿರು 
ವುದರಿಂದ, ಖಾಸಗಿಯಾದ ಸಂವಾದ ಸಾಮಾಜಿಕವೂ ಆಗುತದೆ. 


ಗೋವಿಂದರಾಯರ ಬರಹದ ರೀತಿಯನ್ನು ಕೃತಿನಿಷ್ಠ ವ್ಯಾಖ್ಯಾನ ಅಥವಾ ಅರ್ಥ ವಿವರಣೆ 
(೮೬೮8519) ಎಂದು ಕರೆಯಬಹುದಾದರೂ ಅದು ಈ ಪದಗಳ ವ್ಯಾಪ್ತಿಯನ್ನು ಮೀರಿರುವ 
ಬಗೆಯದಾಗಿದೆ. ಮುಖ್ಯವಾಗಿ ಇಲ್ಲಿ ಅರ್ಥ ವಿವರಣೆ ಎಲ್ಲಿಯೂ ಭಾವಾನುವಾದವಾಗುವುದಿಲ್ಲ 
ಶಾಬ್ದಿಕ ವಿವರಣೆಯಾಗುವುದಿಲ್ಲ ಅವರ ಗಮನವಿರುವುದು ಶೇಕ್‌ಪಿಯರ್‌ ನಾಟಕದ 
ರೂಪಕಗಳು ಹಾಗೂ ಮಾತಿನ ಧ್ವನ್ಯರ್ಥಗಳು ಸೃಷ್ಟಿಸುವ ಸಂಕೀರ್ಣ ಅರ್ಥವಿನ್ಯಾಸದ ಮೇಲೆ. 
ಇನ್ನೂ ಖಚಿತವಾಗಿ ಹೇಳುವುದಾದರೆ ಮಾತುಗಳು ಕೂಡ ಕೇವಲ ಸೂಚಕಗಳು ಮಾತ್ರ. 
ಗೋವಿಂದರಾಯರ ಆಸಕ್ತಿಇರುವುದು ಈ ಸೂಚಕಗಳ ಹಿಂದೆ ಸೂಚ್ಯದ ಹಾಗಿರುವ (Signi- 
166 ಎನ್ನುವ ಅರ್ಥದಲ್ಲಿ). ಮನುಷ್ಯ ವ್ಯಕ್ತಿಗಳಲ್ಲಿ ; ಅವರ ನಡವಳಿಕೆಗಳ ಅನಿರೀಕ್ಷಿತ 
ತಿರುವುಗಳಲ್ಲಿ ಈಗಾಗಲೇ ಸಾಕಷ್ಟು ಅನುವಾದ / ವಿವರಣೆಗಳಿಗೆ ಈಡಾಗಿರುವ ಶೇಕ್‌ಪಿಯರ್‌ 
ನಾಟಕಗಳಿಗೆ ಜಡವಾದ, ಸ್ಥಿರಗೊಂಡಿರುವ ಅರ್ಥಗಳನ್ನು ಕೊಟ್ಟುಬಿಡಲಾಗಿದೆ ಎಂಬುದೇ 
ಗೋವಿಂದರಾಯರ ಕಾಳಜಿಯಾಗಿದೆ. ಇದಧಿಂದಾಗಿ ಶೇಕ್‌ಪಿಯರ್‌ ಸೂಚಿಸುತ್ತಿರುವ (ಅಥವಾ 


X11 


ಒಟ್ಟಾರೆ ಕೃತಿ ಸೂಚಿಸುತ್ತಿರುವ ಎನ್ನುವುದು ಸೂಕ್ತ) ಅರ್ಥ ಸೂಕ್ಷ್ಮಗಳನ್ನು ನಾವು ಕಳೆದುಕೊಂಡು 
ಬಿಟ್ಟಿದ್ದೇವೆ. ಆದ್ದರಿಂದಲೇ ಅವರು ಶೇಕ್‌ಪಿಯರನನ್ನು ಮತ್ತೆ ಓದುತಾರೆ. ಅವರ ಕೃತಿ ನಾನು, 
ಹೇಳಿದ ಹಾಗೆ ಒಂದು ಸುದೀರ್ಥವಾದ ಓದು. ಡೆರಿಡಾನ ಪರಿಭಾಷೆಯಲ್ಲಿಇದು ವ್ಯವಧಾನದ, 
ನಿಧಾನ ಓದು (510%/ 7೦೩೮178). ಸದ್ಯದ ಕನ್ನಡ ವಿಮರ್ಶೆಯ ಸಂದರ್ಭದಲ್ಲಿ ಯಾರಿಗೂ 
ಬೇಡವಾಗಿರುವ ರೀತಿಯ ಓದು ಇದಾಗಿದೆ. ನವ್ಯ ಮಾರ್ಗದ ಕೃತಿನಿಷ್ಠಓದಿನ ಕೆಲವು ಅತಿಗಳನ್ನು 
ಅಪಹಾಸ್ಯಕ್ಕೀಡುಮಾಡಿದ್ದು ಕ್ರಮೇಣ ಕೃತಿಗಳನ್ನು ನಿಧಾನವಾಗಿ ಓದುವ ಜವಾಬ್ದಾರಿಯಿಂದ 
ತಪ್ಪಿಸಿಕೊಳ್ಳುವ ನೆಪವಾಯಿತು. ಕೃತಿನಿಷ್ಠ ಓದು ಎಂದ ಕೂಡಲೆ ಅದು. "ಅಕಡೆಮಿಕ್‌' ಎಂದು, 
ಅರಾಜಕೀಯವೆಂದು ಸುಲಭವಾಗಿ ಹೇಳುವುದು ರೂಢಿಗೆ ಬಂದಿತು. ಎಲ್ಲರೂ ಮರೆತುಬಿಟ್ಟ 
ವಿಷಯವೆಂದರೆ ರಾಜಕೀಯ ಹೋರಾಟಗಳಿಗೆ ಸೈದ್ದಾಂತಿಕ ಬೆಂಬಲ ನೀಡುವ ಸ್ವ್ರೀವಾದಿ 
ವಿಮರ್ಶೆಯಾಗಲಿ, ನವಮಾರ್ಕ್‌ವಾದಿ ವಿಮರ್ಶೆಯಾಗಲಿ ಕೃತಿಗಳ ಹೆಚ್ಚು ಸೂಕ್ಷ್ಮವಾದ ಓದನ್ನು 
ಅಪೇಕ್ಬಿಸುತವೆ. ನಮಲ್ಲಿ ಮಾತ್ರ ಕೃತಿನಿಷ್ಠ ಓದಿನಿಂದ ನಮ್ಮ ಟಕ ದೋರಣೆಗಳಿಗೆ. 

ಪ್ರಗತಿಪರತೆಗೆ ಕುಂದು ಬರುತ್ತದೆಯೆನ್ನುವ ವಿಚಿತ್ರ ನಂಬಿಕೆ ಬೆಳೆದುಬಂದಿದೆ. 


ಇಂಥ ಸಂದರ್ಭದಲ್ಲಿ ಗೋವಿಂದರಾವ್‌ ಅವರು ಶೇಕ್‌ಪಿಯರ್‌ ನಾಟಕಗಳನ್ನು 
ಸೂಕ್ಷ್ಮವಾಗಿ, ವಿವರವಾಗಿ ಓದಿದ್ದಾರೆ. ಅವರ ಬರಹದ ಕ್ರಮದಿಂದಾಗಿ ಈ ಕೃತಿಯನ್ನು 
ಓದುವವರು ಶೇಕ್‌ಪಿಯರ್‌ ನಾಟಕಗಳನ್ನು ಎದುರಿಗಿಟ್ಟುಕೊಳ್ಳ ಲೇಬೇಕಾಗುತದೆ. ಓದುವ 
ಕೆಲಸದಲ್ಲಿ ಈ ಮೊದಲು ಓದಿದ್ದನ್ನು ಮರೆಯಬೇಕಾಗುತದೆ. ಇನ್ನೊಬ್ಬರು ಓದಿ ಹೇಳಿದ್ದನ್ನು, 
ಬರೆದಿದ್ದನ್ನು ಮರೆಯಬೇಕಾಗುತದೆ.. ನಮ್ಮದೇ ಆದ ಹಳೆಯ ಒರು ಜಾಡನ್ನು ಮರೆಯ 
ಬೇಕಾಗುತದೆ. ಈ ಕೆಲಸದಲ್ಲಿ ಕೃತಿನಿಷ್ಠೆಯೊಂದೇ ಪ್ರಮಾಣವಾಗುತದೆ. ಗೋವಿಂದರಾವ್‌ 
ಅವರ ಓದು ಖಂಡಿತವಾಗಿ ಈ ಬಗೆಯದಾಗಿದೆ. ಕತೆಯನ್ನು ಸಶರೀರವಾಗಿ ಸಾಕ್ಟಾತ್ಕಾರ 
ಮಾಡಿಸಿಕೊಳ್ಳುವ ಈ ಓದಿನಿಂದ ಅವಸರದ ತೀರ್ಮಾನಗಳಿಗೆ ಆಸ್ಪದವಿಲ್ಲದಂತಾಗಿದೆ. 


ಹಾಗೆಂದರೆ ನಾಟಕಕೃತಿಯನ್ನು ತುಂಡುತುಂಡಾಗಿ, ""ಸ್ಥಳೀಯವಾಗಿ'' ಓದುತ್ತ 
ಹೋಗಬಹುದೆ ? ಕೃತಿಯ ಒಟ್ಟು ಧ್ವನ್ಯರ್ಥದ ಕಲ್ಪನೆಯೇ ಇಲ್ಲದ ಓದಿನಿಂದ 
ಪ್ರಯೋಜನವಿದೆಯೇ ? ಗೋವಿಂದರಾವ್‌ ಅವರ ಕ್ರಮವೆಂದರೆ ಸಾಲಿನಿಂದ ಸಾಲಿಗೆ 
ನಿಧಾನವಾಗಿ ಓದುತ್ತಲೇ ಕೃತಿಯ ಧ್ವನ್ಯರ್ಥಗಳನ್ನು ಕಂಡುಕೊಳ್ಳುವುದಾಗಿದೆ. ಉದಾಹರಣೆಗೆ 
ಜೂಲಿಯಸ್‌ ಸೀಸರ್‌ ನಾಟಕದ ವಿಮರ್ಶೆಯ ಮೊದಲ ಪುಟಗಳಲ್ಲಿಯೇ ಅವರು ನಾಟಕದ ಬಗ್ಗೆ 
ಕೇಳಬಹುದಾದ ಪ್ರಶ್ನೆಗಳ ಪಟ್ಟಿಯನ್ನು ಎದುರಿಗಿಡುತಾರೆ. ಅದರಲ್ಲಿ ಮುಖ್ಯವಾದುದು ಸೀಸರನ 
ವ್ಯಕಿತ್ಸ ಸರ್ವಾಧಿಕಾರಿಸ್ತ ಭಾವದ ವಕಿತ ವೆ ಎನ್ನುವುದಾಗಿದೆ. ಈ ಪ್ರಶ್ನೆಯನ್ನು  ಉತರಿಸುವುದಕ್ಕಾಗಿ 
ಚಾ ಬ್ರೂಟಸ್‌, ಆ್ಯಂಟನಿ “ಮತು ಉಳಿದ ಪಿತೂರಿಗಾರರ ವ್ಯಕಿತ್ವ ಗಳನ್ನು 
ವಿಶ್ಲೇಷಿಸಬೇಕಾಗುತದೆ. ಅಷ್ಟು ಮಾತ್ರವಲ್ಲ ಗಣರಾಜ್ಯದ ಆಭಾರಿ. ಸ್ಸ ಸ್ವಭಾವ 
ಲಕ್ಷಣಗಳೇನು ಎಂದು ಕೂಡ ಚರ್ಚಿಸಬೇಕಾಗುತದೆ. ಸವಂತ ಅವರ ವಿವರಣೆಯ 
ಪ್ರಕಾರ ಸೀಸರ್‌ (ಮತ್ತುಬ್ರೂಟಸ್‌ ಕೂಡ) "ಶ್ರೀಮಂತ' ವ್ಯಕಿತ್ಸದವನು. ಸರ್ವಾಧಿಕಾರಿ ವ್ಯಕಿತ್ರಕ್ಕೆ 


೫111 


ವ್ಯತಿರಿಕವಾದ ಸ್ವಭಾವದವನು. ಈ ಮಾತುಗಳು ಕೂಡ ಸುಲಭ ತೀರ್ಮಾನಗಳಾಗಿ ಕೃತಿಯಲ್ಲಿ 
ಬರುವುದಿಲ್ಲ ಕ್ಷಣ ಕ್ಷಣಕ್ಕೆ ಹೊಸ ಸತ್ಯಗಳ ದರ್ಶನವನ್ನು ಮಾಡಿಸುವ ಶೇಕ್‌್‌ಪಿಯರ್‌ನ ಬರಹದ 
ಸಂಕೀರ್ಣತೆಯನ್ನು ಗ್ರಹಿಸುತಲೇ ಈ ತೀರ್ಮಾನಗಳಿಗೆ ಬರುತಾರೆ. 


ಅದೇ ರೀತಿ ಈ ನಾಟಕದ ಬಗ್ಗೆ ಅವರು ಎತುವ ಇನ್ನೊಂದು ಪ್ರಶ್ನೆಯೆಂದರೆ ಬ್ರೂಟಸ್‌ 
ಕ್ರಾಂತಿಯೆಂದು ಭ್ರಮಿಸಿರುವುದು ನಿಜವಾಗಿ ಪಿತೂರಿಯಲ್ಲವೆ 9? ಮೂರ್ತ ಮತ್ತು 
ಅಮೂರ್ತಗಳ ಮಧ್ಯೆ ತುಯ್ದಾಡುವ ಬ್ರೂಟಸ್‌ ವ್ಯಕ್ತಿಯಾದ ಸೀಸರನನ್ನು ಪ್ರೀತಿಸುವುದು ಮತ್ತು 
ಸರ್ವಾಧಿಕಾರಿಯಾಗಬಹುದಾಗಿದ್ದ ಸೀಸರನನ್ನು ಕೊಲೆಮಾಡುವುದು ಎರಡೂ ಸಾಧ್ಯವೆಂದು 
ನಂಬಿದ್ದಾನೆ. ಆದರೆ ಅವನ ಆದರ್ಶ, ದೃಢತೆ ಏನೇ ಇರಲಿ ಮೊದಲಿನಿಂದಲೂ ಪಿತೂರಿಯ 
ಸಂದಿಗ್ಗತೆಯಿಂದ ಅವನು ಮುಕನಾಗುವಂತಿಲ್ಲ ಇದನ್ನು ವಿಶ್ಲೇಷಿಸುವಾಗ ಗೋವಿಂದರಾಯರು 
ರಾಜಕೀಯ ವ್ಯವಸ್ಥೆಗಳ ಬಗ್ಗೆಯೂ ಗಹನವಾಗಿ ಚಿಂತಿಸುತ್ತಾರೆ. ಎಲ್ಲಿಯೂ ನಮ್ಮ ಕಾಲದ 
ಬಿಕ್ಕಟ್ಟುಗಳನ್ನು ನೇರವಾಗಿ ಪ್ರಸ್ತಾಪ ಮಾಡದೇ ಇದ್ದರೂ ವ್ಯವಸ್ಥೆಯ ಆರೋಗ್ಯದ ಬಗೆಗಿನ ಅವರ 
ಕಾಳಜಿಗಳು ನಾಟಕದ ವ್ಯಾಖ್ಯಾನವನ್ನೂ ಮೀರಿ ತಟ್ಟುತ್ತವೆ. ಸೀಸರನ ಕೊಲೆಯ ಸೈದ್ದಾಂತಿಕ 
ಸಮರ್ಥನೆ ಏನೇ ಇರಲಿ, ಅದು ಮನುಷ್ಯಜೀವಿಯ ಕೊಲೆಯಾದ್ದರಿಂದ ಪ್ರಕೃತಿಯ ಮೇಲೆ 
ಅತ್ಯಾಚಾರದ ಹಾಗೆ. ಅದರಿಂದಾಗಿ'171500161 ಹುಟ್ಟಬಹುದೇ ಹೊರತು ಕ್ರಾಂತಿಯಲ್ಲಎನ್ನುವ 
ಗೋವಿಂದರಾವ್‌ ಅವರ ವಾದವನ್ನು ಹಿಂಸೆಯ ನಿತ್ಯದ ಪರಿಪಾಠವಾಗಿರುವ ನಮ್ಮ ನತದೃಷ್ಟ 
ಕಾಲದಲ್ಲಿಆಳವಾಗಿ ಚಿಂತಿಸಬಹುದಾಗಿದೆ. 


ರಾಜಕಾರಣದ ಸಾರ್ವಜನಿಕಜಗತಿನಲ್ಲಿ ವ್ಯವಹರಿಸುವ ಈ ನಾಟಕಕ್ಕಿಂತ ತೀರಾ ಭಿನ್ನವಾದ 
ಗಂಡು-ಹೆಣ್ಣಿನ ಆತ್ಮೀಯ ಸಂಬಂಧಗಳ ಬಗೆಗಿನ ನಾಟಕ ಅಥೆಲೋ. ಹೊಸದಾಗಿ 
ಮದುವೆಯಾದ ದಂಪತಿಗಳು, ಅವರ ಸುತಲಿನ ಕೆಲವು ವ್ಯಕಿಗಳು ಹೇಗೆ ಚಿಕ್ಕದಾದ 
ವರ್ತುಲವೊಂದರಲ್ಲಿ ನಡೆಯುವ ಭಯಾನಕ ದುರಂತವೊಂದರ ಬಗೆಗಿನ ಈ ನಾಟಕದ 
ಸಾಂದ್ರವಾದ ರಚನೆ ಮತ್ತು ಅಪರಿಹಾರ್ಯವಾಗಿ ದುರಂತದ ಕಡೆಗೆ ಎಳೆಯುವ ಘಟನೆಗಳ 
ರಭಸ ಇವುಗಳಿಂದಾಗಿ ಅಸಹನೀಯ ಎನ್ನುವಷ್ಟರ ಮಟ್ಟಿಗಿನ ದುರಂತ ಶಕ್ತಿ ಈ ನಾಟಕಕ್ಕಿದೆ. 
ಗೋವಿಂದರಾವ್‌ ಅವರು ಸರಿಯಾಗಿ ಗುರುತಿಸಿರುವಂತೆ ಅತ್ಯಂತ ಕೋಮಲ, ಪವಿತ್ರ, ಹಾಗೂ 
ಸುಂದರವಾದ ಪ್ರೇಮ ಸಂಬಂಧವೊಂದು ಅತ್ಯಂತ ಕರಾಳವಾದ ದುರಂತದಲ್ಲಿ ಅವಸಾನ 
ಗೊಳ್ಳುವುದೇ ಈ ನಾಟಕದ ವಸ್ತುವಾಗಿದೆ. ಸ್ವರ್ಗದ ಹಣ್ಣಿನಲ್ಲೂ ಹುಳುವಿರುವಂತೆ 
ಉತ್ಕಟವಾದ ಪ್ರೇಮದ ಒಡಲಿನಲ್ಲಿಯೂ ಅವನತಿಯ ಸಾಧ್ಯತೆಗಳಿರುವುದನ್ನು ಶೇಕ್‌ಪಿಯರ್‌ 
ಗ್ರಹಿಸಿ, ಅದಕ್ಕೆ ನಾಟಕದ ರೂಪವನ್ನು ಕೊಟ್ಟಿರುವ ರೀತಿ ಅಪೂರ್ವವಾಗಿದೆ. ತನ್ನಬಾಲ್ಯದಿಂದಲೇ 
ಯುದ್ಧಭೂಮಿಯ ಸಾರ್ವಜನಿಕ ರಂಗದಲ್ಲಿಯೇ ಬದುಕಿದ ಅಥೆಲೋ ನಾಟಕದ ಶುರುವಾತಿಗೆ 
ಧೀರ ಯೋಧನಾಗಿ, ವೆನಿಸಿನ ರಕ್ಷಕನಾಗಿ ಒಬ್ಬಗೌರವಾನ್ವಿತ ವ್ಯಕಿಯಾಗಿದ್ದಾನೆ. ಅವನಿಗೆ ಸ್ವಂತದ 
ಖಾಸಗಿ ಅನುಭವ ಜಗತ್ತು ಇತ್ತೇ ಎನ್ನುವುದು ಅನುಮಾನಾಸ್ಪದ. ಇಂಥ ವ್ಯಕ್ತಿ ಇಯಾಗೋನ 
ವಿವರಣೆಯೇ ಇಲ್ಲದ ಕೆಡುಕಿನಿಂದಾಗಿ ತನ್ನ ಭಾವನೆಗಳ ಖಾಸಗಿ ನರಕದಲ್ಲಿನರಳ ತೊಡಗುತಾನೆ. 


XIV 


ನಾಟಕದ ಶಕ್ತಿಇರುವುದು ಅದು ನಮ್ಮನ್ನು ಈ ಉಸಿರು ಕಟ್ಟಿಸುವ ಖಾಸಗಿ ನರಕದಲ್ಲಿ ಹಿಡಿದಿಡುವ 
ಸಾಮರ್ಥ್ಯದಲ್ಲಿ ಮನುಷ್ಯ ಸ್ಪ ಸ್ಹಭಾವದ ಶಿಖರಗಳಿಂದ ಹಿಡಿದು ಅದರ ಕಗ್ಗತಲಿನ 
ಪ್ರಪಾತಗಳವರೆಗೆ ಎಲ್ಲಾ ಸಾಧ್ಯಃ ತೆಗಳನ್ನೂ ಈ ನಾಟಕದಲ್ಲಿ ತೋರಿಸುತದೆ. ನಾಟಕದ 
ಸ್ಥಾಯೀಭಾವ ವೇದನೆಯಾಗಿದೆ. 


ಗೋವಿಂದರಾವ್‌ ಅವರ ಸುದೀರ್ಥವಾದ ಕೃತಿನಿಷ್ಠ ವ್ಯಾಖ್ಯಾನ ಅಥೆಲೋ ನಾಟಕದ ಈ. 
ಅಂಶಗಳನ್ನು ಹಿಂಜಿ ಹಿಂಜಿ ನಮೆದುರಿಗಿರಿಸುತದೆ. ಈ ನಾಟಕದ ಒಂದೆರಡು ಚಿಕ್ಕ ಪಾತ್ರಗಳನ್ನು 
ಬಿಟ್ಟರೆ ಇನ್ನೆಲ್ಲ ಪಾತ್ರಗಳ ನಡವಳಿಕೆ ಅತ್ಯಂತ ಸಂಕೀರ್ಣ. ಅವರು ಅನುಭವಿಸುವ ಭಾವನೆಗಳ 
ಏರಿಳಿತಗಳು, ತಿರುವು ಹೊರಳುಗಳು ನಮ್ಮಕಲ್ಪನಾಶಕ್ತಿಯನ್ನು ಮೀರುವಂಥವು. ಆದ್ದರಿಂದ ಈ 
ನಾಟಕದ ಓದು ಅತ್ಯಂತ ಎಚ್ಚರದ್ದು ಮತ್ತು ಸೂಕ್ಷವೂ ಆಗಿರಬೇಕಾಗುತ್ತದೆ. ಗೋವಿಂದರಾವ್‌ 
ಅವರು ಇದನ್ನು ಸಮರ್ಥವಾಗಿ ಮಾಡಿದ್ದಾರೆ. ನಾಟಕದ ಒಂದೇ ಒಂದು ಎಳೆಯನ್ನೂ 
ಬಿಟ್ಟುಕೂಡಬಾರದೆಂಬ ನಿಷ್ಠೆಯಿಂದ ಸುದೀರ್ಪವಾದ ಅರ್ಥವಿವರಣೆಯನ್ನು ಕೊಟ್ಟಿದ್ದಾರೆ. 
ಇದು ಬಹಳ ಕಷ್ಟದ ಕೆಲಸ. ಸಮುದ್ರದ ಏರಿಳಿತವನ್ನುಕೇಳುತ್ತಅದರ ಎಲ್ಲಅಲೆಗಳ ಉಲಿಯನ್ನೂ 
ಹಿಡಿದಿಡಬೇಕೆನ್ನುವ ಸಾಹಸದಂತೆ. ಈ ಕೆಲಸದಲ್ಲಿ ಗೋವಿಂದರಾವ್‌ ಮಾಡಿದ ಸಾಧನೆ 
ಮೆಚ್ಚುವಂತಿದೆ. ಮುಖ್ಯವಾಗಿ ನಾಟಕದ ಸ್ಥಾಯೀಭಾವನೆಯಾದ ವೇದನೆಯನ್ನು 
ಆವಾಹಿಸಿಕೊಂಡಂತೆ ಈ ಆಳ, ವಿಸಾರಗಳನ್ನು ಶೋಧಿಸುತ್ತ ಬರೆದಿದ್ದಾರೆ. ಇದರಿಂದಾಗಿ 
ಓದುಗರಿಗೆ ವಿಮರ್ಶೆಯಲ್ಲಿ ಸಾಮಾನ್ಯವಾಗಿ ದಕ್ಕದ ತೀವ್ರತೆ ಹಗೂ ೩55107 ಗಳು 
ಅನುಭವವಾಗುತವೆ. 


ಶೇಕ್‌ಪಿಯರನ ಇತರ ದುರಂತ ನಾಟಕಗಳ ಬಗ್ಗೆ ಗೋವಿಂದರಾವ್‌ ಅವರ ಬರಹವನ್ನು 
ನಾನು ಕುತೂಹಲದಿಂದ ನಿರೀಕ್ಷಿಸುತಿದ್ದೇನೆ. ಆದರೆ ನಾಟಕಗಳ ವಿವರವಾದ ಓದಿನೊಂದಿಗೆ ಅದು 
ಮುಗಿಯದಿರಲಿ. ಶೇಕ್‌ಪಿಯರನೊಂದಿಗೆ ಕನ್ನಡದ ಅನುಸಂಧಾನವು ಅರ್ಥಪೂರ್ಣವಾಗಿ 
ಮುಂದುವರೆಯಬೆಕಾದರೆ ಕೃತಿನಿಷ್ಠ ವಿಮರ್ಶೆಯ ಜೊತೆಗೆ ಒಂದು ಬಗೆಯ Meta (11161517 
ಕೂಡ ಅವಶ್ಯಕ. ವಸಾಹತೋತರ ನೆಲೆಗಳ ಮೂಲಕ ಶೇಕ್‌ಪಿಯರ್‌ ನಾಟಕಗಳನ್ನು 
ಚರ್ಚಿಸುವುದರ ಜೊತೆಗೆ ಆ ನಾಟಕಗಳ ಮೂಲಕವೇ ನಮನ್ನು ಬಾಧಿಸುವ ಹಲವಾರು 
ವಿಷಯಗಳ ಪುನರ್‌ ವಿಮರ್ಶೆಯನ್ನೂ ಮಾಡಬೇಕಾಗಿದೆ. ವಿಮರ್ಶೆಯ ಈ ಕೆಲಸದಲ್ಲೂ 
ಗೋವಿಂದರಾವ್‌ ಭಾಗಿಯಾಗುತಾರೆಂದು ನಿರೀಕ್ಷಿಸುತ್ತೇನೆ. 


-ರಾಜೇಂದ್ರ ಚಿನ್ನಿ 


ಶಿವಮೊಗ್ಗ 
ಮೇ, 2003 


ಜೂಲಿಯಸ್‌ ಸೀಸರ್‌ 


"ಜೂಲಿಯಸ್‌ ಸೀಸರ್‌' ಸುಮಾರು ೧೫೯೯ರಲ್ಲಿ ರಚನೆಯಾದ ನಾಟಕ ಎಂದು 
ಹೇಳಲಾಗಿದೆ. ಅಷ್ಟರೊಳಗಾಗಿಯೇ ಶೇಕ್‌ಪಿಯರ್‌ ಎಂಟು ಐತಿಹಾಸಿಕ ನಾಟಕಗಳನ್ನು ರಚಿಸಿ 
ಆಗಿದ್ದಿತು. ಈ ಇಷ್ಟೂ ನಾಟಕಗಳು ಇಂಗ್ಲೆಂಡನ್ನು ಕುರಿತಾಗಿಯೇ ಇದ್ದವು. ಮೊದಲ ಬಾರಿಗೆ 
ಇತಿಹಾಸದ ವಸುವೊಂದನ್ನು ಇಂಗ್ಲೆಂಡಿನ ಹೊರಗಿನಿಂದ ಆರಿಸಿಕೊಂಡು ಒಂದು ನಾಟಕ 
ರಚಿಸಿದ. 


ರೋಮ್‌ ಒಂದು ಗಣರಾಜ್ಯ. ರಾಜಕೀಯ ವಿನ್ಯಾಸ ಇಂಗ್ಲೆಂಡಿಗಿಂತ ಬಹು 
ಭಿನ್ನವಾದದ್ದು ಪ್ರಜಾರಾಜ್ಯವಾದದ್ದರಿಂದ ಇಲ್ಲಿರಾಜ ಮಹಾರಾಜರುಗಳಿಗೆ, ಚಕ್ರವರ್ತಿಗಳಿಗೆ 
ಅವಕಾಶವಿಲ್ಲ ನಿರಂಕುಶ ಸಾರ್ವಭೌಮತ್ವದ ಮಾತೇ ಇಲ್ಲಿ ಸಲ್ಲ 


ಹೀಗಾಗಿಯೇ ಮೊದಲ ಬಾರಿಗೆ, ಬಹುಶಃ ಶೇಕ್‌ಪಿಯರ್‌ ಅತ್ಯಂತ ಸಂಕೀರ್ಣತರದ 
ರಾಜಕೀಯ ನಾಟಕವನ್ನು ರಚಿಸುವುದಕ್ಕೆ ಯತ್ನಿಸಿದ್ದು ಅನ್ನಬಹುದು. ಇಂಗ್ಲಿಷ್‌ ಇತಿಹಾಸಿಕ 
ನಾಟಕಗಳಲ್ಲಿ ಮಸಕುಮಸಕಾಗಿ ಕಾಣಿಸಿಕೊಳ್ಳುತ್ತಿದ್ದ ದೇಶದ ಪ್ರಜೆಗಳು, ಸಾಮಾನ್ಯ 
ನಾಗರಿಕರು "ಜೂಲಿಯಸ್‌ ಸೀಸರ್‌' ನಾಟಕದಲ್ಲಿ ಬಹು ಪ್ರಧಾನವಾಗಿ ಕಾಣಿಸಿಕೊಳ್ಳುತಾರೆ. 
ಮೊದಲ ಬಾರಿಗೆ ಶೇಕ್ಸ್‌ಪಿಯರ್‌ - ರಾಜಕಾರಣಿಗಳು ಮತ್ತು ಜನಸಾಮಾನ್ಯರು ಇವರುಗಳ 
ಮಧ್ಯದ ಸಂಬಂಧಗಳ ಕುರಿತಾಗಿ ಬಹು ಗಂಭೀರವಾಗಿ ಚಿಂತಿಸುವುದಕ್ಕೆ ಆರಂಭಿಸಿದ 
ಎನ್ನಲೂಬಹುದು. ಇದೇ ರೀತಿಯ ಸಂಬಂಧಗಳ ಮತ್ತು ಕ್ಲಿಷಕರ ಸ್ವರೂಪಗಳನ್ನು 
ಸುಮಾರು ಹತುವರ್ಷಗಳ ನಂತರ ರಚಿಸಿದ "ಕೊರಿಯಲೇನಸ್‌' ನಾಟಕದಲ್ಲಿ ಮತ್ತೂ 
ನಾಟಕೀಯವಾಗಿ ಅವಲೋಕಿಸಿದ್ದಾನೆ. 


ಆದ್ದರಿಂದಲೇ ೧೯೫೫ರ ಹಿಂದಕ್ಕೆ ಬರದ ಇಂಗ್ಲಿಷ್‌ ಇತಿಹಾಸದ ಕುರಿತಾದ 
ನಾಟಕಗಳನ್ನು "ಐತಿಹಾಸಿಕ ನಾಟಕಗಳು' ಎಂದು ವಿವರಿಸಿ, "ಜೂಲಿಯಸ್‌ ಸೀಸರ್‌' 
ನಾಟಕವನ್ನು ತೇಕ್‌ಪಿಯರ್‌ ರಚಿಸಿದ ಪ್ರಪ್ರಥಮ ರಾಜಕೀಯ ನಾಟಕ ಎನ್ನಬಹುದು. 


ಇದು ಕೇವಲ ರಾಜಕೀಯ ನಾಟಕವಷ್ಟೇ ಅಲ್ಲ, ಆ ವಿವರಣೆಗೆ ಸಲ್ಲಬಹುದಾದ 
ನಾಟಕಗಳಲ್ಲೇ ಅತ್ಯಂತ ಅಗ್ರಗಣ್ಯ ನಾಟಕವೂ ಹೌದು. ಈ ಇಡೀ ಪ್ರಬಂಧ ಈ ಮಾತನ್ನು 
ಸಾಬೀತುಗೊಳಿಸುವ ಯತ್ನಆಗಿದೆ ಎಂದು ಕೂಡ ನಾನು ಅಂದುಕೊಂಡಿದ್ದೇನೆ. 


0 ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯ ಯನ 


"ಜೂಲಿಯಸ್‌ ಸೀಸರ್‌' ನಾಟಕವು ಹಲವು ಮುಖ್ಯ ಪ್ರಶ್ನೆಗಳನ್ನು ನಮ್ಮ ಮುಂದೆ 
ಒಡ್ಡುತದೆ. ಕೆಲವನ್ನುಮಾತ್ರ ಪಟ್ಟಿಮಾಡಬಹುದಾದರೆ - ಸೀಸರನು ನಿಜವಾಗಿ ಸರ್ವಾಧಿಕಾರಿ 
ಮನೋಭಾವ ಉಳ್ಳವನೇ? ಬ್ರೂಟಸ್‌ನು ಕ್ರಾಂತಿಕಾರಿಯೋ, ಪಿತೂರಿಗಾರನೋ? ಆಂಟನಿ 
ರೋಮ್‌ದೇಶವನ್ನು ಅರಾಜಕತೆಯಿಂದ ಉಳಿಸುವ ದೇಶಭಕನೇ ? ಹಾಗೂ ಅತ್ಯಂತ 
ಮಹತ್ವದ ಪ್ರಶ್ನೆ : ಈ ಗಣರಾಜ್ಯವಾದ ರೋಮ್‌ದೇಶದಲ್ಲಿ ಸಾಮಾನ್ಯನಾಗರಿಕರು 
ಸ್ಪತಂತ್ರಪ್ರಜೆಗಳೇ ಅಥವಾ ರಾಜಕೀಯ ನಾಟಕದಲ್ಲಿಯ ಕೇವಲ ಬಲಿಪಶುಗಳೇ? 


ಈ ಪ್ರಶ್ನೆಯ ಜೊತೆಗೆ ಇನ್ನೂ ಹಲವು ಪ್ರಶ್ನೆಗಳೂ ಇವೆ. ಉದಾಹರಣೆಗೆ ಗಂಡ-ಹೆಂಡಿರ 
ಸಂಬಂಧಗಳ ಪ್ರಶ್ನೆ, ವೈಯಕ್ತಿಕ ನಿಷ್ಠೆ ಹಾಗೂ ಒಂದು ರಾಷ್ಟ್ರದ ಬಗೆಗಿನ ನಿಷ್ಠೆ ಇತ್ಯಾದಿ. ಈ 
ಯಾವ ಪ್ರಶ್ನೆಗಳೂ ಗೌಣವಾಗುವುದಿಲ್ಲ ಬಹುಶಃ ಈ ಪ್ರಶ್ನೆಗಳನ್ನು ಒಂದೊಂದಾಗಿ 
ಅರ್ಥಮಾಡಿಕೊಳ್ಳುವುದೂ ನಾಟಕವನ್ನು ವಿಶ್ಲೇಷಿಸುವ ಒಂದು ಬಗೆಯಾಗಬಹುದು. 
ಸಾಮಾನ್ಯ ನಾಗರಿಕರ ದೃಶ್ಯದಿಂದ ಆರಂಭವಾಗುವ ನಾಟಕದ ಮೊದಲ ದೃಶ್ಯವನ್ನು 
ನೋಡೋಣ- 


ಜೂಲಿಯಸ್‌ಸೀಸರ್‌ ಸರ್ವಾಧಿಕಾರಿ ಲಕ್ಷಣಗಳುಳ್ಳ ವ್ಯಕ್ತಿಯೆ ? ಗಣರಾಜ್ಯವಾದ 
ರೋಮ್‌ಗೆ ಇಂಥ ವ್ಯಕ್ತಿಯ ನಾಯಕತ್ವ ಗಂಡಾಂತರಕಾರಿಯೆ ? "ಹೌದು' ಎನ್ನುತಾನೆ 
ಕ್ಯಾಷಿಯಸ್‌ ; ಕೊನೆಯವರೆವಿಗೂ ನೇರ, ಸಷ್ಟಉತರ ಸಿಗದೆ ತೊಳಲಾಡುತಾನೆ ಬ್ರೂಟಸ್‌. 
ಇವರುಗಳದ್ದು ಹೇಗೇ ಇರಲಿ ; ನಮಗೆ, ನಾಟಕ ಓದುವವರಿಗೆ, ನೋಡುವವರಿಗೆ 
ಏನನ್ನಿಸುತದೆ ? ಸೀಸರ್‌ ನಮ್ಮ ಕಣ್ಣಿಗೆ ತನ್ನ ನಡೆ, ನುಡಿಗಳಿಂದ ಹೇಗೆ ಕಾಣುತಾನೆ ? 


ನಾಟಕದ ಮೊದಲ ದೃಶ್ಯದಲ್ಲಿ ಸೀಸರ್‌ನ ಅದ್ಭುತ ವಿಜಯಗಳನ್ನು ಹಬ್ಬವಾಗಿ 
ಆಚರಿಸಲು, ಆತನನ್ನು ಸಂಭ್ರಮದಿಂದ ಸ್ವಾಗತಿಸಲು ರೋಮಿನ ಬೀದಿಬೀದಿಗಳಲ್ಲಿ 
ಕೂಗಾಡುತ್ತ ಹಾರಾಡುತ್ತ ಓಡಾಡುತಿದ್ದಾರೆ. ಈ ಹಬ್ಬದ ವಾತಾವರಣವನ್ನು, ಈ ಸ್ವಾಗತಕ್ಕೆ 
ಹಾತೊರೆಯುತ್ತಿರುವ ಜನಗಳ ಉತ್ಸಾಹವನ್ನು ತಿರಸ್ಕಾರದಿಂದ, ಅಸೂಯೆಯಿಂದ ಹತ್ತಿಕ್ಕಿ 
ಅವರನ್ನು ಬೀದಿಗಳಿಂದ ಚೆದರಿಸುತ್ತಿದ್ದಾರೆ ಜನಪ್ರತಿನಿಧಿಗಳಾದ ಮಾರುಲಸ್‌ ಮತ್ತು 
ಫ್ಲೇವಿಯಸ್‌. ಹೆಚ್ಚಿನ ವಿವರಗಳನ್ನು ಮುಂದೆ ನೋಡಬಹುದಾದರೂ ಸದ್ಯಕ್ಕೆ ಸಷವಾಗಿ 
ಗೋಚರವಾಗುವ ವಿಷಯವೆಂದರೆ, ಇಲ್ಲಿ ಈ ನಗರದಲ್ಲಿ ಎಲ್ಲವೂ ಸಮರ್ಪಕವಾಗಿಲ್ಲ, 
ಸಮಾಧಾನಕರವಾಗಿಲ್ಲ ಎಂಬುದು. ಜನಗಳ ಉಲ್ಲಾಸಕರ ನಡವಳಿಕೆ ಹಾಗೂ ಜನಪ್ರತಿನಿಧಿಗಳ 
ಕೊಂಕು, ಸೀಸರನ ಕುರಿತಾದ ಅವಹೇಳನ ಇವುಗಳನ್ನು ಗಮನಿಸಿದ ಪ್ರೇಕ್ಟಕರು ಸಹಜವಾಗಿ 
ಸೀಸರನನ್ನು ಕಾಣುವ ತವಕದಲ್ಲಿ ಇರುತಾರೆ ರೋಮ್‌ನಗರದಲ್ಲಿ ಈಗಾಗಲೇ 
ಬೀಜಾಂಕುರವಾಗಿರುವ ರಾಜಕೀಯ ಅಸಹನೆಯ ಕುರಿತಾಗಿ ನಮಗೆ _ ಪರಿಚಯ 
ಮಾಡಿಕೊಡುವುದರ ಜೊತೆಗೆ ಶೇಕ್‌ಫಿಯರ್‌ ಸೀಸರನ ಕುರಿತಾಗಿ ಕುತೂಹಲವನ್ನೂ 
ಹುಟ್ಟಿಸಿರುತಾನೆ. 


ಜೂಲಿಯಸ್‌ ಸೀಸರ್‌ ೩ ನ 


ಮೊದಲ ಅಂಕದ ಎರಡನೇ ದೃಶ್ಯದಲ್ಲಿಸೀಸರ್‌ ತನ್ನಪರಿವಾರದೊಂದಿಗೆ ರಂಗಪ್ರವೇಶ 
ಮಾಡುತಾನೆ. ಐದು ನಿಮಿಷ ಮಾತ್ರ ಇರುತಾನೆ. ಕೇವಲ ಇಪತ್ರೈದು ಸಾಲುಗಳಲ್ಲಿ ಅವರನ್ನು 
ನಮಗೆ ಪರಿಚಯಿಸಿ ಮತ್ತೆನೂರ ಅರವತುಸಾಲುಗಳಷ್ಟುಹೊರಗೆ ಉಳಿಸುತಾನೆ. 


ಆದರೆ ಪರಿಚಯ ಮಾಡಿಸುವ ಈ ಇಪತ್ರೈದು ಸಾಲುಗಳಲ್ಲೇ ಶೇಕ್‌ಫಿಯರ್‌ ಏನನ್ನು 
ಸಾಧಿಸುತಾನೆ ನೋಡೋಣ. ಸೀಸರನ ಬಗ್ಗೆ ನಮ್ಮ ಮನಸ್ಸುಗಳಲ್ಲಿ ಏನು ಪರಿಣಾಮ 
ಮೂಡಿಸುತಾನೆ ? ಈ ಇಪತ್ತೆದು ಸಾಲುಗಳಲ್ಲಿ ಪ್ರತಿ ಸಾಲೂ ಮುಖ್ಯ. ಸಾಲುಗಳನ್ನು 
ನುಡಿಯುವ ಪ್ರತ್ಯೇಕ ಪಾತ್ರಗಳನ್ನೂ ಕೂಡ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. 


ಆಡುವ ಮೊದಲ ಮಾತೇ ಹೆಂಡತಿ ಕಾಲಿಪೂರ್ಲಿಯಾಗೆ ಮಾಡಿದ ಅಣತಿ. ""ಲುಪೆರ್ಗಲ್‌ 
ಉತ್ಸವದ ಆಚರಣೆಯ ಸಂಬಂಧವಾಗಿ ಏರ್ಪಡಿಸುವ ಓಟದ ಸರ್ಧೆ ಯಲ್ಲಿಆಂಟನಿ ಓಡುವ 
ದಾರಿಯಲ್ಲಿ ನೀನಿದ್ದು, ಅವನ ಕೈಯ 'ಚಾಟಿಯ ಕೊನೆಯಿಂದ ತಾಗಿಸಿಕೋ. ಹಾಗೆ ಆದರೆ, 
ನಮ್ಮ ಪೂರ್ವಿಕರ ನಂಬಿಕೆಯಂತೆ ನೀನು ತಾಯಾಗುವ ಸೌಭಾಗ್ಯ ಪಡೆಯುತ್ತೀಯೆ'' 
ಹಾಗೆಯೇ ಆಂಟನಿಗೂ ತಾಕೀತು ಮಾಡುತಾನೆ : "ಓಡುವ ರಭಸದಲ್ಲಿ ಕಾಲಿಪೂರ್ಲಿಯಾಳನ್ನು 
ಮುಟ್ಟುವುದನ್ನು ಮರೆಯಬೇಡ'. ಗೌರವದಿಂದ, ವಿಧೇಯನಾಗಿ ಆಂಟನಿ "ಸೀಸರನು 
ಹೇಳಿದ ಮೇಲೆ ಆಯಿತು, ಅದು ಆಜ್ಞೆ] ಎನ್ನುತಾನೆ. 


ಇಲ್ಲಿ ಪೂರ್ವಿಕರ ನಂಬಿಕೆಯ ಕುರಿತಾದ ಚರ್ಚೆಯಿಲ್ಲ ನಂಬಬೇಕೆ ಬಿಡಬೇಕೆ ಎಂಬ 
ಅನುಮಾನವಿಲ್ಲ ಸೀಸರನಾದ ತಾನು ಈ ಕಂದಾಚಾರದ ಬಗ್ಗೆ ವಿಶ್ವಾಸವಿಟ್ಟಿರುವುದರ 
ಕುರಿತಾಗಿ ಯಾರು ಏನು ಅಂದುಕೊಳ್ಳಬಹುದು ಎಂಬ ಅಳುಕುಗಳಿಲ್ಲ ಮಾತುಗಳು 
ದೃಢವಾಗಿ, ಬಿಲ್ಲಿನಿಂದ ಹೊರಟ ಬಾಣದ ಹಾಗೆ ಗುರಿ ತಲುಪುತವೆ. ಈ ಕಂದಾಚಾರದ ಬಗ್ಗೆ 
ಜನ ನಂಬುತಾರೆ. ""ನನ್ನ ಹೆಂಡತಿ. ನಂಬುತಾಳೆ. ಅವಳು ತಾಯಾಗುವುದಾದರೆ ಎಲ್ಲರಿಗೂ 
ಸಂತೋಷದ ವಿಷಯ. ವಿಶೇಷವಾಗಿ ಅವಳಿಗೆ. ಆಗಲಿ'' ಅಷ್ಟೆ. "ಉತವದ ಯಾವ 
ವಿವರಕ್ಕೂ ಕೊರತೆ ಮಾಡಬೇಡಿ, ನಡೆಯಿರಿ'' ಎಂದು ಹೇಳಿ ಹೊರಟ ಸೀಸರನಿಗೆ ತನ್ನ 
ಹೆಸರನ್ನು ಜನಜಂಗುಳಿಯ ಮಧ್ಯದಿಂದ ಯಾರೋ ಕೂಗಿದ್ದು ಕೇಳಿಸುತ್ತದೆ. "ಯಾರದು' 
ಎಂದು ಕೇಳಿದವನ ಮುಂದೆ ಆ ವ್ಯಕ್ತಿಯನ್ನು ತಂದು ನಿಲ್ಲಿಸಿದಾಗ ಅಷ್ಟೇ ದೃಢವಾಗಿ "ಸೀಸರನು 
ಕೇಳುತಿದ್ದಾನೆ, ಏನು ಹೇಳು' ಅನ್ನುತಾನೆ. ಎದುರಿಗೆ ಬಂದು ನಿಂತ ವ್ಯಕ್ತಿ ಭವಿಷ್ಯವಾಣಿ 
ನುಡಿಯುವ "ಸೂತ್‌ಸೇಯರ್‌'. ಅವನು ಹೇಳುವ ಮಾತೇನು? "ಐಡ್ಸ್‌ ಆಫ್‌ ಮಾರ್ಚ್‌ ಬಗ್ಗೆ 
ಎಚ್ಚರಿಕೆಯಿಂದಿರು' ಎಂದು. ಐಡ್ಸ್‌ ಆಫ್‌ ಮಾರ್ಚ್‌ ಎಂದರೆ ಹದಿನೈದು ಮಾರ್ಚ್‌. ಅಂದು 
ಎಚ್ಚರದಿಂದಿರು ಎಂದು ಹೇಳುತ್ತಿದ್ದಾನೆ ಈ ಭವಿಷ್ಯವಾದಿ. ಸೀಸರನಿಗೆ ಧ್ವನಿ ಕೇಳಿಸಿದರೂ 
ಮುಖ ಕಾಣಿಸುವುದಿಲ್ಲ "ಅವನನ್ನು ಕರೆದು ತನ್ನಿ; ಅವನ ಮುಖ ನೋಡೋಣ' ಎನ್ನುತಾನೆ. 


ಛ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಎದುರು ಬಂದು ನಿಂತ ಆ ವೃದ್ಧನನ್ನುಕೇಳುತಾನೆ ""ಏನು ಹೇಳುತಿದ್ದೀ ನೀನು? ಮತ್ತೆಹೇಳು'' 
ಎಂದು. ಭವಿಷ್ಯವಾದಿ ಮತದೇ ಎಚ್ಚರಿಕೆಯ. ಮಾತನ್ನಾಡುತಾನೆ. "ಸೀಸರ್‌ ಒಂದು. ಕ್ಷಣವೂ 
ಚಿಂತಿಸದೆ, ಧೃತಿಗೆಡದೆ, ಅಷ್ಟೇ ರಾಜದರ್ಪದಲ್ಲಿ ' "ಅವನೊಬ್ಬ ಕನಸುಗಾರ, ನಡೆಯಿರಿ 
ಜಟ ಎಂದು ನಡೆದು ಬಿಡುತಾನೆ. 


ಭವಿಷ್ಯವಾದಿಯ ನುಡಿಗಳೆಂದರೆ ಬಹು ಭಯಭಕಿಗಳಿಂದ ಕಾಣುವ ಸಂಸ್ಕೃತಿಯ ಅಂಗ 
ಅವನೂ ಕೂಡ. ಮಾರ್ಚ್‌ ಹದಿನೈದರಂದು ಎಚ್ಚರಿಕೆಯಿಂದಿರಿ ಎಂದು. ನೇರವಾಗಿ 
ಹೇಳುತ್ತಿದ್ದಾನೆ ಅವನು. ಅವನ ಮಾತುಗಳನ್ನು ನಂಬುವುದೂ ಕೂಡ ಹಿಂದಿನಿಂದ ನಡೆದು " 
ಬಂದುದು. ಆದರೆ ತಾನು ಮಾತ್ರ ಈ ಎಚ್ಚರಿಕೆಯನ್ನು ತಿರಸ್ಕರಿಸುತ್ತಿದ್ದಾನೆ. ಇದು ತನ್ನ 
ಅಳಿವು-ಉಳಿವಿನ ಪ್ರಶ್ನೆ. ಅಲ್ಲದೆ ತಾನು ಈ ನಾಡಿನ ಪ್ರಮುಖ. ಅಧಿಕಾರವಿದೆ. ಹಾಗಿದ್ದಮೇಲೆ 
ತನ್ನ ಅಳಿವು-ಉಳಿವಿನ ಪ್ರಶ್ನೆ ತನ್ನನ್ನು ಗಾಢವಾಗಿ ಕಾಡಬೇಕು. ಈ ಎಚ್ಚರಿಕೆ ಕಲಕಿಬಿಡಬೇಕು. 
ಕಲಕುವುದಿಲ್ಲ ಬದಲಿಗೆ ಎಚ್ಚರಿಕೆ ನೀಡಿದವನೇ ಕನಸುಗಾರನಾಗಿ ಕಾಣುತಾನೆ. ಹೀಗೆ 
ಹಗಲುಗನಸು ಕಾಣುವವರು ಒಂದು ಅರ್ಥದಲ್ಲಿ ಹುಚ್ಚರೂ ಹೌದು. ತನ್ನ ಮಟ್ಟಿಗೆ ಅವನು 
ಹುಚ್ಚು ಕನಸುಗಾರ. ಈ ಮಾತುಗಳೊಂದಿಗೆ ಸೀಸರ್‌ ನಿಷ್ಕ್ರಮಿಸುತ್ತಾನೆ. ಮೊದಲೇ ಹೇಳಿದ 
ಹಾಗೆ ಕೇವಲ ಇಪತ್ರೈದು ಸಾಲುಗಳ ದೃಶ್ಯ. 


ಸೀಸರನು ಸರ್ವಾಧಿಕಾರಿಯಿರಬಹುದೆ ? ಸರ್ವಾಧಿಕಾರಿಯೊಬ್ಬನ ಮೊದಲ 
ಲಕ್ಷಣವೆಂದರೆ ಜೀವಭಯ. ಇದೇ ಮಾತನ್ನು ಬೇರೆ ರೀತಿ ಹೇಳಬಹುದಾದರೆ, ಜೀವಭಯ 
ಭಯಂಕರವಾಗಿ ಕಾಡುವುದರಿಂದಲೇ ಸರ್ವಾಧಿಕಾರದ ಬಲೆಗೆ ಬೀಳುವುದು. ಸೀಸರನ 
ಪ್ರತಿಕ್ರಿಯೆಯಿಂದ ಒಂದು ಮಾತಂತೂ ತತ್‌ಕ್ಷಣದಲ್ಲಿ ಸ್ಪಷ್ಟವಾಗುವುದೆಂದರೆ - ಅವನು 
ಸರ್ವಾಧಿಕಾರಿಯಾಗಲು ಸಾಧ್ಯವಿಲ್ಲಎಂದು ; ಮತ್ತೂಒಂದು - ಈಗಾಗಲೇ ವಿವರಿಸಲಾದ 
ಅಂಶವನ್ನುಪುನಃ ನೋಡೋಣ. ಹೆಂಡತಿಯ ಸಂತೋಷಕ್ಕೆ ಒಂದು ಕಂದಾಚಾರದಲ್ಲಿ ನಂಬಿಕೆ 
ವ್ಯಕಪಡಿಸುವ ಸೀಸರ್‌, ತನ್ನದೇ ಸೌಖ್ಯ, ಕ್ಷೇಮಗಳಿಗೆ ಸಂಬಂಧಿಸಿದಂತೆ ಪರಂಪರಾನು 
ಗತವಾಗಿ ಬಂದ ಅಂಥದೇ ಮತೊಂದು ನಂಬಿಕೆಯನ್ನು ತೀರ ನಿರ್ಲಕ್ಷ್ಯದಿಂದ ಕಾಣುತಾನೆ. 


ಈ ಸಂದರ್ಭದಲ್ಲೇ ಅವನ ಬಗ್ಗೆ ಯೋಚಿಸುವಾಗ "ಶ್ರೀಮಂತ' ಎಂಬ ಶಬ್ದ 
ಹೊಳೆಯುವುದು. ವ್ಯಕಿತ್ಸದಲ್ಲಿ ಅಗಾಧ ಶ್ರೀಮಂತ ಸೀಸರ್‌. ಹೃದಯ, ಮನಸ್ಸುಗಳಲ್ಲಿ 
ಶ್ರೀಮಂತ, ತನ್ನ ಕಂದಾಚಾರದ ನಂಬಿಕೆಗೆ ಚರ್ಚೆ ಹೇಗೆ ಅನಾವಶ್ಯಕವೋ ಅಷ್ಟೇ ಅನಾವಶ್ಯಕ 
ಈ ಎಚ್ಚರಿಕೆ ಮಾತುಗಳ ಕುರಿತಾದ ವ್ಯಾಖ್ಯಾನ. ಶ್ರೀಮಂತಿಕೆಯ ಮತ್ತೂಒಂದು ಲಕ್ಷಣವೆಂದರೆ 
ಅಡುವ ಮಾತುಗಳಲ್ಲಿ ಬೇಡದ ಆಲಕಾರವಿಕುವುದಿಲ್ಲ ಪ್ರದರ್ಶನ ಬುದಿ ) ಇರುವುದಿಲ್ಲ 
ಯಾರನ್ನೂ ಸೆಳೆದುಕೊಳ್ಳಬೇಕಾದ, ಯಾರ ಮೇಲೂ ಪರಿಣಾಮ ಬೀರಬೇಕೆಂಬುವ 


ಜೂಲಿಯಸ್‌ ಸೀಸರ್‌ ಲಃ 


ಸನ್ನಾಹವಿರುವುದಿಲ್ಲ ಈ ಇಪ್ಪತ್ತೈದು ಸಾಲುಗಳ ಈ ದೃಶ್ಯದಲ್ಲಿ ಅವನಾಡುವುದು ಹತ್ತು 
ಸಾಲುಗಳು ಮಾತ್ರ. ಪ್ರತಿ ಸಾಲೂಸ್ಪಷ್ಟ, ಸರಳ. 


ಈ ಇಪ್ಪತ್ತೈದು ಸಾಲುಗಳಲ್ಲಿ ಮಿಕ್ಕ ಹದಿನೈದು ಸಾಲುಗಳನ್ನು ಮಾತನಾಡುವ ಇತರ 
ಪಾತ್ರಗಳ ಕುರಿತಾಗಿಯೂ ನಾವು ಗಮನಹರಿಸಬೇಕು. ಕಾಲಿಫೂರ್ನಿಯಾ, ಕಾಸ್ಕಾ, ಆಂಟನಿ, 
ಕ್ಯಾಷಿಯಸ್‌. ಈ ಪಾತ್ರಗಳು ಆಡುವುದು ಬಿಡಿಮಾತುಗಳು. ಆದರೂ ಈ ಬಿಡಿ ಸಾಲುಗಳೇ 
ಅವರ ವ್ಯಕಿತ್ಸಗಳನ್ನುಪ್ರಕಟಪಡಿಸುತವೆ. ಈ ಕುರಿತಾಗಿ ಆ ಪಾತ್ರಗಳ ವಿಶ್ಲೇಷಣೆ ಮಾಡುವಾಗ 
ಅಥವಾ ಸಂದರ್ಭಗಳನ್ನು ವಿವರಿಸುವಾಗ ವಿಶದವಾಗಿ ಮಾತನಾಡಬಹುದು. ಮತ್ತೆ ನೂರ 
ಅರುವತ್ತೈದು ಸಾಲುಗಳ ನಂತರವೇ ಸೀಸರ್‌ ನಮಗೆ ಕಾಣುವುದು. 


ಆದರೆ ಈ ಅಂತರದಲ್ಲಿ ಏನೆಲ್ಲ ನಡೆದಿದೆ ! ಸೀಸರ್‌ ಬೆನ್ನು ತಿರುಗಿಸಿ ನೇಪಥ್ಯಕ್ಕೆ ಸರಿದ 
ಕೂಡಲೆ ಆರಂಭವಾಗುತ್ತದೆ ಅವನ ವಿರುದ್ದದ ಪಿತೂರಿ ದೃಶ್ಯ. ಮತ್ತು ಈ ದೃಶ್ಯ ಇಬ್ಬರು 
ಪ್ರತಿಷ್ಠಿತ ಸೆನೆಟರುಗಳ ಮಧ್ಯೆ ನಡೆಯುವುದು. ಈ ಇಬ್ಬರೂ ವೀರಾಗ್ರಣಿಗಳು. ರಾಷ್ಟ್ರ 
ರಾಜಕಾರಣದಲ್ಲಿ ಗೌರವಾನ್ವಿತ ಹಿರಿಯರು ಹಾಗೂ ಬಂಧುಗಳು. ಪರಸರ ಗೌರವವಿರುವ 
ವ್ಯಕಿಗಳು. ಆದರೆ ಅವರುಗಳ ವ್ಯಕಿತ್ಸಗಳಲ್ಲಿಎಷ್ಟೊಂದು ಅಂತರ ? ಸದ್ಯದ ಅವರ ದೀರ್ಫ 
ಮಾತುಕತೆಯ ವಸ್ತುಸೀಸರ್‌ - ಸೀಸರ್‌ ವ್ಯಕ್ತಿಯಾಗಿ ಹಾಗೂ ಸೀಸರ್‌ ರಾಷ್ಟ್ರನಾಯಕನಾಗಿ ; 
ರಂಗದ ಮೇಲೆ ಮಿಂಚು ಹೊಡೆದ ಹಾಗೆ ಹತ್ತು ನಿಮಿಷ ಬಂದು ಹೋಗಿದ್ದಾನೆ ಸೀಸರ್‌. 
ಅಹಂಕಾರವಾಗಿಯೇ ಕಂಡುಬಿಡಬಹುದಾದಂತೆ ಉಗ್ರಆತ್ಮ ವಿಶ್ವಾಸದಲ್ಲಿ ಮಾತನಾಡಿದ್ದಾನೆ. 
ಬ್ರೂಟಸ್‌ ಮತ್ತು ಕ್ಯಾಷಿಯಸ್‌ ಅವರುಗಳ ಮಾತುಕತೆ ಮುಂದುವರೆದಂತೆ ನಮಗೆ 
ಗೋಚರವಾಗುತ್ತ ಹೋಗುತದೆ, ಸೀಸರನ ಈ ಅಹಂಕಾರವಾಗಿ ಕಂಡುಬಿಡುವ ಉಗ್ರ 
ಆತ್ಮವಿಶ್ವಾಸವೇ ಅವರ ದೀರ್ಫ್ಥಚರ್ಚೆಯ ವಸ್ತು ಎಂದು. ನಮಗೆ ಜ್ಞಾಫಕವಿದೆಯಲ್ಲ - 
ಮೊದಲ ದೃಶ್ಯದಲ್ಲಿ - ಜನಸಾಮಾನ್ಯರನ್ನು ರಸೆಗಳಿಂದ ಚೆದರಿಸಿ ಓಡಿಸಿದ ಮೇಲೆ 
ಫ್ಲೇವಿಯಸ್‌ ಮಾರುಲಸ್‌ಗೆ ಹೇಳುವ ಮಾತುಗಳು- 


These growing feathers plucked from Caeser's wing 
Will make him fly an ordinary pitch 
Who else would soar above the view of men 


And keep us all in servile fearfulness (1) 72-75 


ಈ ಬಲಿಷ್ಠಗೊಳ್ಳುತ್ತಿರುವ ಪುಕ್ಕಗಳದೇ ಭೀತಿ; ಮಿಕ್ಕೆಲ್ಲಹಕ್ಕಿಗಳಂತೆ'Ordinary Pitch’ 
ಹಾರುವಂತಿದ್ದರೆ ಎಲ್ಲರಿಗೂ ಸಮಾಧಾನ. ಹಾಗಲ್ಲದಿದ್ದರೆ ಸಾಮಾನ್ಯರ ಕಣ್ಣಿಗೆ ಕಾಣದಷ್ಟು 
ಎತರ ಹಾರಿ ಎಲ್ಲರನ್ನೂ ಆತಂಕದಲ್ಲಿ, ಭಯದಲ್ಲಿ ಇರಿಸಿಬಿಡುತಾನೆ - ಈ ಸೀಸರ್‌. 


(ಲ 


ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಇದೇ ಕ್ಯಾಷಿಯಸ್‌ನ ಚಿಂತೆ ಕೂಡ. ಈ ಚಿಂತೆ, ಭಯಗಳನ್ನು ಬ್ರೂಟಸ್‌ನೊಡನೆ 
ಹಂಚಿಕೊಳ್ಳಬೇಕಾಗಿದೆ ಅವನನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕಾಗಿದೆ ' ಅವನ ಸಹಕಾರ 
ಬೇಕಾಗಿದೆ ಅದಕ್ಕೂ ಹೆಚ್ಚಿಗೆ ಅವನ ನಾಯಕತ್ವದ ಅವಶ್ಯಕತೆಯಿದೆ. 


ಇಪ್ಪತ್ತೈದು ಸಾಲುಗಳ ಸೀಸರನ ದೃಶ್ಯದೊಡನೆ ಈ ೧೬೫ ಸಾಲುಗಳ ಕ್ಯಾಷಿಯಸ್‌, 
ಬ್ರೂಟಸ್‌ ದೃಶ್ಯವನ್ನು ಹೋಲಿಸಿ ನೋಡಿದಾಗ ಪರಸರ ಎಷ್ಟು ಭಿನ್ನ ಈ ಎರಡು ದೃಶ್ಯಗಳು 
ಎಂದು ತಿಳಿಯುತ್ತಹೋಗುತದೆ. 


ಈ ಇಡೀ ದೃಶ್ಯ ಒಂದು ಬಗೆಯ ಹಾವು-ಏಣಿ ಆಟ. ಅದು ಹೇಗೆ ಎಂದು 
ನೋಡೋಣ. ಉತ್ಸವದಲ್ಲಿ ಪಾಲ್ಗೊಳ್ಳಲು, ಕ್ರೀಡೆ, ವಿನೋದಗಳಲ್ಲಿ ಭಾಗವಹಿಸಲು ಈಗ 
ತಾನೆ ರಂಗದಿಂದ ನಿಷ್ಕ್ರಮಿಸಿದ ಸೀಸರ್‌ ಮತ್ತು ಅವನ ಪರಿವಾರವನ್ನು ಅನುಸರಿಸಿ 
ಹೋಗುವುದಿಲ್ಲವೆ ನೀನು ಎಂದು ಕ್ಯಾಷಿಯಸ್‌ ಬ್ರೂಟಸ್‌ನನ್ನು. ಕೇಳುತಾನೆ. ""ಇಲ್ಲ, 
ಹೋಗುವುದಿಲ್ಲ; ಆಂಟನಿ ರೀತಿಯ ಉತ್ಸಾಹಗಳು ನನಗೆ ಇಲ್ಲ'' ಹಾಗೆಂದು ಕ್ಯಾಷಿಯಸ್‌ 
ಹೋಗಬೇಕೆಂದಿದ್ದರೆ ತಾನು ತಡೆಯುವುದಿಲ್ಲ ಹೋಗಬೆಂಕೆದಿದ್ದರೆ ಹೋಗಬಹುದು ಎಂದು 
ನಿರ್ಭಾವುಕವಾಗಿ ನುಡಿಯುತಾನೆ. ಈ ನಿರ್ಭಾವುಕತೆಯೇ ಕ್ಯಾಷಿಯಸ್‌ನಿಗೆ ತನ್ನ ಯೋಜಿತ 
ಆಟದ ಮೊದಲ ದಾಳವನ್ನು ಪಗಡೆಹಾಸಿನ ಮೇಲೆ ಒಗೆಯಲು ಸ್ವಾಗತ ನೀಡಿದ ಹಾಗೆ 
ಆಗುತ್ತದೆ. "ಮೊದಲಿನಂತಿಲ್ಲ ನೀನು. ನಿನ್ನ ಪ್ರೀತಿಸುವ ಸ್ನೇಹಿತರ ಬಗ್ಗೆ ನೀನು ಕಟುವಾಗಿ 
ದ್ದೀಯೆ, ವಿಚಿತ್ರವಾಗಿ ನಡೆದುಕೊಳ್ಳುತ್ತೀಯೆ. ನಿನ್ನಮೊದಲಿನ ಆ ಮಮತೆಯೇನಾಯಿತು?' 
ಎಂದು ಪ್ರಶ್ನೆ ಕೇಳುವಂತೆಯೇ ಅವನ ಮನಸ್ಸನ್ನೂ ತಿಳಿಯಲು ಯತ್ನಿಸುತ್ತಾನೆ. ಈ ದೃಶ್ಯದಲ್ಲಿ 
ಸಿಲುಕಿ ಹಾಕಿಕೊಳ್ಳುವುದಕ್ಕೆ ಬ್ರೂಟಸನೇ ತನ್ನ ಉತ್ತರದಿಂದ ಸಂಪೂರ್ಣ ದಾರಿಮಾಡಿ 
ಕೊಳ್ಳುತಾನೆ. ಹಾರಿಕೆಯ ಉತ್ತರ ಕೊಡದೆ, ಸುಳ್ಳು ಹೇಳದೆ ತನ್ನ ಮನಸನ್ನು ಒಂದಷ್ಟು 
ಅಸ್ಥಿರಗೊಳಿಸಿರುವ ಅಸ್ಪಷ್ಠವಿಷಯಗಳ ಬಗ್ಗೆ ಮಾತನಾಡುತಾನೆ: 

(೩೦೦105, 

Be not deceived : ifI have veiled my look, 
] turn the trouble of my countenance 
Merely upon Myself. Vexed 1am 

Of late with passions of some difference, 


Conceptions only proper to myself 
Which give some soil, perhaps to my behaviours; 


That poor Brutus, with himself at war, 
Forgets the shows of love to other men 
I1 35-45 


\ 


ಜೂಲಿಯಸ್‌ ಸೀಸರ್‌ ೭ 


""ನನ್ನ ಮುಖದ ಮೇಲಿನ ಚಿಂತೆಯ ಗೆರೆಗಳು ನನ್ನಮನಸಿಗೆ ಹಿಡಿದ ಕನ್ನಡಿಗಳು ಅಷ್ಟೆ. 
ವಿರುದ್ದ ರೀತಿಯ "ಆಲೋಚನೆಗಳು, ನನಗೆ ಮಾತ್ರ ಸಂಬಂಧಿಸಿದವು, ನನ್ನನ್ನು ಈ ರೀತಿ 
ಎಚಿತ್ರವಾಗಿ ಕಾಣುವ ಹಾಗೆ ಮಾಡಿದೆ. ನನಗಿರುವುದು ನನ್ನೊಡನೆಯೇ ನಾನು ಸೆಣಸುತಿರುವ 
ಯುದ್ಧದ ಚಿಂತೆ'' ಕ್ಯಾಷಿಯಸ್‌ ಕಾದಿದ್ದುದು ಇಂಥ "ತೆರದ ಮನಸ್ಸಿನ' ಸ್ವಾಗತಕ್ಕೆ. ಹೌದೆ? ನಿನ್ನ 
ಈ ಮನಃಸ್ಥಿತಿಯನ್ನು ನಾನು ತಪ್ಪಾಗಿ ಗ್ರಹಿಸಿದ್ದೆ ಹಾಗಾಗಿಯೇ ....!15 breast of mine 
hath buried / Thoughts of great value, worthy cogitations, ನಿನ್ನೊಡನೆ 
ಹಂಚಿಕೊಳ್ಳಬೇಕಾದ ನೂರು ಮಾತುಗಳಿವೆ. "ಹೇಳು ನಿನ್ನಮುಖ ನಿನಗೆ ಕಾಣುತದೆಯೆ?' ಈ 
ಕ್ಷಣದಲ್ಲೇ ನಮಗೆ ಎದುರಾಗುವ ಪ್ರಶ್ನೆ : ಕ್ಯಾಷಿಯಸ್‌ ಏಕೆ ನೇರವಾಗಿ, ಸರಳವಾಗಿ ತನ್ನ 
ವಿಚಾರಗಳನ್ನು ಕುರಿತು ಮಾತನಾಡಿಬಿಡುವುದಿಲ್ಲ ? ಸೀಸರನ ಕುರಿತಾಗಿ ತಮ್ಮ ಮುಂದಿನ 
ಕ್ರಮಗಳ ಬಗ್ಗೆ ಸಷ್ಠವಾಗಿ ಹೇಳಿಬಿಡುವುದಿಲ್ಲ? ತಾನು - ಬ್ರೂಟಸ್‌ ಸ್ನೇಹಿತರು, ಆಪರು, 
ಹಾಗಿರುವಾಗ ಯಾಕೆ ಸುತುಬಳಸುಮಾತು? 


ಇಷ್ಟೊಂದು ಬಗೆಯಲ್ಲಿ ಇಷ್ಟೊಂದು ತಂತ್ರಗಳನ್ನು ಅಳವಡಿಸಿ ತನ್ನ ದಾಳಗಳನ್ನು 
ಬಳಸಬೇಕಿತ್ತೆ 9 ಉತರಕ್ಕೆ ಇನ್ನಷ್ಟು ಕಾಯಬೇಕು. 


"ನಿನ್ನಮುಖ ನಿನಗೇ ಕಾಣದಿರುವುದರಿಂದ ನಿನ್ನಯೋಗ್ಯತೆ, ನಿನ್ನಅರ್ಹತೆ ಬೇರೆಯವರ 
ಕಣ್ಣುಗಳಲ್ಲಿ ಪ್ರತಿಬಿಂಬಿತವಾಗಿವೆ, ಅದನ್ನು ನೀನು ಕಾಣುವಂತಾದರೆ !' ಮುಂದೆ ಅವನು 
ಆಡುವ ಮಾತುಗಳು ತನ್ನ ಆತಸ್ಪೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಕತ್ತಲಲ್ಲಿ ಮಾವಿನ ಮರಕ್ಕೆ 
ಬೀಸಿದ ಕಲ್ಲಿನಂತೆ - ಬಿದ್ದರೆ ಹಣ್ಣು, ಇಲ್ಲವಾದರೆ ಒಂದು ಕಲ್ಲು ನಷ್ಟವಷ್ಟೆ. ಮತ್ತು ತನ್ನ 
ಆಟದ ಮಹತ್ವದ ಘಟ್ಟ ಕೂಡ ಇದು: 


I have heard where many of the best respect in Rome 

(except Immortal Caesar), speaking of Brutus, 

And groaning underneath this age's yoke, 

Have wished that noble Brutus had hs eyes, 

I1 57-61 

ಹಾವು ಏಣಿ ಆಟದಲ್ಲಿಒಂದು ಮೆಟ್ಟಿಲು ಹತಿದ ಭಾವ ಮೂಡಿಸುವ ಮಾತುಗಳು. ಎಷ್ಟು 

ಜಾಣತನ, ಮಾತುಗಳ ಬಳಕೆಯಲ್ಲಿಎಂಥ ಚಮತ್ತಾರಿಕೆ. ರೋಮಿನ ಗೌರವಾನ್ವಿತರನೇಕರು - 
ಸೀಸರನನೊಬ್ಬನನ್ನು ಬಿಟ್ಟು- ಬ್ರೂಟಸ್‌ನ ಕುರಿತು ಮಾತನಾಡುವಾಗ, ಅವನಿಗೆ ಕಣ್ಣುಗಳು 
ಇದ್ದಿದ್ದರೆ, ನೋಡುವಂತಾ ಗಿದ್ದರೆ ಎಷ್ಟು ಚೆನ್ನಾಗಿರುತಿತ್ತು ಎಂದು ಹಲುಬುತಿದ್ದಾರೆ. ಏನನ್ನು 
ನೋಡಬೇಕು ? ಸದ್ಯದ ಪರಿಸ್ಥಿತಿಯಲ್ಲಿ ಕತ್ತಿನ ಮೇಲೆ ಹೊರಿಸಿದ ನೊಗದ ಭಾರದಲ್ಲಿ 
ನರಳುತ್ತಿರುವ ಜನಗಳನ್ನು ಎಲ್ಲಕಿಂತ ಪ್ರಭಾವಶಾಲಿ ಪ್ರಯೋಗ 'xcept immortal 


೮ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


(೩65೩ ಎಂಬ ಮಾತುಗಳು, ಶೇಕ್ಸ್‌ಪಿಯರ್‌ ಈ ಮಾತುಗಳನ್ನು ಕಂಸದೊಳಕ್ಕೆ ಹಾಕುತಾನೆ. 
ಕ್ಯಾಷಿಯಸ್‌ ಮಾತನಾಡುವಾಗ ಈ 'except immortal Caesar’ ಎಂಬ ತಗ್ಗಿದ ದನಿಯ 
ಮಾತುಗಳು ಬ್ರೂಟಸ್‌ನ ಅಂತಃಪ್ರಜ್ಞೆಯನ್ನು ಏಕಾಏಕಿ ತಾಗಿಬಿಡಬೇಕು, ಅಷ್ಟು 
ಪರಿಣಾಮಕಾರಿಯಾಗಿದೆ. ಇದು ಈ ಕಾಲದ ಬಗ್ಗೆ, ಇದರ ಜೊತೆಗೇ ಬಂದ ಸಂಕಟಗಳ ಬಗ್ಗೆ, 
ಬ್ರೂಟಸ್‌ ಇವುಗಳ ಕುರಿತಾಗಿ ಶ್ರದ್ದೆತೋರಿಸುತ್ತಿಲ್ಲವೆಂಬ ವಿಷಾದದ ಬಗ್ಗೆ- ಎಲ್ಲವನ್ನೂ ಒಟ್ಟಿಗೆ 
ಸೇರಿಸಿ ಹೇಳುತಲೇ ಈ ಯುಗಕ್ಕೆ ಕೊನೆಯೇ ಇಲ್ಲವೇನೋ ಎಂಬಂತೆ 'Immorta!' 
ಸೀಸರ್‌ನು ಭಯಂಕರವಾಗಿ ಬೆಳೆದು ನಿಂತಿರುವ ಬಗ್ಗೆ ಎಲ್ಲವನ್ನೂ ಕ್ಲುಪವಾಗಿ ಹೇಳುತಾನೆ, 
ಪ್ರಭಾವಶಾಲಿಯಾಗಿ ಹೇಳುತಾನೆ - ಎಂದೇ ಎಚ್ಚರಗೊಂಡ ಬ್ರೂಟಸ್‌ "ನನ್ನಲ್ಲಿಲ್ಲದ 
ಗುಣಗಳಿಗಾಗಿ ಅರಸುವಂತೆ ಮಾಡುವ ಯಾವ ಅಪಾಯಗಳಿಗೆ. ನನ್ನನ್ನು ಸಿಲುಕಿಸಲು 
ಯತ್ನಿಸುತ್ತಿದ್ದಿ ?' ಎಂದು ಕೇಳುತ್ತಾನೆ. ಬ್ರೂಟಸ್‌ನ ಈ ಮಾತುಗಳು ತನ್ನ ಕಿವಿಗೆ 
ತಾಗಲಿಲ್ಲವೇನೋ ಎಂಬಂತೆ ಕ್ಯಾಷಿಯಸ್‌ ತನ್ನ ಹಿಂದಿನ ಮಾತುಗಳ ಗುಂಗಿನಲ್ಲಿಯೇ 
‘Therefore, good Brutus, be prepared to hear’ ಎಂದು ಮುಂದುವರೆಸುತಾನೆ. 


ಬ್ರೂಟಸ್‌ ಅಸಾಮಾನ್ಯ ವ್ಯಕ್ತಿ ಆದ್ದರಿಂದಲೇ ಅವನನ್ನು ಮಣಿಸಲು ಅಸಾಮಾನ್ಯ 
ತಂತ್ರಗಳ ಅವಶ್ಯಕತೆ ಇದೆ. ಪಿತೂರಿಯ ಒಂದು ಮುಖ್ಯ ಲಕ್ಷಣವೇ ಇದು. ಕ್ಷಣ ಕ್ಷಣಕ್ಕೆ 
ವ್ಯಕ್ತಿಯಿಂದ ವ್ಯಕ್ತಿಗೆ ತಂತ್ರಗಳನ್ನೂ ಬದಲಿಸುತ್ತ ಹೋಗುತಿರಬೇಕು. ""ಈ ಮಾತುಗಳನ್ನೆಲ್ಲ 
ಆಡಿ ನಾನು ನಿನ್ನ ಭಟ್ಟಂಗಿಯಂತೆ ವರ್ತಿಸುತಿಲ್ಲ ನಾನು ಅಂಥವನಲ್ಲ ಎಂದು ನೀನು ಬಲ್ಬೆ 
ಕ್ಟುದ್ರ, ಕ್ಲುಲ್ಲಕ ನಾನಲ್ಲ ನಿನಗೆ ಹಾಗನ್ನಿಸಿದರೆ ನಾನು ಅಪಾಯಕಾರಿ ವ್ಯಕ್ತಿಎಂದು ತಿಳಿದುಕೊ'' 
ಎಂದು ಮಾತು ಮುಗಿಸುತಿದ್ದಂತೆಯೇ ಹಿಂದಿನಿಂದ ಲುಪೆರಲ್‌ ಉತ್ತವದಲ್ಲಿ ಭಾಗವಹಿಸಿದ 
ಜನಗಳ ಹರ್ಷೋದ್ದಾರಗಳು ಕೇಳಿಸುತ್ತದೆ. “ಏನೀ ಅಬ್ಬರದ ಉದ್ಗಾರಗಳು ? ಸೀಸರನನ್ನು 
ರಾಜನನ್ನಾಗಿ ಜನ ಆರಿಸಿಕೊಂಡು ಬಿಡುತಿದ್ದಾರೆಯೆ ಎಂಬ ಅಂಜಿಕೆ ನನಗೆ'' ಅನ್ನುತ್ತಾನೆ 
ಬ್ರೂಟಸ್‌. ಶೇಕ್‌ಪಿಯರ್‌ನ ನಾಟಕರಚನಾಕೌಶಲಕ್ಕೆ ಈ ಸಂದರ್ಭ ಒಂದು ಉತ್ಕೃಷ್ಟ 
ಉದಾಹರಣೆ. ಇಂಥ ಗಳಿಗೆಗಳನ್ನೇ ನಾಟಕೀಯ ಗಳಿಗೆಗಳು ಅನ್ನುವುದು. ಕ್ಯಾಷಿಯಸ್‌ 
ಯತ್ನಿಸುತಿರುವ ಬ್ರೂಟಸ್‌ನ ಮನಃಪರಿವರ್ತನೆಗೆ, ತನ್ನ ಎಣಿಕೆಗೂ ಮೀರಿದಂತೆ ವಿಧಿಯೇ 
ಸಹಾಯಹಸವನ್ನು ಮುಕವಾಗಿ ಚಾಚಿದಂತೆ ಕಾಣುತ್ತದೆ. ಮತ್ತೆ ಅತಿಸಹಜವಾಗಿ ಆಡುವ 
ಬ್ರೂಟಸ್‌ನ ಮಾತುಗಳನ್ನು ಗಬಕ್ಕನೆ ಹಿಡಿದು ಹೇಗೆ ಅದಕ್ಕೆ ಆಯಾಮಗಳನ್ನು ನೀಡಿ ತನ್ನ 
ಉದ್ದೇಶಕ್ಕೆ ಅದನ್ನು ಹೊಂದಿಸುತ್ತ ಹೋಗುತ್ತಾನೆ ಎಂದು ನಾವು ನೋಡಬೇಕು. ಬ್ರೂಟಸ್‌ 
ಅನ್ನುವುದೇನು ? '1 60 fear the people choose Caesar for their king’ ಆ 
ವಾಕ್ಯದಲ್ಲಿ 'ೇ೩' ಎಂಬ ಶಬ್ದಕ್ಕೆ ಹೆಚ್ಚಿನ ಅರ್ಥಕಲನೆ ಮಾಡಹೋಗುವುದು ಅಷ್ಟು 
ಸರಿಯೆನಿಸುವುದಿಲ್ಲ ಇಂಗ್ಲಿಷ್‌ ಭಾಷೆಯಲ್ಲಿ 'ೀ೩' ಎಂಬ ಶಬ್ದಕ್ಕೆ ಹಲವು ಅರ್ಥಗಳಿವೆ. 


ಜೂಲಿಯಸ್‌ ಸೀಸರ್‌ ೯ 


1 fear it might rain today’ ' fear the train may be late’ ಇತ್ಯಾದಿ ವಾಕ್ಯಗಳಲ್ಲಿ 
‘ear’ ಎಂಬುದಕ್ಕೆ ಅನುಮಾನ, ಭಾವನೆ, ಸಂದೇಹ ಎಂಬುದಕ್ಕಿಂತ ಹೆಚ್ಚಿನ ಅರ್ಥ 
ಕಲಿಸುವುದು ತಪಾಗುತದೆ. 


ಬ್ರೂಟಸ್‌ನ '1 60 188: !...'ಗೆ ಹೆಚ್ಚೆಂದರೆ "ನನ್ನ ನಿಜವಾದ ಅನುಮಾನವೆಂದರೆ....' 
ಆಗಬಹುದೇ ಹೊರತು, ಅದಕ್ಕೆ ಮೀರಿ "ಭಯ, ಆತಂಕ್‌ ಎಂಬ ಪದಗಳನ್ನು 
ಆರೋಪಿಸುವುದು ತಪ್ಪಾಗುತದೆ. ಆದರೆ ಕ್ಯಾಷಿಯಸ್‌ನಿಗೆ ಮಾತುಗಳನ್ನು ತನ್ನ ಅನುಕೂಲಕ್ಕೆ 
ಬಗ್ಗಿಸಿಕೊಳ್ಳಬೇಕಾದ ತುರ್ತಿದೆ, ಎಂದೇ ಹದ್ದಿನ ಹಾಗೆ ಈ ಪಾಪದ ಶಬ್ದದ ಮೇಲೆ ಎರಗಿ ಬಿದ್ದು 
ಹಾರಿಸಿಕೊಂಡು ಹೋಗುತಾನೆ. ""ಭಯವಲ್ಲವೆ ನಿನಗೆ ? ಹಾಗಾದರೆ ಇದು ಆಗಕೂಡದು 
ಎಂದು ನೀನೂ ನಂಬಿದಂತೆ ಎಂದು ನನಗೆ ಅನಿಸುತ್ತದೆ'' ಎಂದು ಏಣಿಯ ಹತ್ತುಮೆಟ್ಟಿಲು 
ಒಮ್ಮೆಗೇ ಜಿಗಿದ ಉತ್ಸಾಹದಲ್ಲಿಅನ್ನುತಾನೆ. 


ಈ ದೃಶ್ಯದ - ಅಂದರೆ ಈ ಪಿತೂರಿ ದೃಶ್ಯದ - ಅತ್ಯಂತ ಪ್ರಮುಖ ಘಟವಿರುವುದು 
ಇಲ್ಲಿಯೇ. ನಾಟಕದ ಒಂದು ಮುಖ್ಯ ಸಂಘರ್ಷದ ಸೂಚನೆಯೂ ನಮಗೆ ಸಿಕ್ಕುವುದು 
ಇಲ್ಲಿಯೇ. ನಾಟಕದಲ್ಲಿಯಷ್ಟೇ ಅಲ್ಲ ಬ್ರೂಟಸ್‌ನ ವ್ಯಕಿತ್ಸದೊಳಗೆ ನಡೆಯುತ್ತಿರುವ 
ಸಂಘರ್ಷದ ಒಂದು ಇಣುಕುನೋಟ ದೊರಕುವುದೂ ಇಲ್ಲಿಯೇ. ಕ್ಯಾಷಿಯಸ್‌ನ 
ಅತ್ಯುತ್ತಹದ ಉದ್ದಾರಕ್ಕೆ ಬ್ರೂಟಸ್‌ ತಣ್ಣಗೆ ಹೇಳುತ್ತಾನೆ "ಹೌದು ಕ್ಯಾಷಿಯಸ್‌ ; 
ಅವನು ರಾಜನಾಗುವುದನ್ನು ನಾನು ವಿರೋಧಿಸುತ್ತೇನೆ ; ಆದರೂ ನಾನು ಅವನನ್ನು 
ತುಂಬ ಪ್ರೀತಿಸುತ್ತೇನೆ '' ಅದಕ್ಕಿಂತ ಹೆಚ್ಚಿಗೆ ಈಗ ಬ್ರೂಟಸ್‌ನಿಗೆ ಬೇಕಾದ ಉತ್ತರವೆಂದರೆ 


‘But wherefore do you hold me here so long ? 
what 1s it that you would impart to me ? 

If 1t be aught toward the general good, 

Set honour in one eye, and death in the other 
And Ilook on both indifferently; 

For let the gods so speed as I love 

The name of honour more than I fear death’ 
11 81-87 


ಬ್ರೂಟಸ್‌ ಆಡುವ ಪ್ರತಿ ಶಬ್ದವೂ ಸಷ ವಾಗಿದೆ. ಸರಳವಾಗಿದೆ. ಇದ್ದಕ್ಕಿದ್ದಂತೆ ನಮಗೆ 
ಸೀಸರ್‌ನ ಸರಳತೆ, ಸಷ್ಟತೆಗಳ ನೆನಪಾಗಿಬಿಡುತ್ತದೆ. ಸೀಸರ್‌ನು ರಾಜನಾಗುವುದನ್ನು ನಾನು 
ಬಯಸುವುದಿಲ್ಲ ಆದರೆ ಅವನನ್ನು ವೈಯಕ್ತಿಕವಾಗಿ ಪ್ರೀತಿಸುತ್ತೇನೆ. ಗೌರವಿಸುತ್ತೇನೆ. ದೇಶಕ್ಕೆ 
ಈ ಗಣರಾಜ್ಯಕ್ಕೆ ರಾಜನ ಆಯ್ಕೆಯನ್ನು ವಿರೋಧಿಸುತ್ತೇನೆ. ಆದರೆ ಇದರಲ್ಲಿ ಸೀಸರ್‌ನ 


೨ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಕುರಿತಾದ ವೈಯಕಿಕ ಅಸಹನೆ, ದ್ವೇಷಗಳಿಲ್ಲ, ರಾಷ್ಟ್ರದ ಕುರಿತಾದ ನಿಷ್ಠೆ ಮತ್ತು ವೈಯಕ್ತಿಕ 
ಸಂಬಂಧಗಳ ಕುರಿತಾದ ಕಳಕಳಿ ಇದೆ. ಈ ಮಾತುಗಳು ಆಡುತಿದಂತೆಯೆ ಬ್ರೂಟಸ್‌ನಿಗೆ ತೀವ್ರ 
ಅನುಮಾನಗಳು ಆರಂಭವಾಗಿ ತನಗೆ ತಾನು ಎಚ್ಚರದ ಮಾತುಗಳನ್ನು ಹೇಳಿಕೊಂಡಂತೆ 
ಹೇಳುತಾನೆ. ಈ ಮಾತುಗಳು ಕ್ಯಾಷಿಯಸನಿಗೆ ಉದ್ದೇಶಿಸಿದ್ದಾದರೂ ಬಹುಮಟ್ಟಿಗೆ ತನ್ನನ್ನೇ 
ಕುರಿತು ಹೇಳಿಕೊಂಡ ಮಾತುಗಳು. 'ಹೀಗ್ಯಾಕೆ ನನ್ನನ್ನು ಹಿಡಿದು ನಿಲ್ಲಿಸಿದ್ದೀಯೆ ? ನನ್ನಿಂದ , 
ಏನಾಗಬೇಕು ನಿನಗೆ ?' ಎಂದು ಕೇಳಿದವನೇ, ಕ್ಯಾಷಿಯಸ್‌ನಿಗೂ, ದೃಢವಾಗಿ ತನ್ನ 
ಜೀವನಧರ್ಮದ ಬಗ್ಗೆ ಸ್ಪಷ್ಠಪಡಿಸುತಾನೆ. ""ಸಾರ್ವಜನಿಕ ಹಿತಾಸಕ್ತಿಯನ್ನು ಕುರಿತದ್ದಾದರೆ 
ನಾನು ಸಾವಿಗೆ ಹೆದರುವುದಕ್ಕಿಂತ ಘನತೆ, ಗೌರವಗಳಿಗೆ ಹೆಚ್ಚುಮಹತ್ವ ನೀಡುತ್ತೇನೆ. ದೇವರೇ 
ಈ ನನ್ನ ನಿಲುವಿಗೆ ಶುಭ ಹಾರೈಸಬೇಕು'' ಘನತೆ, ಗೌರವ ಸಾರ್ವಜನಿಕ ಹಿತಾಸಕಿಗಳು ಇವು 
ಅಮೂರ್ತಗಳು. ಬದುಕಿನಲ್ಲಿಮೂರ್ತವಾಗಿ ಗಳಿಸಬಹುದಾದ ಅಧಿಕಾರ, ಕೀರ್ತಿ, ಸಂಪತ್ತು 
ಇವುಗಳನ್ನು ಉಳಿಸಿಕೊಳ್ಳಲು ಸಾವಿಗೆ ಹೆದರುತ್ತಬದುಕಬಹುದು. ಅಥವಾ ಅಧಿಕಾರ ಕೀರ್ತಿ 
ಇವು ಯಾವುವು ಇಲ್ಲದೆಯೂ ಹೇಗಾದರೂ ಬದುಕಿದ್ದರೆ ಸಾಕು ಎಂಬ ಬಯಕೆಯಲ್ಲಿಸಾವಿಗೆ 
ಹೆದರುತ್ತಬದುಕಬಹುದು. ಈ ಎರಡೂ ಸಂದರ್ಭಗಳಲ್ಲಿಗೌರವ, ಘನತೆಗಳೆಂಬ ಪ್ರಶ್ನೆಗಳೇ 
ಏಳುವುದಿಲ್ಲ 


ಈ ಏಳೆಂಟು ಸಾಲುಗಳಲ್ಲಿ ಬ್ರೂಟಸ್‌ ಮೂರು ವಿಷಯಗಳನ್ನು ಕುರಿತು 
ಮಾತನಾಡಿದ್ದಾನೆ. ಸೀಸರ್‌ನ ಕುರಿತಾದ ಪ್ರೀತಿ, ದೇಶದ ಬಗೆಗಿನ ಕಳಕಳಿ ಹಾಗೂ 
ಘನತೆಗೌರವಗಳು ಸಾವಿನ ಭಯಕ್ಕಿಂತ ಮಿಗಿಲಾದವು ಎಂಬುವು. 


ಪಿತೂರಿಗೆ ಅಮೂರ್ತಗಳಲ್ಲಿ ನಂಬಿಕೆಯಿಲ್ಲ ಇಂದ್ರಿಯಗಳಿಗೆ ಗೋಚರವಾಗದವು, 
ಅಳೆಯಲು, ತೂಕಮಾಡಲು ಸಿಗದ ವಸ್ತುಗಳು, ಪಿತೂರಿಯ ಮನಸ್ಥಿತಿಗೆ .ಆಕರ್ಷಕ 
ವಸುಗಳಲ್ಲ ದೇಶವನ್ನೂ ಪ್ರೀತಿಸುವ, ಸೀಸರ್‌ನನ್ನೂ ಗೌರವಿಸುವ ಬ್ರೂಟಸ್‌, ಕ್ಯಾಷಿಯಸ್‌ನ 
ಹುನ್ನಾರಗಳಿಗೆ ಒಗ್ಗಿಕೊಳ್ಳುವುದು ಬಹು ಕಷ್ಟಸಾಧ್ಯ. ಅಮೂರ್ತ ದೇಶವನ್ನೂ, ಮೂರ್ತ 
ಸೀಸರ್‌ನನ್ನೂ ಏಕಕಾಲದಲ್ಲಿ ಒಪ್ಪಿಕೊಳ್ಳುವ ಬ್ರೂಟಸ್‌, ಕ್ಯಾಷಿಯಸ್‌ನಿಗೆ ಕಬ್ಬಿಣದ 
ಕಡಲೆಯಾಗಿ ಕಾಣುತಾನೆ. ಬ್ರೂಟಸ್‌ನ ಸಮಚಿತದ ಈ ಮಾತುಗಳನ್ನು ಕೇಳಿದ ಮೇಲೆ 
ಏಣಿಯ ಏಳೆಂಟು ಮೆಟ್ಟಲು ಜಿಗಿದ ಉತ್ಸಾಹವು ಒಮ್ಮೆಗೇ ಹಾವಿನ ಬಾಯಿಗೆ ಸಿಕ್ಕು ತಳಕ್ಕೆ 
ಬಿದ್ದಂತೆ ಅನ್ನಿಸುತ್ತದೆ. ಆದರೂ ತನ್ನ ಭಾವನೆಗಳನ್ನು ತೋರಿಸಿಕೊಳ್ಳುವುದಿಲ್ಲಕ್ಕಾಷಿಯಸ್‌ ; 
ಪಿತೂರಿಗಾರನ ತಂತ್ರವೇ ಅದು - ಪ್ರಯತ್ನಮಾತ್ರ ಕೈ ಬಿಡಬೇಡ. ಮರಳಿ ಯತ್ನವ ಮಾಡು ; 
ಈಗಲ್ಲ, ಮರುಕ್ಷಣ, ಇಂದಲ್ಲ, ನಾಳೆ ಗೆದ್ದೇ ಗೆಲ್ಲುತ್ತೇನೆ, ಗೆಲ್ಲಲೇಬೇಕು ಎಂಬ ಹಟ ಪ್ರತಿ 
ಪಿತೂರಿಗಾರನಿಗೂ ಇರುತದೆ. ಮತ್ತು ಕ್ಯಷಿಯಸ್‌ನೊಬ್ಬ ನಯವಿನಯಗಳಿಲ್ಲದ, ಕೀಳು 
ಮಟ್ಟದ ಅಸಂಸ್ಕೃತನಲ್ಲ. ಮಹಾಸಾತ್ವಿಕತೆಯ ಚಾಣಾಕ್ಷ ಎಂದೇ ಕ್ಷಣದಲ್ಲಿ ತನ್ನ ತಂತ್ರಗಾರಿಕೆ 


ಜೂಲಿಯಸ್‌ ಸೀಸರ್‌ ೧೧ 


ಬದಲಿಸುತಾನೆ. "ನಿನ್ನಲ್ಲಿಇಂಥ ಗುಣವಿರುವುದನ್ನುನಾನು ಬಲ್ಲೆ, ಹಾಗೂ ನೀನು ಕಾಣುವುದು 
ಕೂಡ ಹಾಗೆಯೆ 'well, honour is the subject of my story’ "ನಾನು ಹೇಳಬೇಕೆಂದಿ 
ದ್ದುದೂ ಅದೇ - ಘನತೆ ಗೌರವಗಳೇ ನನ್ನ ಕಥೆಯ ವಸು'' ಆದರೆ, ಒಂದೇ ವಾಕ್ಯವಷ್ಟೆ. 
"ಘನತೆ, ಗೌರವಗಳೆಂಬುದು ಶಬ್ದಗಳಷ್ಟೆ, ಘನತೆ, ಗೌರವಗಳನ್ನು ಗೌರವಿಸುತ್ತೇನೆಯೇ ವಿನಾ 
ಸಾವಿಗೆ ಬೆದರುವುದಿಲ್ಲ ಎಂದ ಬ್ರೂಟಸ್‌ನ ಮಾತುಗಳಲ್ಲಿ? ಈಗ ಇಹೇ ಸಾವನ್ನು ಕುರಿತು 
ಮಾತನಾಡುವ ಕ್ಯಾಷಿಯಸ್‌ನ ಮಾತುಗಳೆಲ್ಲಿ? '....but for my single 5618/1186 as 
lief not be as live to be/ In awe of such a thing asI myself’ (111 93-95) 


ಮೂರ್ತದೊಡನೆ ಮೂರ್ತದ ಹೋಲಿಕೆ. ಹೀಗೆ ಮೂರ್ತ ದೊಡನೆ ಮೂರ್ತದ 
ಹೋಲಿಕೆ ಆರಂಭವಾದ ಕೂಡಲೆ ಮನಸಿನಲ್ಲಿ ಹುಳಿ ಮೂಡುತ್ತ ಹೋಗುತಿದೆ. 
ಸರ್ಧಾಮನೋಭಾವ ಬೆಳೆಯುತದೆ. ಮೇಲುಕೀಳುಗಳ ಭಾವನೆಗಳು ಹುಟ್ಟುತದೆ. 
ಸೋಲುಗೆಲವುಗಳ ಅಂಶ ನಮ್ಮ ಆಕರ್ಷಣೆಗಳಾಗುತವೆ. ಬ್ರೂಟಸ್‌ನ ಮಾತುಗಳನ್ನು 
ಒಪ್ಪುತಲೇ ಬ್ರೂಟಸ್‌ "ಪ್ರೀತಿಸುತ್ತೇನೆ' ಎಂದು ಹೇಳುವ ಸೀಸರ್‌ನನ್ನು ಒಬ್ಬ ಸಾಧಾರಣ, 
ದುರ್ಬಲ, ಜೀವಭಯದಲ್ಲಿ ನರಳುವ ಕ್ರಿಮಿ ಎಂದು ತೋರಿಸಬೇಕಾಗಿದೆ. ಸೀಸರನೇನೂ 
ಆಕಾಶದಿಂದ ಇಳಿದುಬಂದ ದೈವಾಂಶ ಪುರುಷನಲ್ಲ ಎಂದು ವಾದಿಸಬೇಕಾಗಿದೆ. 
ಬ್ರೂಟಸ್‌ನಾಗಲಿ, ಕ್ಯಾಷಿಯಸ್‌ನಾಗಲಿ ಸೀಸರನಿಗಿಂತ ಯಾವ ಅರ್ಥದಲ್ಲಿಯೂ, ಯಾವ 
ದೃಷ್ಟಿಯಲ್ಲಿಯೂ ಕೀಳಲ್ಲ ಎಂದು ಸಾಧಿಸಬೇಕಾಗಿದೆ. ಅಷ್ಟೇ ಯಾಕೆ, ಸೀಸರ್‌ನೇ ತಮಗಿಂತ 
ಎಷ್ಟು ಕುಬ್ಬ ಎಷ್ಟು ದುರ್ಬಲ ಎಂದೂ ಉದಾಹರಣೆಗಳ ಮೂಲಕ, ಸಾಬೀತುಗೊಳಿಸಿ 
ಬಿಡುತಾನೆ. ಈಜು ಸರ್ಧೆಯಲ್ಲೊಮ್ಮೆ, ಜ್ವರ ಬಂದು ನರಳುತ್ತಿದ್ದಾಗ ಹೇಗೆ 
ಅಸಹಾಯಕನಾಗಿ, ಅವನು ಹೆಣ್ಣಿನಂತೆ ಕಿರಲಿದ್ದನ್ನು ಜ್ಞಾಪಕ ಮಾಡಿಕೊಂಡು ಹೇಳುತಾನೆ. 
ಮನಸಿನೊಳಗೆ ಕಾಡುತ್ತಿರುವ ಸೀಸರ್‌ನ ಕುರಿತಾದ ಹುಳಿ ಎಷ್ಟು ತೀವ್ರವಾಗಿ ಅವನ ವ್ಯಕಿತ್ಸದ 
ಮೇಲೆ ಪರಿಣಾಮ ಬೀರಿದೆ ಎಂಬುದನ್ನು ಕಾಣಬೇಕಾದರೆ ಅವನು ಸೀಸರ್‌ನ ಕುರಿತಾದ ತೀರ 
ಕೀಳು ದರ್ಜೆಯ ಕ್ಷುಲಕ ಮಾತುಗಳನ್ನಾಡಿದಾಗ ತಿಳಿಯುತ್ತದೆ. ಸೀಸರ್‌ನಿಗೆ 
ಮೂರ್ಛೆರೋಗದಿದ್ದಿತೆಂದು ಇತಿಹಾಸದಲ್ಲಿಯೂ ದಾಖಲಾಗಿದೆ. ಇಂಥ ರೋಗಗಳು 
ಅಂಗವೈಕಲ್ಯದಂತೆ ನಮ್ಮಸಹಾನುಭೂತಿಗೆ ಯೋಗ್ಯವೇ ಹೊರತು ಖಂಡಿತ ಅವಹೇಳನಕ್ಕಲ್ಲ 
ಆದರೆ ಆ ಕ್ಷಣದಲ್ಲಿ ಕ್ಯಾಷಿಯಸ್‌ನಿಗೆ ಎಲ್ಲವೂ ತಕ್ಕವೇ. ಏನು ಹೇಳಿದರೂ ಸರಿಯೆ ಮತ್ತು 
ಅವನಿಗೆ ಗೊತ್ತು- ಬ್ರೂಟಸ್‌ನನ್ನು ಗೆಲ್ಲಬೇಕಾದರೆ ಈ ತೀವ್ರತೆಯ ಅವಶ್ಯಕತೆ ಇದೆ ಎಂದು 
'1 616 hear him groan Alas. it cned, give me some drink. Titmius like a sick 
gir!’ ಇಂಥ ಮನುಷ್ಯ, ಇಂಥ ದುರ್ಬಲ. 'Of such a feeble temper should so get 
the start of the majestic world and bear the palm alone’ ಅವನ ಮಾತುಗಳಿಗೆ 
ಒತ್ತುಕೊಡುವಂತೆ ಮತ್ತೆನೇಪಥ್ಯದಿಂದ ಜನಗಳ ಅಬ್ಬರದ ಹರ್ಷೋದ್ಗಾರ. ಶೇಕ್‌ಪಿಯರ್‌ನ 


೧೨ ಶೇಕ್‌ಪಿಯರ್‌-ಎರಡು ನಾಟಕಗಳ ಅಧ್ಯಯನ 


ನಾಟಕೀಯ ಪ್ರತಿಭೆ ಎಂಥ ಮಟ್ಟದ್ದು ಎಂಬುದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಸಿಗಲಾರದು. 
ಸೀಸರ್‌ನ ವಿರುದ್ಧದ ಪಿತೂರಿಯ ದೃಶ್ಯದೊಡನೆ ಹಿನ್ನೆಲೆಯಲ್ಲಿ ಸೀಸರ್‌ನ ಕುರಿತಾದ ಭಕ್ತಿ 
ಗೌರವಗಳ ಪ್ರದರ್ಶನದ - ನಮ್ಮಕಣ್ಣಿಗೆ ಕಟ್ಟುವ ದೃಶ್ಯ. ಬ್ರೂಟಸ್‌ನ ಮನಸ್ಸಿನ ಹೊಯ್ದಾಟಕ್ಕೆ 
ಎಲ್ಲ ದಿಕ್ಕಿನಿಂದ ಕುಮಕ್ಕು. ಈ ಬಾರಿ ಬ್ರೂಟಸ್‌ನ ಅನುಮಾನಕ್ಕೆ ಕ್ಯಾಷಿಯಸ್‌ ಕಿವಿಯೇ 
ಕೂಡದವನಂತೆ ತನ್ನದೇ ಗುಂಗಿನಲ್ಲಿ ಹಿಂದಿನ ತನ್ನ ಮಾತುಗಳನ್ನು ಮುಂದುವರೆಸುವಂತೆ 
ಮಾತನಾಡುತಾನೆ. "ಕಲಾಸಸನ ಹಾಗೆ ಬೆಳೆದು ನಿಂತ ಈ ದೈತ್ಯನ ಕಾಲಡಿಯಲ್ಲಿ ಹುಳುಗಳ 
ಹಾಗೆ ತೆವಳಾಡಿ ಹೇಳ ಹೆಸರಿಲ್ಲದ ಗೋರಿಗಳಲ್ಲಿ ಮಣ್ಣಾಗುವದಷ್ಟೆ ನಮ್ಮ ಕರ್ಮ' ಎಂಬ 
ಉದಾತ್ತ ಆತ್ಮಮರುಕದಲ್ಲಿ ತೊಳಲುತಾನೆ. ಕ್ಷಣದ ನಂತರ ದಾರ್ಶನಿಕನ ಹಾಗೆ 
ಮಾತನಾಡುತಾನೆ. "Men at sometime are masters of their fates/The fault, 
dear Brutus, 1s not in our stars / But in ourselves that we are underlings.’ 
ನಮ್ಮಕರ್ಮವಲ್ಲ, ನಮ್ಮಮೇಲೆ ನಾವೇ ತಂದುಕೊಂಡ ಕುತ್ತುಇದು, ಅಷ್ಟೆ. ಕ್ಯಾಷಿಯಸ್‌ನ 
ಬತಳಿಕೆಯಲ್ಲಿ ನೂರು ತಂತ್ರಗಳಿವೆ - ಪ್ರಚೋದಿಸಬಲ್ಲ, ಪುಸಲಾಯಿಸಬಲ್ಲ ; ಈಗ 
ಬಹುಸೂಕ್ಸ್ಮವಾಗಿ ಮುಖಸುತಿ ಮಾಡಬಲ್ಲ, ಮರುಕ್ಷಣ ಭಯಂಕರ ಆಕ್ರಮಣಶೀಲತೆಯ 
ಮಾತುಗಳನ್ನಾಡಬಲ್ಲ ನಯ, ನಾಜೂಕು, ವ್ಯಂಗ್ಯ, ಚೂಪು ಎಲ್ಲವೂ ಬಲ್ಲ ಮಾತುಗಾರಿಕೆ 
ಇದು. ಪಿತೂರಿಗಾರನೊಬ್ಬನಿಗೆ ಅನಿವಾರ್ಯವಾಗಿ ಇರಲೇಬೇಕಾದ ಪ್ರತಿಭೆಯಿತು. ಸೀಸರ್‌ನ 
ಬಗ್ಗೆ ಮಾತನಾಡಿದಾಗ ಹಾಗೂ ಬ್ರೂಟಸ್‌ನ ಬಗ್ಗೆ ಮಾತನಾಡುವಾಗ ಪದೇ ಪದೇ ನಾವು 
ಗಮನಿಸಬೇಕಾದ ಅಂಶ - ಸರಳತೆ ಮತ್ತು ಸಷ್ನತೆ. ಅಂಕು ಡೊಂಕುಗಳಿಲ್ಲದ ಮಾತಿನ ರೀತಿ. 
ಸೀಸರನಿಗಂತೂ ಏನನ್ನೂ ಸಾಧಿಸಬೇಕಾದ ಅವಶ್ಯಕತೆಯಿಲ್ಲ, ಮುಂದೆಯೂ ಬ್ರೂಟಸ್‌ನ 
ಕುರಿತು ಮಾತನಾಡುವುದಕ್ಕೆ ಬಹಳಷ್ಟುಇದೆ. "ಸೀಸರ್‌ ಮತ್ತುಬ್ರೂಟಸ್‌' ಏನು ವ್ಯತ್ಯಾಸ? 
ಏನು ಬ್ರೂಟಸ್‌ನ ಹೆಚ್ಚುಗಾರಿಕೆ ?' ಹೀಗೆ ಹೇಳುತ್ತ, ಬ್ರೂಟಸ್‌ನ ಆತ್ಮಗೌರವ ಹಾಗೂ 
ಒಂದು ವಿಚಿತ್ರ ರೀತಿಯಲ್ಲಿ ಅವನ ಅಹಮಿಕೆಯನ್ನು ತಿವಿದೆಬ್ಬಿಸುತ್ತ ಕೊನೆಗೆ, ಬ್ರೂಟಸ್‌ 
"ಎಂಥ ವಂಶಕ್ಕೆ ಸೇರಿದವನು - ಎಂಥ ಧೀರೋದಾತ್ತಪೂರ್ವಜರು! ಅಂಥ ವಂಶಕ್ಕೆ ಸೇರಿದ 
ನೀನು ಹೀಗೆ ಮಂಕಾಗಿ ಕೂಡುವುದು ಸರಿಯೆ' ಎಂಬ ರೀತಿಯಲ್ಲಿಉಗ್ರವಾಗಿ ಕೆಣಕುತಾನೆ. 


ಬ್ರೂಟಸ್‌ನಲ್ಲದೆ ಬೇರೆ ಯಾರು ಅವನ ಸ್ಥಾನದಲ್ಲಿದ್ದರೂ, ಈ ಬುದ್ದಿ, ಮನಸ್ಸುಗಳ 
ಮೇಲೆ ನಡೆಯುತ್ತಿರುವ ಹಲ್ಲೆಗೆ ಹಣ್ಣಾಗಿ ಬಿಡಬೇಕು. ಆದರೆ ಬ್ರೂಟಸ್‌ನದು ಇವೆಲ್ಲವನ್ನೂ 
ಸಶಕವಾಗಿ ಎದುರಿಸಬಲ್ಲ ಗಟ್ಟಿ ಮನಸ್ಸು ; ಇಷ್ಟೂ ಮಾತುಗಳನ್ನು ಕೇಳಿಯೂ, ಒಂದಷ್ಟು 
ಭೀತಿಯೇ ಎನ್ನಬಹುದಾದ ಭಾವ ಹುಟ್ಟಿಸಿದ ನೇಪಥ್ಯದ ಅಬ್ಬರದ ಮಧ್ಯೆಯೂ ತನ್ನ 
ಸಮಚಿತತೆಯನ್ನು ಉಳಿಸಿಕೊಂಡು ಶಾಂತನಾಗಿ, ಅನುದ್ವಿಗ್ನಸ್ಥಿತಿಯಲ್ಲಿಮಾತನಾಡುತಾನೆ. ಈ 
ಇಡೀ ಹದಿನಾಲ್ಕು ಸಾಲುಗಳ ಅವನ ಮಾತುಗಳು ಬ್ರೂಟಸ್‌ ಎಷ್ಟು ದೊಡ್ಡಮನುಷ್ಯ 
ಎಂಬುದನ್ನೂ ಸ್ಥಿರವಾಗಿ ಸ್ಥಾಪಿಸುತ್ತದೆ. ಸೀಸರ್‌ನ ಬಗ್ಗೆ ಬಳಸಿದ ಶಬ್ದವನ್ನೇ ಬ್ರೂಟಸ್‌ನ 


ಜೂಲಿಯಸ್‌ ಸೀಸರ್‌ ೧೩ 


ಬಗ್ಗೆಯೂ ಬಳಸಬಹುದು - "ಶ್ರೀಮಂತ ಮನಸ್ಸು, "ಶ್ರೀಮಂತ ಹೃದಯ' ಚಮತ್ಶ್ಕಾರಿಕೆಗಳೇ 
ಇಲ್ಲದ ಮಾತುಗಳು. . 


"That you do love me, I am nothing jealous ; 
What you would work me to, I have some aim: 
How I have thought of this, and of these times 
I shall recount hereafter. For the present, 

1 would not (So with love I might entreat you) 
Be any further moved 


ನೀನು ಹೇಳಿರುವುದನ್ನು ಕೇಳಿದ್ದೇನೆ. ನೀನು ಮುಂದೆ ಹೇಳಬೇಕೆಂದಿರುವುದನ್ನು 
ಕೇಳುತ್ತೇನೆ. ಹಾಗೆ ಕೇಳುವುದಕ್ಕೆ ಮತ್ತು ನಾನು ಪ್ರತಿಕ್ರಿಯಿಸುವುದಕ್ಕೆ ಸೂಕ್ತ ಸಮಯ ಎದುರು 
ನೋಡೋಣ. 


Till then, my noble 11೮76, chew upon this: 
Brutus had rather be a villager 

Than to repute himself a son of Rome 
Under these hard conditions as this tme 

15 hke to lay upon us" 


ಬಹು ಸೂಚ್ಯವಾಗಿ ತಾನು ಕೂಡ ಈ ಸದ್ಯದ ರಾಷ್ಟ್ರದ ರಾಜಕೀಯ ಸ್ಥಿತಿಯಲ್ಲಿ 
ತಟಸ್ಥವಾಗಿ ಇರಲು ಸಾಧ್ಯವಿಲ್ಲಎಂದು ಹಿಂದಿನ ಮಾತುಗಳಷ್ಟೇ ಗಂಭೀರವಾಗಿ ಹೇಳುತ್ತಾನೆ. 
ನಿರೀಕ್ಬಿಸಿದ ಮಟ್ಟದಲ್ಲಿ ತನಗೆ ಯಶಸ್ಸು ಸಿಗಲಿಲ್ಲವೆಂಬ ನಿರಾಸೆ ಧ್ವನಿಯಲ್ಲಿ ಕಂಡರೂ 
ಕ್ಯಾಷಿಯಸ್‌ ದೂರದಲ್ಲಿ ಮಿಣಕುಬೆಳಕು ಕಂಡಂತೆ ಹೇಳುತಾನೆ. 


Iam glad 
That my weak words have struck but thus much show of fire 
from Brutus. 


ನಾಟಕದಲ್ಲಿ ಮೊದಲ ಬಾರಿಗೆ ಸೀಸರ್‌ನನ್ನು ಪರಿಚಯ ಮಾಡಿಸಿದ ಬಗೆಗೆ ಈಗಾಗಲೇ 
ಒಂದೆರಡು ಮಾತು ಹೇಳಿ ಆಗಿದೆ. ಈಗ ಅದೇ ದೃಶ್ಯದಲ್ಲಿ ಎರಡನೇ ಬಾರಿಗೆ - ಅಂದರೆ 
ಲುಪೆರೃಲ್‌ ಉತ್ಸವದಲ್ಲಿ ಭಾಗವಹಿಸಿದ ನಂತರ ಹಿಂತಿರುಗುವಾಗ ಕಾಣಿಸಿಕೊಳ್ಳುತಿದ್ದಾನೆ. 
ಅವನ ಹಿಂದೆ ಅವನ ಪರಿವಾರವಿದೆ. ಇಲ್ಲಿ ಒಂದು ಅತ್ಯಂತ ಮಹತ್ವದ - 
ಜಾಗರೂಕರಾಗಿಲ್ಲದಿದ್ದರೆ - ನಮ್ಮ ಕಣಪಿಸಿ ಬಿಡಬಹುದಾದ ಒಂದು ಸಂಗತಿಯಿದೆ. 


೧೪ ಶೇಕ್‌ಷಿಯರ್‌- ಎರಡು ನಾಟಕಗಳ ಅಧ್ಯಯನ 


ಸೀಸರ್‌ನು ಮರಳುತ್ತಿದ್ದಾನೆ ಎಂದು ಹೇಳಿದ ಬ್ರೂಟಸ್‌ನಿಗೆ, ಕ್ಯಾಷಿಯಸ್‌ ಬಹು ಸಹಜವಾಗಿ 
ಒಂದು ಸೂಚನೆ ನೀಡುತಾನೆ. "Pluck (0೩5೦೩ by the sleeve / And he will (after his 
sour fashion) tell you what hath proceeded worthy note today" ಇದು 
ಗಮನಾರ್ಹವಾದ, ಮಹತ್ವದ ಸಂಗತಿ ಏಕಾಗುತದೆಂದರೆ, ಒಂದು: ತಾನಾಗಿಯೇ ಕಾಸ್ಥಾನನ್ನು 
ಹಿಡಿದು ನಿಲ್ಲಿಸಬಹುದಾದದ್ದನ್ನು ಬ್ರೂಟಸ್‌ನಿಗೆ ಹೇಳಿ ಮಾಡಿಸುತಿರುವುದು ; ಎರಡು : 
'ಕಾಸ್ತಾನನ್ನು ಒಂದು ಕ್ಷಣ ಇಲ್ಲಿಗೆ ಕರೆ, ಅವನೊಡನೆ ಒಂದು ಕ್ಷಣ ಮಾತನಾಡೋಣ' ಎಂಬ 
ಮಾತುಗಳನ್ನು ಅವನು ಆಡುವುದು. ಅವನು ಬಳಸುವ ಶಬ್ದಗಳು 'pluck (೮೩50೩ by the 
5100%6', ಯಾರಿಗೂ ಗೊತಾಗದಂತೆ, ಬೆನ್ನು ತಿರುಗಿಸಿ ಅತ್ತನಡೆದು ಹೋಗುತ್ತಿರುವ ಮತ್ತೆ 
ಯಾರಿಗೂ ತಿಳಿಯದ ಹಾಗೆ ಪರಿವಾರದಿಂದ ಬೇರ್ಪಡಿಸಲು "pluck (0೩೩೦೩ by the 
seve." ಇದು ಒಂದು ಪಿತೂರಿಯ ಜಾಲ ಹೇಗೆ ಹರಡುತಿದೆ ಎಂಬುದಕ್ಕೆ ಸೂಚನೆ; ಮತ್ತು 
ಬಹು ಮುಖ್ಯವಾಗಿ ಮೂರನೇ ಕಾರಣ : ಈ ಕ್ಯಾಷಿಯಸ್‌ನ "ಬಹು ಸಹಜ'ವಾಗಿ ಕಾಣುವ 
ಸಲಹೆಗೆ ಅಷ್ಟೇ ಸುಲಭವಾಗಿ, ಕ್ಷಣವೂ ಚಿಂತಿಸದೆ''] will 60 80" ಎಂಬ ಬ್ರೂಟಸ್‌ನ ಒಪ್ಪಿಗೆ. 
ಕ್ಯಾಷಿಯಸ್‌ ತಾನು ಬೀಸಿದ ಬಲೆಯಲ್ಲಿ ತುತ್ತ ತುದಿಯ ಅಂಚೇ ಆಗಿರಬಹುದು - 
ಬ್ರೂಟಸ್‌ನನ್ನು ಸೆಳೆದುಕೊಂಡಂತಾಯಿತೆ ಹಾಗಾದರೆ 9? ಸೀಸರ್‌ ಕೊಂಚ ವ್ಯಗ್ರವಾಗಿ 
ಕಾಣುತ್ತಿದ್ದಾನೆ. ಮತೆಲ್ಲರೂ ಛೀಮಾರಿ ಹಾಕಿಸಿಕೊಂಡ ಮಕ್ಕಳ ಹಾಗೆ ಕಾಣುತ್ತಿದ್ದಾರೆ. ಕಾಸಾ 
ಇವಕ್ಕೆಲ್ಲ ನಂತರ ವಿವರಣೆಗಳು ನೀಡುತಾನೆ. 


ಸೀಸರ್‌ ರಂಗಪ್ರವೇಶ ಮಾಡಿದ ಕೂಡಲೆ ಅವನ ಕಣ್ಣಿಗೆ ಬೀಳುವುದು ಕ್ಯಾಷಿಯಸ್‌ 
ಮತ್ತುಬ್ರೂಟಸ್‌ ಒಟ್ಟಿಗೆ ನಿಂತಿರುವುದು- ದೂರದಲ್ಲಿ- ಇಬ್ಬರೇ. ಸೀಸರ್‌ ಆಡುವ ಮೊದಲ 
ಮಾತುಗಳು ಕೂಡ ಕ್ಯಾಷಿಯಸ್‌ನನ್ನು ಕುರಿತೇ. ಬ್ರೂಟಸ್‌ನಿಗೆ ಕಂಡ, ಹುಬ್ಬುಗಂಟಿಕ್ಕಿದ 
ಮುಖದಿಂದ ಹೊರಡುವಂಥ ಮಾತುಗಳಲ್ಲ 


'1 me have men about me that are fat’ 


Yond Casis has a lean and hungry look: 
He thinks too much : such men are dangerous’ 


ಕೇವಲ ಸಮಯ ಕಳೆಯಲಾಡಿದ ಮಾತುಗಳಿರಲಿಕ್ಕಿಲ್ಲ ಇವು. ಆಂಟನಿಯ ಎದುರು 
ಒಂದಷ್ಟುತನ್ನ ವ್ಯಕಿತ್ಸಮಾಪನ ಪ್ರತಿಭೆಯನ್ನು ಪ್ರದರ್ಶಿಸುವುದಕ್ಕಾಗಷ್ಟೇ ಅಲ್ಲ '116 thinks 
too much : such men are dangerous’ ಎಂಬುವಾಗ ಕ್ಯಾಷಿಯಸನ ಅಪಾಯಕ್ಕಿಂತ 
ಹೆಚ್ಚಿಗೆ ಬ್ರೂಟಸನಂಥ ವ್ಯಕ್ತಿ ಅವನೊಡನೆ ಇಷ್ಟು ಗೋಪ್ಯವಾಗಿ ನಿಂತಿರುವುದು - ಲುಪೆರ್ಕಲ್‌ 
ಉತ್ತವಕ್ತೂ ಹಾಜರಾಗದ್ದನ್ನು ಸೀಸರ್‌ ಗಮನಿಸಿದ್ದಿರಬಹುದು - ಹೆಚ್ಚು ಆತಂಕ ಹುಟ್ಟಿಸಿದೆಯೆ 


ಶೌ 


ಜೂಲಿಯಸ್‌ ಸೀಸರ್‌ ೧೫ 


ಎಂದು ನಮಗೆ ಅನ್ನಿಸಿದರೆ ತಪ್ಪೇನು? ಆಂಟನಿ ಈ ಮಾತುಗಳಿಗೆ ಉತರವಾಗಿ""....he is not 
a dangerous / He 15 a noble Roman, and well given’, ಆದ್ದರಿಂದ ‘fear him 
ಗಂt' ಅಂದ ಕೂಡಲೆ ಸೀಸರ್‌ ಸಹಜಸ್ಥಿತಿಯಿಂದ ಒಂದು ಕ್ಟ ಣಸರಿದಂತೆಕಂಡವನು ಮರುಕ್ಟ! ಣ 
ಸಾವರಿಸಿಕೊಂಡು "would he were fatter...’ ಎಂದು ಮುಂದುವರೆಯುತ್ತ 
ಪ್ರಾಮಾಣಿಕವಾಗಿ ಒಂದು ಮಾತು ಸೇರಿಸುತಾನೆ : "But I fear him not / Yet if my 
name were liable to fear /I do not know the man 1 should avoid / so soon 
as that spare Cassius’ ಅವನ ವ್ಯಕಿತ್ತದಲ್ಲಿಯೇ ಅಪಾಯಕಾರಿ ಎನಿಸುವಂಥ 
ಲಕ್ಷಃ ಣಗಳಿವೆ. ಆದರೆ "rather tell thee what is to be feared / Than what lI fear: 
for 1 am always Caesar’ ಎಂದು ಆಂಟನಿಗೂ ಮತ್ತುತನಗೂ ಹೇಳಿಕೊಂಡಂತೆ ಆತ್ಮ 
ವಿಶ್ವಾಸದ ಅಭಿಮಾನದ ಮಾತು ಆಡುತಾನೆ. ಹಲವು ಬಾರಿ - ಉದಾಹರಣೆಗೆ ಈ 
ಸಂದರ್ಭದಲ್ಲಿ ಕೂಡ ಸೀಸರ್‌ ಸ್ವಾಭಿಮಾನದ ವ್ಯಕಿಯೋ ಅಥವಾ ಭಯಂಕರ 
ದುರಹಂಕಾರದ ಮನುಷ್ಯನೋ ಎಂಬ ಅನುಮಾನ ಹುಟ್ಟಿಬಿಡುವಂತೆ ನಡದುಕೊಳ್ಳು ತಾನೆ. 
1 ೫77 always Caesar’ ಎಂಬ ಮಾತು ಯಾವ ಲೆಕ್ಕದಲ್ಲಿಯೂ ವಿನಯದ ಮಾತಲ್ಲ ಆದರೆ 
ಇದು ಉಗ್ರ ಅಹಮಿಕೆಯ ಲಕ್ಷಣವೋ ಅಥವಾ ಇಷ್ಟರವರೆವಿಗೆ ಅವನ ಬಗ್ಗೆ ಹೇಳಿಕೊಂಡು 
ಬರುತ್ತಿರುವ ಶ್ರೀಮಂತ ವ್ಯಕಿತ್ತದ ಅಭಿವ್ಯಕ್ತಿಯೊ ? ಈ ಅನುಮಾನ ತೀವ್ರವಾಗಿ ಕಾಡುವುದಕ್ಕೆ 
ಎಡೆಯೇ ಮಾಡಿಕೊಡದ ರೀತಿಯಲ್ಲಿ ಶೇಕ್‌ಪಿಯರನೇ ಪರಿಹರಿಸಿ ಬಿಡುತಾನೆ. 
ಕ್ಯಾಷಿಯಸ್‌ನ ಬಗ್ಗೆ ಆಡಿದ ಮಾತುಗಳು ಮತ್ತುತನ್ನ ಆತ್ಮವಿಶ್ವಾಸದ ಘೋಷಣೆಗಳ ನಂತರ, 
ಆಂಟನಿಯೊಂದಿಗೆ ರಂಗದಿಂದ ನಿಷ್ಯಮಿಸುತ್ತ ಅವನು ಆಡುವ ಮಾತುಗಳು ಸೀಸರನೊಬ್ಬ 
ಶ್ರೀಮಂತಮನಸ್ಕನಷ್ಟೇ ಅಲ್ಲ ತೀರ ಸರಳ, ಮುಗ್ಧಪ್ರಾಣಿ ಎಂದೂ ಸಾರಿಬಿಡುತದೆ. "Come 
on my right hand, for this ear 15 deaf / And tell me truly what you thinks't 
of him." ತನ್ನದೈಹಿಕ ಊನಗಳ ಬಗ್ಗೆ ಯಾವ ಅಧಿಕಾರಸ್ಥ ಮನುಷ್ಯನೂ ಒಪ್ಪಿಕೊಳ್ಳುವುದಿಲ್ಲ 
ಸರ್ವಾಧಿಕಾರಿಯಾದವನಂತೂ ತಾನು ಸರ್ವಾಂಗ ಸಂಪೂರ್ಣನೆಂದೇ ನಂಬುವುದಷ್ಟೇ 
ಅಲ್ಲ, ಇಡೀ ಜಗತ್ತು, ಹಾಗೆಯೇ ನಂಬಬೇಕೆಂದು ಬಯಸುತಾನೆ. ಹೀಗಿರುವಾಗ '....ಂr 
"his ar is deaf ಎಂದು ಸಷವಾಗಿ, ಮುಜುಗರಗಳೇ ಇಲ್ಲದೆ ತನಗಿಂತ ಬಹಳಷ್ಟು 
ಕಿರಿಯ, ಆರೋಗ್ಯವಂತ, ಲಕ್ಷಣವಂತ ಹಾಗೂ ಕ್ರೀಡಾಪಟು ಆಂಟನಿಯ ಎದುರು 
ಹೇಳಿಕೊಳ್ಳುವ ಸೀಸರ್‌ ಒಮ್ಮೆಗೇ ನಮಗೆ ಬಹು ಹತಿರವಾಗಿಬಿಡುತಾನೆ. ಆಪನಾಗಿ 
ಬಿಡುತಾನೆ. ಪ್ರಿಯನೂ ಆಗಿ ಬಿಡುತಾನೆ. ಶೇಕ್‌ಪಿಯರ್‌ ಎಷ್ಟು ಸೂಕ್ಚ್ಮ ನಿದರ್ಶನಗಳನ್ನು 
ಕೂಡುತ್ತ ಸೀಸರ್‌ನ ವ್ಯಕಿತ್ಸವನ್ನು ನಮಗೆ ನೀಡುತ್ತ ಹೋಗುತಾನೆ ಎಂಬುದನ್ನು ನಾವು 
ಗಮನಿಸಬೇಕು. ಇಲ್ಲಿಯೂ ಅಷ್ಟೆ - ನಾವು ತೀರ ಜಾಗರೂಕರಾಗಿಲ್ಲದಿದ್ದರೆ ಈ ಮಾತು 
ನಮನ್ನು ಸೆಳೆಯದೆ ಜಾರಿ ಮರೆಯಾಗಿ ಬಿಡುತದೆ. 


9.3 ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಮುಂದಿನ ಭಾಗ ಬ್ರೂಟಸ್‌ - ಕ್ಯಾಷಿಯಸ್‌ ಮತ್ತು ಕಾಸ್ಕಾ ಇವರುಗಳನ್ನು 
ಒಳಗೊಂಡದ್ದು ಕಾಸ್ಫಾನೊಂದಿಗೆ ಹೆಚ್ಚಿಗೆ ಮಾತನಾಡುವುದು ಬ್ರೂಟಸನೆ ; ಹೀಗೆ - 
ಬ್ರೂಟಸನನ್ನೇ ಮುಂದೆ ಬಿಟ್ಟು ತಾನು ಹಿನ್ನೆಲೆಯಲ್ಲಿನಿಂತು, ಆಗೊಮ್ಮೆ ಈಗೊಮ್ಮೆ ಸಂದರ್ಭಕ್ಕೆ 
ಮತ್ತಷ್ಟುಒತ್ತುಕೊಡಲೋ ಎಂಬಂತೆ ಒಂದೆರಡು ಮಾತುಗಳು ಮಾತ್ರ ಆಡುವಕ್ಕಾ ,ಷಿಯಸನ 
ಈ ವರ್ತನೆಯೂ ಕೂಡ ಅವನ ಪೂರ್ವಯೋಜಿತ ಲೆಕ್ಕಾಚಾರದ ಕ ಗಟಟ 
ಇರಬಹುದೆ 9 ಲುಪೆರ್ನಲ್‌ ಉತ್ಸವದಲ್ಲಿ ಪ್ರತ್ಯ ಕೃದರ್ಶಿಯಾಗಿ ಭಾಗವಹಿಸಿದ್ದವನು ಕಾಸ್ಥಾ. 
ಬಾರಿಬಾರಿಗೆ ಜನಗಳ ಹರ್ಷೊದ್ಗಾರಗಳನ್ನು ಕೇಳ "I do fear the Silk / ರಃ 
Caesar for their 1078' ಎಂದು ಉದರಿಸಿದ್ದ ಬ್ರೂಟಸನಿಗೆ ಏನು ನಡೆಯಿತು ಎಂದು, 
ತಿಳಿದುಕೊಳ್ಳುವ ಕುತೂಹಲ, ಬಹುಶಃ ಆತುರವೂ ಕೂಡ. ಕಾಸ್ಕಾನ ಉತರಗಳ 
ಶೈಲಿಯಲ್ಲಿಯೆ ಸೀಸರನ ಕುರಿತಾದ ಅಸಮಾಧಾನ, ಅಸಹನೆಗಳು ಮತ್ತುಜನಸಾಮಾನ್ಯರ ಬಗ್ಗೆ 
ತಿರಸ್ಕಾರ ಸಷ್ಠವಾಗುತ್ತ ಹೋಗುತದೆ. ಅವನ ಧ್ವನಿ, ಶೈಲಿಗಳೂ ಕೂಡ ಬ್ರೂಟಸನ 
ಮನಖಿತಿಯನ್ನು ಮತಷ್ಟು ಹದಗೆಡಿಸುವುದರಲ್ಲಿ ಯಶಸ್ವಿ ಯಾಗುತದೆ. "ಹೌದು ಮೊದಲ 
ಬಾರಿ, ಎಚ್‌ ಬಾರಿ, ಇ.ಸ ಬಾರಿ ನೀವು ಕೇಳಿದ ಜನಗಳ ಹರ್ಷೊದ್ಧಾರವು ಸೀಸರನು 
ತನಗೆ ತೊಡಿಸಲು ಬಂದ ಕಿರೀಟವನ್ನು ನಿರಾಕರಿಸಿದ್ದಕ್ಕಾಗಿ ಮೂರು ಬಾರಿ?'' ""ಹೌದು'' 
ತೊಡಿಸಲು ಹೊರಟವರು ಯಾರು? "“ಆಂಟನಿ''. ಬ್ರೂಟಸನಿಗೆ ಇನ್ನೂ ಸಮಾಧಾನವಿಲ್ಲ 
"ವಿವರವಾಗಿ ಹೇಳು' ಎಂದು ಕೇಳುತ್ತಾನೆ. ಕಾಸ್ಕಾ ಬಾಯಲ್ಲಿ ಈಗ ಹೊರಡುವುದು 
ಗದ್ಯಸ್ಥರೂಪದ ಕಹಿ ಹುಳಿಗಳೆಲ್ಲ ಧಾರಾಳವಾಗಿ ಬೆರೆತ ಮಾತುಗಳು. "ಪ್ರತಿಬಾರಿ ಸೀಸರ್‌ನು 
ಕಿರೀಟವನ್ನು "ಒಲ್ಲೆ ಎಂದಾಗಲೂ ಕಿರೀಟದಿಂದ ತನ್ನ ಕೈಗಳನ್ನು ಮಾತ್ರ ಬಿಡಲಾರದವನಂತೆ' 
ಕಂಡ. ಅಸಹ್ಯದ ದೃಶ್ಯ. ಸುತಲ ಜನಗಳಂತೂ ಹೇಸಿಗೆ. ಈ ಜನ ಹರ್ಷೋದ್ಧಾರ 
ಮಾಡಿದಾಗಲೆಲ್ಲಾ, ಗಮಟು ಟೋಪಿಗಳನ್ನು ಎತ್ತಿ ಹಾರಿಬಿಟ್ಟಾಗಲೆಲ್ಲ ಹೊಮ್ಮುತಿದ್ದ ದರಿದ್ರ 
ನಾತಕ್ಕೆ ಉಸಿರುಕಟ್ಟಿ ಸೀಸರ್‌ ಮೂರ್ಛೆಹೋದ. ""ಹೌದು, ಸಾಧ್ಯವಿದೆ; he hath falling 
sickness" ಎಂದು ಸಹಾನುಭೂತಿ ವ್ಯಕಪಡಿಸಿದ ಬ್ರೂಟಸನಿಗೆ ಉತರವಾಗಿ ಕ್ಯಾಷಿಯಸ್‌ 
ಮಾರ್ಮಿಕವಾಗಿ, ವ್ಯಂಗೃಪೂರ್ಣವಾಗಿ ಹೇಳುತಾನೆ. "No Caesar hath it not ; but 
you, and 1 / And honest Casca, we have the falling sickness." “ಪತನದ 
ರೋಗ ಅಂಟಿಕೊಂಡಿರುವುದು ನಮಗೆ, ಅವನಿಗಲ್ಲ' ಕಾಸ್ಟಾನಿಗೆ ಈ ಮಾತುಗಳು ಅರ್ಥವೂ 
ಆಗುವುದಿಲ್ಲ, ಅರ್ಥಮಾಡಿಕೊಳ್ಳಬೇಕೆಂಬ ಇಚ್ಛೆಯೂ ಇಲ್ಲ ಅವನಿಗೆ ತನ್ನ ಸಿನಿಕತನದ 
ವಿವರಣೆಯಷ್ಟೆ ಮುಖ್ಯ. "ದೊಂಬಿ, ಕಂಪುಗಳ ಮಧ್ಯದಲ್ಲಿಸೀಸರ್‌ ಮೂರ್ಛೆಯಿಂದ ಎಚ್ಚೆತ್ತ 
ನಂತರ ಟೆ ಅದ್ಭುತ ಭಾವಾವೇಶದ 2: ತನ್ನ ಕವಚವನ್ನು, ವಸ್ತವನ್ನು ಕಳಚಿ 
ಎದೆಯನ್ನು ಜನಗಳಿಗೆ ತೋರುತ್ತ "ನಾನು ಏನಾದರೂ ಆಡಬಾರದ್ದು. ಆಡಿದರೆ ಜನ 
ಮಾಡಿದ್ದರೆ ತನ್ನನ್ನು ಯಾರು ಜೇಕಾದರೂ ಇರಿದು ಕೊಲ್ಲಬಹುದು'' ಎಂದು ಸಾರಿದ ; ಅವನ 


ಜೂಲಿಯಸ್‌ ಸೀಸರ್‌ ೧೭ 


ಮಾತನ್ನು 'ಗಂಭೀರವಾಗಿ ತೆಗೆದುಕೊಂಡು ತಾನೇ ಈ ಕೆಲಸ ಮಾಡಿಬಿಡಬೇಕಿತು ಎಂದು 
ಕೂಡ ತನ್ನ ಮನಸನ್ನು ಹಾದು ಹೋಯಿತು ಎಂದೂ ಹೇಳಿದ. ಮಾತು ಮುಗಿಸುವುದಕ್ಕೆ 
ಮುಂಚೆ ""ಸೀಸರನ ಪ್ರತಿಮೆಗಳ ಮೇಲಿನ ಗೌರವವಸಗಳನ್ನುಕಿತ್ತುಬಿಸುಟಿದ್ದಕ್ಕಾಗಿ ಮರುಲಸ್‌ 
ಮತ್ತು ಫ್ಲೇವಿಯಸ್‌ ಅವರುಗಳನ್ನು ಮುಗಿಸಲಾಗಿದೆ'' ಎಂಬ ವರ್ತಮಾನ ತಿಳಿಸಿದ. ಈ 
ಮಾತು ಓದಿದ ಕೂಡಲೆ ಹಾಗಾದರೆ ಸೀಸರನು ಸರ್ವಾಧಿಕಾರಿಯೇ ಇರಬೇಕು ಎಂಬ 
ತೀರ್ಮಾನಕ್ಕೆ ಕಾಸ್ಕಾ, ಕ್ಯಾಷಿಯಸ್‌ ಬರುವ ಹಾಗೆ, ಹೌದೆ, ಇರಬಹುದೆ ಎಂದು 
ಸಂಶಯಪಡುವ ಬ್ರೂಟಸನ ಹಾಗೆ, ನಾವು ಕೂಡ ತೀವ್ರವಾಗಿ ಅಚ್ಚರಿ, ಅನುಮಾನಗಳನ್ನು 
ಪಡುವುದು ಸಹಜ. ಶೇಕ್‌್‌ಪಿಯರ್‌ ಈ ಇಡೀ ಪ್ರಕರಣವನ್ನು ಒಂದು ವಾಕ್ಯದಲ್ಲಿ ಕಾಸ್ಕಾನ 
ಬಾಯಿಯಲ್ಲಿ ಆಡಿಸಿ ಅಲ್ಲಿಯೇ ಬಿಟ್ಟು ಬಿಡುತಾನೆ. ಹಾಗಂದು ನಾವು ಕೂಡ ಅಷ್ಟೇ 
ಅವಸರದಲ್ಲಿ ಈ ಸಂಗತಿಗಳನ್ನು ಬಿಟ್ಟು ಮುಂದೆ ಹೋಗಿಬಿಡುವುದು ಸರಿಯಾಗುವುದಿಲ್ಲ 
ಕಾಸ್ಕಾ ಆಡಿದ್ದು ಒಂದು ಬಿಟ್ಟರೆ, ಇದಕ್ಕೆ ಬೇರೆ ಪುರಾವೆಗಳು ಇಲ್ಲ ಎಂಬುದು ಒಂದು 
ವಿಷಯವಾದರೆ, ಮತೊಂದು, ಹಾಗೊಮ್ಮೆ ಅವರನ್ನು ಮುಗಿಸಿಬಿಟ್ಟಿರುವುದು ನಿಜವಾದರೂ 
ಈ ಕ್ರಮಕ್ಕೆ ಸೀಸರನು ಎಷ್ಟರ ಮಟ್ಟಿಗೆ ಹೊಣೆಗಾರನಾಗುತಾನೆ ಎಂಬುದೂ ನಮಗೆ 
ತಿಳಿಯುವುದಿಲ್ಲ ನಾಡ ಪ್ರಮುಖರ ಗಮನಕ್ಕೆ ಬಾರದೆಯೇ, ಅವನ ಉತ್ಸಾಹೀ ಬೆಂಬಲಿಗರು 
ಅವನ ಬೆನ್ನು ಹಿಂದೆಯೇ ಕೆಲವು ಅಕೃತ್ಯಗಳನ್ನು ಮಾಡಿರಬಹುದಾದ ಸಾಧ್ಯತೆಗಳು ಇವೆ. 
ಸೀಸರನ ಪರವಾಗಿ ಕಾಣುವ ವಾದಕ್ಕೆ ಮುಂದಿನ ದೃಶ್ಯಗಳಲ್ಲಿ ಅವನು ನಡೆದುಕೊಳ್ಳುವ 
ರೀತಿಯೇ ಮತಷ್ಟುಸಾಕ್ಸ್ಯ ಒದಗಿಸುತದೆ. 


ಈ ದೃಶ್ಯದ ಕುರಿತಾದ ಮಾತುಗಳನ್ನು ಮುಗಿಸುವುದಕ್ಕೆ ಮುಂಚೆ ಒಂದೆರಡು 
ಅಂಶಗಳನ್ನು ಗಮನಿಸಬಹುದು. 


ಈ ದೃಶ್ಯದ ಅಂದರೆ ಮೊದಲ ಅಂಕದ ಎರಡನೇ ದೃಶ್ಯದ ಆರಂಭದಲ್ಲಿ, ಸೀಸರನ 
ಇಪತ್ರೈದು ಸಾಲುಗಳ ದೃಶ್ಯದಲ್ಲಿ ಅವನ ಹಿಂದೆ ಅತಿವಿನೀತ ಅಭಿಮಾನಿಗಳ ಹಾಗೆ 
ನಡೆದುಕೊಳ್ಳುವುದು ಕ್ಯಾಷಿಯಸ್‌ ಮತ್ತುಕಾಸ್ಕಾ. ಬ್ರೂಟಸನಲ್ಲ; ಆಶ್ಚರ್ಯವೆಂದರೆ ಆಂಟನಿ 
ಕೂಡ ಅಲ್ಲ ಅತಿ ದೈನ್ಯದ ದಾಸಾನುದಾಸರಾಗಿ ವರ್ತಿಸುವ ಇವರಿಬ್ಬರೇ ಇಡೀ ದೃಶ್ಯದ ಮಿಕ್ಕ 
ಭಾಗದಲ್ಲಿ ಸೀಸರನ ವಿರುದ್ಧ ವಿಷಕಾರುವುದು. ಮತೊಂದು ಅಂಶವೆಂದರೆ - ಕೊಂಚ 
ವಿಷುದಕರವೇ ಅನ್ನಿಸಬಹುದಾದ - ದೃಶ್ಯದ ಅಂತ್ಯಭಾಗದಲ್ಲಿಯ ಬ್ರೂಟಸನ ನಡವಳಿಕೆ. 
ಕಾಸ್ಕಾನಂಥ ಒಬ್ಬ ಸಾಧಾರಣ, ಒಗರು ಕಹಿಗಳ ಸಿನಿಕನೊಡನೆ ಸಮಾನನ ಹಾಗೆ 
ನಡೆದುಕೊಳ್ಳುವ ಅನಿವಾರ್ಯವನ್ನು ತಂದುಕೊಂಡುದು. ಇಡೀ ನಾಟಕದಲ್ಲಿ - ಪ್ರತಿ 
ಘಟ್ಟದಲ್ಲಿಯೂ - ಬ್ರೂಟಸ್‌ ಒಬ್ಬನೇ ಸೀಸರನೊಡನೆ ಹೋಲಿಕೆಗೆ ಅರ್ಹನಾದ 
ಶ್ರೀಮಂತಮನಸಿನ ವ್ಯಕ್ತಿಎಂದು ನಾವು ಕಂಡುಕೊಳ್ಳುವುದು ನಿಜವಾದರೂ ಕಾಸ್ಕಾನೊಡನೆ 
ನಡೆಯುವ ದೃಶ್ಯ ಕೊಂಚ ನಿರಾಸೆಗೊಳಿಸುವುದಂತೂ ನಿಜ. ಕ್ಯಾಷಿಯಸ್‌ ಹೇಳುವ '₹೩111೧£ 


೧೮ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


sickness'ನ ಇನ್ನೂ ಒಂದು ಅರ್ಥ ಇಲ್ಲಿ ಕಾಣಬಹುದು. ಕ್ಯಾಷಿಯಸ್‌ ಆಡುತಿರುವ 
ಹಾವು-ಏಣಿ ಆಟದಲ್ಲಿ ಕೊನೆಗೂ ಏಣಿಯ ಮೆಟ್ಟಿಲುಗಳು ಏರಿದ್ದು ಕ್ಯಾಷಿಯಸ್‌ ಹಾಗೂ 
ಹಾವಿನ ಬಾಯಿಗೆ ಸಿಕ್ಕಿ ಕೆಳಗೆ ಉರುಳಿದ್ದು ಬ್ರೂಟಸನೇ ಎಂಬ ಅನುಮಾನ ಕಾಡುವುದೂ 
ನಿಜ. ಈ ನಮ್ಮ ಅನುಮಾನಕ್ಕೆ ಪೂರಕವಾಗಿ ಬ್ರೂಟಸನ ನಿಷ್ಕಮಣದ ನಂತರ ಕ್ಯಾಷಿಯಸ್‌ 
ಆಡುವ ಸ್ವಗತದ ನುಡಿಗಳಲ್ಲಿಸಷವಾಗಿ ಕಾಣುತದೆ....'....01 who so firm that can- 
not be seduced?’ ‘noble’ ಮತು 'hಂಗಂurable' ಆದ ಬ್ರೂಟಸನು ಬೇರೆ ಅಂಥದೇ 
ಮನಸ್ಸಿನವರೊಡನೆ ಬೆರೆಯಬೇಕು. ಕ್ಯಾಷಿಯಸ್‌ನ ನಿಘಂಟುವಿನಲ್ಲಿ 'ಗಂb।' ಮತ್ತು 
‘honourable’ ಶಬ್ದಗಳಿಗೆ ಅರ್ಥಗಳೇನು ? '೧0010' ಮತ್ತು "ಂಗಂಟr೩b।' ಕ್ರಿಯೆಗಳು 
ಎಂಥವು ? ಬ್ರೂಟಸನ ಮನೆಯ ಕಿಟಕಿಗಳಿಂದ ಅನಾಮಧೇಯ ಪತ್ರಗಳನ್ನು ಹಲವು ಕೈ 
ಬರಹಗಳಲ್ಲಿ ತಯಾರಿಸಿ ತೂರಿ ಬಿಡಬೇಕು. ರೋಮ್‌ನ ಜನತೆ ಬ್ರೂಟಸನನ್ನು ಎಷ್ಟು 
ಗೌರವಿಸುತ್ತಾರೆ ಎಂದು ಹೇಳುವ ಉಸಿರಲ್ಲೇ ಸೀಸರನ ಮಹತ್ವಾಕಾಂಕ್ಚೆಗಳ ಕುರಿತಾಗಿಯೂ 
ಸೂಚಿಸಬೇಕು. ನಂತರ ನೋಡೋಣ, ಸೀಸರ್‌ ಎಷ್ಟುಗಟ್ಟಿಯಾಗಿರಲು ಸಾಧ್ಯವೆಂದು. '01 
we will shake him, or worse days endure’. ಇವೇ ಕ್ಯಾಷಿಯಸ್‌ನ'೧016' ಮತ್ತು 
‘honourable’ ಶಬ್ದಗಳಿಗೆ ಅರ್ಥ. - 


ಮೊದಲ ಅಂಕದ ಮೂರನೆಯ ಹಾಗೂ ಕೊನೆಯ ದೃಶ್ಯದಲ್ಲಿ ರೋಮ್‌ನಲ್ಲಿ 
ಪ್ರಕೃತಿಯ ಅತಿಮಾನುಷ ಸ್ವರೂಪದ ದರ್ಶನದ ವಿವರಗಳಿವೆ. ಶೇಕ್ಷಪಿಯರನ ಕುರಿತಾದ 
ಎಲ್ಲ ಚರ್ಚೆಗಳಲ್ಲಿ - ವಿಶೇಷವಾಗಿ ಬಹು ವೈಜ್ಞಾನಿಕ ಯುಗವೆಂದು ಕರೆದುಕೊಳ್ಳುತ್ತಿರುವ 
ಇಂದಿನ ದಿನಗಳಲ್ಲಿ- ಅವನ ನಾಟಕಗಳಲ್ಲಿಪದೇ ಪದೇ, ವಿವಿಧ ರೂಪದಲ್ಲಿಚಿತ್ರಿಸಲಾಗಿರುವ 
ಈ ಅತಿಮಾನುಷತೆಯು ಬಹು ಪ್ರಮುಖ ಅಂಶವಾಗಿರುತದೆ. ಶೇಕ್‌ಪಿಯರ್‌ ವೈಯಕ್ತಿಕವಾಗಿ 
ಈ ಅತಿಮಾನುಷತೆಯನ್ನು ನಂಬಿದ್ದನೆ ? ವೈಚಾರಿಕ ಮನಸ್ಸಿಗೆ ಈ ಬಗ್ಗೆ ಹೇಗೆ ನಂಬಿಕೆ 
ಬರಲು ಸಾಧ್ಯ ಹಾಗೂ ನಂಬಿಕೆ ಬಾರದೆ ಹೋದ ಮೇಲೆ ನಾಟಕವು ಒಟ್ಟು ಪರಿಣಾಮ 
ಬೀರುವುದರಲ್ಲಿ ಸೋತಂತೆ ಆಗಲಿಲ್ಲವೆ? ಇತ್ಯಾದಿ. 


ಈ ಕುರಿತಾಗಿ ಇಲ್ಲಿ ಸುದೀರ್ಪ ಚರ್ಚೆ ಮಾಡದೆಯೆ, ಅತಿಮಾನುಷತೆಯ ಈ 
ಘಟನೆಗಳು ನಾಟಕದ ವಿವಿಧ ಪಾತ್ರಗಳ ಮೇಲೆ ಏನು ಪರಿಣಾಮ ಬೀರುತವೆ ಮತ್ತು ಹೇಗೆ 
ಈ ಪರಿಣಾಮದ ರೀತಿಯೇ ಅವರ ವ್ಯಕಿತ್ತಗಳನ್ನು ಪ್ರಕಟಿಸುತ್ತದೆ ಎಂದು ಮಾತ್ರ 
ನೋಡುವ ಯತ್ನ ಮಾಡಿದ್ದೇನೆ. ಶೇಕ್‌ಪಿಯರನ ನಾಟಕಗಳ ಅತಿಮಾನುಷತೆಯ ಪಾತ್ರದ 
ಕುರಿತಾಗಿಯೇ - ಮುಂದೆ ಹಾಮ್ಲೆಟ್‌, ಮೆಕ್‌ಬೇತ್‌, ದಿ ಟೆಂಪೆಸ್ಟ್‌ ಈ ನಾಟಕಗಳ ವಿಶ್ಲೇಷಣೆ 
ಮಾಡುವಾಗ - ವಿಶದವಾಗಿ ಅವಲೋಕಿಸುವುದು ಒಳ್ಳೆಯದು ಎನಿಸುತದೆ. 


\ 


ಜೂಲಿಯಸ್‌ ಸೀಸರ್‌ ೧೯ 


ಸದ್ಯದಲ್ಲಿ ರೋಮ್‌ನಗರ ಭೀಕರ ಚಂಡಮಾರುತ, ಗುಡುಗು, ಸಿಡಿಲುಗಳು, ಅತ್ಯಂತ 
ಭಯಂಕರ ಅತಾರ್ಕಿಕ ಅಸಹಜ ಘಟನೆಗಳಿಂದ ಇಡೀ ಜನಸಮುದಾಯವನ್ನು ತಲ್ಲಣ 
ಗೊಳಿಸಿದೆ. ಇಂಥ ಸಾಮಾನ್ಯರ ಪ್ರತಿಕ್ರಿಯೆಗಳ ಧ್ವನಿಯಾಗಿ ನಮಗೆ ಕಾಸ್ಕಾ ಕಾಣುತಾನೆ. 
ಭಯಗ್ರಸನಾಗಿದ್ದಾನೆ. ಈ ಎಲ್ಲಅಸಹಜ ಸಂಗತಿಗಳು ಏನನ್ನುಮುನ್ಸೂಚಿಸಲು ಸಂಭವಿಸುತ್ತಿವೆ 
ಎಂಬ ಆತಂಕದಲ್ಲಿ ನಡುಗುತಿದ್ದಾನೆ. ಅವನಪ್ರಕರ'....They are portentous things / 
Unto the climate that ಗ point upon’. ಅತಿ ಬುದ್ದಿವಂತಿಕೆಯಿಂದ ಇಂಥವುಗಳನ್ನು 
ತಳ್ಳಿಹಾಕಿಬಿಡುವುದು ನಮ್ಮ ಅಹಂಕಾರಗಳಾಗುತವಷ್ಟೆ ಜಸ ವುದಿಸುತಾನೆ. 


ಇಲ್ಲಿಎರಡು ಅಂಶಗಳನ್ನುನಾವು ಗಮನಿಸಬೇಕು. ಒಂದು-ವಿವರಿಸಲಾದ ಅತಿಮಾನುಷ 
ಘಟನೆಗಳು. ಎರಡನೆಯದು ಮತ್ತು, ಮತ್ತೂ ಮುಖ್ಯ ವಾಗಿ ಕಾಸ್ಕಾನ ಪ್ರತಿಕ್ರಿಯೆಗಳು. ಹಿಂದಿನ 
ದೃಷ್ಯದಲ್ಲಿಯಷ್ಟೆ ಸೊಕ್ಕಿನಿಂದ, ತಿರಸ್ಕಾರದಿಂದ, NS ಅಹಮಿಕೆಯ ಪರಾಕಾಷ್ಠೆಯ 
ಪ್ರತೀಕವಾಗಿ ಮಾತನಾಡಿದ್ದಾನೆ. ಕ್ಯಾಷಿಯಸ್‌ ತನ್ನೊಡನೆ ಭೋಜನಕ್ಕೆ ಆಹ್ವಾನಿಸಿದಾಗ 
ಕಾಸ್ಕಾನ ಅಸಡ್ಡೆಯ ರೀತಿಯ ಉತ್ತರಗಳು ಕಿವಿಯಲ್ಲಿಇನ್ನೂ ಗುಯ್‌ಗುಡುತಿವೆ. "“ಬರುತ್ತೇನೆ 
If 1 be alive, and your mind hold, and your dinner worth the eating” 
ಎಂಬಷ್ಟುಕ್ಸುಲ್ಲಕವಾಗಿ ಮಾತನಾಡಿದ್ದಾನೆ. ಇದೇ ಕಾಸ್ಕಾ ಮಿಂಚು ಗುಡುಗಿಗೆ, ಕಂಡ ಒಂದಷ್ಟು 
ಅಸಹಜ ದೃಶ್ಯಗಳಿಗೆ ಕುಸಿದುಬಿಟ್ಟಿದ್ದಾನೆ. ಶೇಕ್ಸ್‌ಪಿಯರ್‌ ಈ ದೃಶ್ಯದಲ್ಲಿ ಮತ್ಯಾರನ್ನೋ ಈ 
ಮಾತುಗಳನ್ನು ಆಡಲು, ಈ ಪ್ರತಿಕ್ರಿಯೆಗಳನ್ನು ತೋರಲು ರಂಗದ ಮೇಲೆ ತರದೆ ಕಾಸ್ಥಾನನ್ನೇ 
ಕರೆತಂದದ್ದು ಉದ್ದೇಶಪೂರ್ವಕವಾಗಿ ಎಂದು ನಾವು ಗಮನಿಸಬೇಕು. ಅವನ ಜೊತೆಗೆ 
ಮೊದಲು ಕಾಣಿಸಿಕೊಳ್ಳುವುದು ಸೀಸೆರೋ. ಒಬ್ಬ ಬುದ್ದಿಜೀವಿ, ಗೌರವಾನ್ವಿತ ಪ್ರಮುಖ. 
ಕಾಸ್ಕಾನ ಈ ತಲ್ಲಣ ತವಕಗಳಿಗೆ ಬಹು ಮೆದುವಾಗಿ, ಸಮಾಧಾನದಿಂದ ಉತರ ಕೊಡುತಾನೆ. 
ಈ ಅತಿಮಾನುಷರಾತ್ರಿ'....15 a strange - disposed time / But men may construe 
things, after ther fashion, Clean from the purpose of the things 
1701750105" ಇಲ್ಲದನ್ನೆಲ್ಲ ಕಲ್ಪಿಸಿಕೊಂಡು ತೊಳಲಬೇಡ,ಇಂಥ ರಾತ್ರಿಗಳಲ್ಲಿ ಏಕಾಕಿ 
ಓಡಾಡುವುದೂ ಒಳ್ಳೆ ಯದಲ್ಲ' ಎಂದು ಬುದ್ದಿವಾದ ಹೇಳುತಾನೆ. ಈಗಾಗಲೇ ಈ 
ಅಸಹಜ ರಾತ್ರಿಗೆ ಎರಡ ರೀತಿಯ ಪ್ರತ್ರಕ್ರಿ ಯೆಗಳು, ಎರಡು ರೀತಿಯ ವಿವರಣೆಗಳು 
ದೊರಕಿಯಾಯಿತು. 


ಈಗ ಮೂರನೆಯದೊಂದನ್ನು ಶೇಕ್‌; ಹಿಯರ್‌ ಸೇರಿಸುತಾನೆ - ಕಾ ,ಷಿಯಸನದು. ಈ 
ರಾತ್ರಿ ಯೇನು ಅಂಥ ಭಯಂಕರವಲ್ಲ ಈ ಭೂಮಿಯ ಮೇಲೆ ಆಗುತ್ತಿರುವ ನೂರು ನ್ಯೂನತೆ, 
ದೋಷಗಳೆದುರು ಈ ರಾತ್ರಿಯೇನು ಅದ್ಭುತವಲ್ಲ ""ಮಿಂಚು ಆಕಾಶವನ್ನೇ ಬಳುವ 
ಸುಯ್ದುಹೋದರೂ ನಾನು ಮಾತ್ರ ಬೆಚ್ಚದೆ, ಬೆದರದೆ ನನ್ನಎದೆ ತೆರೆದೇ ಈ ಭಯಂಕರಗಳನ್ನು 


ಈ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಎದುರಿಸುತ್ತಿದ್ದೇನೆ'' ಎಂದು ಥರಗುಟ್ಟುತಿರುವ ಕಾಸ್ತಾನನ್ನು ಸುತ್ತಿಬಳಸಿ ಹೀಯಾಳಿಸುತಾನೆ. 
""ತಪಲ್ಲವೆ ಇದು 9 ಭಯಭೀತರನ್ನಾಗಿ ಮಾಡಲೆಂದೇ ಕಳಿಸಿದ ಈ ಭಯಾನಕ ದೃಶ್ಯಗಳಿಗೆ, 
ತಲೆಬಾಗುವುದಲ್ಲವೆ ಮನುಷ್ಯನ ಕರ್ತವ್ಯ'' ಎಂದು ತನ್ನ ಅನುಮಾನ ವ್ಯಕಪಡಿಸುತಾನೆ ಕಾಸ್ಫಾ. 
ಮೊದಲ ಅಂಕದ ಎರಡನೆ ದೃಶ್ಯದಲ್ಲಿ ಕಾಸ್ಕಾನ ಎಲ್ಲ ವೈಪರೀತ್ಯಗಳನ್ನು ತಾಳಿಕೊಂಡಂತೆ 
ಕಂಡ ಕ್ಯಾಷಿಯಸ್‌ ಈ ದೃಶ್ಯದಲ್ಲಿ ಅವನ ಬಗೆಗಿನ ತನ್ನ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಅವನ 
ಮುಖಕ್ಕೆ ರಾಚುವಂತೆ ಹೇಳುತಾನೆ. "You are dull (೩50೩, and those sparks of life / 
That should be in a Roman you do want / or else you use not" 
ಮಂಕಾಗಿದ್ದೀಯೆ ನೀನು, ಬೆಚ್ಚಿದ್ದೀಯೆ, ಆದರೆ ಯೋಚನೆ ಮಾಡು, ಹೀಗೇಕಾಯಿತು ? ಪಕ್ಚಿ' 
ಪ್ರಾಣಿಗಳೂ ಅಲ್ಲದೆ ಮಕ್ಕಳು, ಮುದುಕರು ಎಲ್ಲರೂ ಈ ರೀತಿ ವಿಚಿತ್ರವಾಗಿ, ಎದೆ ನಡುಗಿಸುವ 
ರೀತಿ ವರ್ತಿಸುತಾರೆ ಏಕೆ ? ಏಕೆ ಗೊತ್ತೆ? '... You shall find / That heaven hath 
infused them with these spirits / To make them instruments of fear and 
warning / Unto some monstrous state" ಈ ಭಯಂಕರ ರಾತ್ರಿಗಿಂತ ಭಯಂಕರ 
ವಾಗಿ, ಗುಡುಗು ಸಿಡಿಲುಗಳ ಆರ್ಭಟವನ್ನೂ ಮೀರಿಸುವಂತೆ ಅಬ್ಬರಿಸಿ, ಗೋರಿಗಳೂ 
ಬಾಯ್ಕಿರಿಯುವಂತೆ, ನೀನು ಕಂಡ ಸಿಂಹದ ಗರ್ಜನೆಯನ್ನೂ ಮೀರಿಸುವ 
ಆರ್ಭಟಿಸುವವನೊಬ್ಬನ ಹೆಸರು ಹೇಳಬಲ್ಲೆ ನಿನಗೆ. '೩ man no mightier than 
thyself or me, / In personal action, yet prodiglous grown / And fearful, as 
these strange eruptions are" ""ಸೀಸರ್‌ನ ಕುರಿಶಲ್ಲವೆ ನೀನು ಹೇಳುತ್ತಿರುವುದು'' 
ಎಂದ ಕಾಸ್ಕಾನಿಗೆ "ಸೀಸರನಿರಲಿ, ಯಾರೇ ಇರಲಿ... ವಿಷಯವಿರುವುದು ರೋಮನರದು. 
ಪೌರುಷ ಸಾಹಸ, ದೇಶಪ್ರೇಮಗಳನ್ನು ಕಳೆದುಕೊಂಡು ಹೊರಿಸಿದ ನೊಗದ ಕೆಳಗೆ 
ಬುದ್ದಿ, ಮನಸ್ತುಗಳನ್ನು ಕಳೆದುಕೊಂಡು ಕ್ರಿಮಿಗಳ ಹಾಗೆ ಬದುಕುತಿರುವ ನಮ್ಮದು' ನಾಳೆ 
ಅವನನ್ನು ಈ ಇಟಲಿಯೊಂದನ್ನು ಬಿಟ್ಟು ಮಿಕ್ಕೆಲ್ಲ ಗೆದ್ದ ಪ್ರದೇಶಗಳಿಗೆ ರಾಜನನ್ನಾಗಿ 
ಘೋಷಿಸಿದರೆ "ನನ್ನ ಈ ಕತ್ತಿಯನ್ನು ನಾನೆಲ್ಲಿ ತೊಡಬೇಕೆಂದು ಬಲ್ಲೆ' ಎಂದು ಘೋಷಿಸಿ 
"ಸರ್ವಾಧಿಕಾರತ್ವ, ದುರಾಡಳಿತಗಳಾಗಲಿ, ಕಗತಲಲ್ಲಿ ಉಸಿರುಕಟ್ಟಿಸುವ ಸೆರೆಮನೆಗಳಾಗಲಿ 
ಆತ್ಮಶಕಿಯೆದುರು ಎಷ್ಟಿನವು ಮಹಾ ? ಇದು ಗೊತಿದ್ದ ಮೇಲೆ ಸ್ವತಂತ್ರವಾಗಿ ಬದುಕಬಲ್ಲೆ, 
ಸರ್ವಾಧಿಕಾರದ ಬೆದರಿಕೆಯನ್ನು ನನ್ನಮನಬಂದಾಗ ನಿವಾರಿಸಿಕೊಳ್ಳಬಲ್ಲೆ'' ಎಂದು ಮತ್ತಷ್ಟು 
ಕಿಚಾಯಿಸುತಾನೆ. ಈ ಕಾಸ್ಕಾ-ಕ್ಯಾಷಿಯಸ್‌ನ ಸಂಭಾಷಣೆಯನ್ನು ಓದುತ್ತಿರುವಂತೆ ನಾವು 
ಕ್ಯಾಷಿಯಸ್‌-ಬ್ರೂಟಸ್‌ ದೃಶ್ಯವನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ಬ್ರೂಟಸನೊಡನೆ 
ಮಾತನಾಡುವಾಗ ಕ್ಯಾಷಿಯಸ್‌ ಬಳಸಿದ ಭಾಷೆ ಶೈಲಿ ಮತ್ತು ಈಗ ಕಾಸ್ಥಾನೆದುರಿಗೆ 
ಬಳಸುತ್ತಿರುವ ತಂತ್ರಗಾರಿಕೆ ಇವುಗಳನ್ನು ಹೋಲಿಸಿ ನೋಡಬೇಕು. ಕಾಸ್ಕಾನೆದುರು 
ಒಂದೇ ತಂತ್ರ-ನೇರ ಹಾಗೂ ಪ್ರಬಲ ದಾಳಿ. ಸೂಕ್ಷ್ಮಗಳನ್ನೆಲ್ಲ ಬದಿಗೊತ್ತಿದ ಪ್ರಚೋದನೆ. 


ಜೂಲಿಯಸ್‌ ಸೀಸರ್‌ ೨೧ 


ನಯನಾಜೂಕುಗಳೇ ಇಲ್ಲದ ಕಾಸ್ಕಾನಿಗೆ ಒರಟು ಭಾಷೆಯೇ ತಟ್ಟಲು ಸಾಧ್ಯ. ಈ ಭಯಂಕಾರ 
ರಾತ್ರಿಯನ್ನು ಸಹಿಸಿಕೊಳ್ಳುವುದಕ್ಕಿಂತ ಹೆಚ್ಚುಕಪ್ಪವಾಗುತ್ತಿರುವ ತನ್ನ ಅಹಮಿಕೆಯ ಮೇಲಿನ ಈ 
ನಿಲ್ಲದ ಆಕ್ರಮಣಕ್ಕೆ ಕಾಸ್ಕಾ “ನಾನು ಕೂಡ ನಿನ್ನಂತೆಯೇ ನಿರಂಕುಶಾಧಿಕಾರವನ್ನು 
ಎದುರಿಸಬಲ್ಲೆ, '80 every bondman in his own hand bears / the power to 
cancel his captivity” ಮತ್ತೇನು ? ಸೀಸರ್‌ ಸರ್ವಾಧಿಕಾರಿಯಾಗಲು ಹೇಗೆ ಸಾಧ್ಯ? 
ಸರ್ವಾಧಿಕಾರತ್ತದ ಗುಟ್ಟು ಇರುವುದು ಸರ್ವಾಧಿಕಾರಿಯ ಶಕ್ತಿಯಲ್ಲಲ್ಲ, ಆದರೆ 
ಜನಸಾಮಾನ್ಯರು ಕುರಿಗಳಾಗಿರಲು ನಿರ್ಧರಿಸಿರುವುದರಲ್ಲಿ; ಅವನು ಸಿಂಹನಾಗಿರುವುದು, 
ಸಾಮಾನ್ಯಜನ ಹೆದರಿದ ಹುಲ್ಲೆಗಳಾಗಿರುವುದರಿಂದ, ವಿನಾಶಕಾರಿ ದಳ್ಳುರಿ ಕೂಡ ಬಿಡಿ 
ಪುರಲೆಗಳಿಂದಲೇ ಆರಂಭವಾಗಬೇಕು. 'What trash is Rome / What rubbish, and 
what offal, when 1t serves / For the base matter to illuminate / so vile a 
thing as Caesar? ಎಂದು ಭಾವಾವೇಶದಲ್ಲಿ ನುಡಿದ ಮರುಕ್ಷಣ "ಯಾರೊಡನೆ 
ಮಾತನಾಡುತಿದ್ದೇನೆ ತಾನು? ಬಹುಶಃ ಮನಃಪೂರ್ವಕ ಗುಲಾಮನಾಗಿರಲು ನಿಶ್ಚಯಿಸಿದವನ 
ಮುಂದೆಯೆ ?' ಪರವಾಗಿಲ್ಲ, ಅಪಾಯಗಳಿಗೆ ಎಳ್ಳಷ್ಟೂ ನಾನು ಕುಗ್ಗುವವನಲ್ಲ' ಎಂದು 
ಮತಷ್ಟು ಕಾಸ್ಟಾನನ್ನು ಪ್ರಚೋದಿಸುವುದಕ್ಕಾಗಿಯೇ ಹೀಯಾಳಿಕೆಯ ಮಾತನಾಡುತಾನೆ. 
"You speak to Casca...Hold my hand. Be factions for redress of all these 
811೮15 / AndI will set thas foot of mine ೩5 far/As who goes farthest ಎಂಬ 
ಕಾಸ್ಕಾನ ನುಡಿಗಳಿಂದ ತೃಪನಾದ ಕ್ಯಾಷಿಯಸ್‌ ತನ್ನ ಮುಂದಿನ ಕ್ರಮಗಳ ಬಗ್ಗೆ ವಿವರಿಸುತಾನೆ. 
ಎಷ್ಟು ಜನ 'noblest-minded Romans’ ತಮ್ಮೊಡನಿದ್ದಾರೆ ಎಂದು ಹೇಳುತಾನೆ. ತಾವು 
ಕೈಗೊಂಡಿರುವ ಕಾರಯ"'...An enterprise / of honourable - dangerous conse- 
qಬೀಗಲ' ಎಂದು ತನ್ನ ಇಡೀ ಯೋಜನೆಗೆ ಉದಾತತೆಯ ಪ್ರಭಾವಳಿಯನ್ನು ನೀಡುತಾನೆ. 
ಮತ್ತು "ನಾವು ಮರೆಯದಿರೋಣ, ಈ ರೀತಿಯ ಭಯಾನಕತೆಯ ರಾತ್ರಿಯಂತೆಯೇ ನಮ್ಮ 
ಮುಂದಿರುವ ಜವಾಬ್ದಾರಿ most bloody, fiery and most terrible’. ಮುಂದೆ ತಮ್ಮನ್ನು 
ಕೂಡಿಕೊಂಡ ಸಿನ್ನಾ ಎಂಬ ಮತೊಬ್ಬ ಸಂಗಾತಿ, ಇವರುಗಳೊಡನೆ ಚರ್ಚಿಸುವುದೆಲ್ಲತಮ್ಮ 
ಉದ್ದೇಶಸಾಧನೆಗೆ ತಾವು ಕೈಗೊಳ್ಳಬೇಕಾದ ಪತ್ರಗಳ ಕುರಿತು, ತಮ್ಮನ್ನು ಸೇರಬೇಕಾಗಿರುವ 
ಮತ್ತೂ ಅಷ್ಟು ಪಿತೂರಿಗಾರರ ಬಗ್ಗೆ ಇಷ್ಟೆಲ್ಲ ಪೂರೈಸಿದ ಮೇಲೆ "ನಾವು ಬ್ರೂಟಸ್‌ನನ್ನು 
ಕಾಣಲು ಹೋಗೋಣ. Three parts of him / Is ours already, and the man 
entire / Upon the next encounter yields him ours". ಎಲ್ಲರಿಗೂ ಈಗ ಅವಶ್ಯಕತೆ 
ಇರುವುದು ಬ್ರೂಟಸ್‌ನ ಹೆಸರು. ವಿಶ್ವಾಸಾರ್ಹತೆ ಇರುವುದು ಅವನಿಗೆ ಮಾತ್ರ. ಇದು 
ಕಾಸ್ಪಾನಿಗೂ ಗೊತ್ತು '0, he sits high in all the people's hearts / And that which 


would appear affence in us/ His countenance, like nchest alchemy. / Will 
change to virtue and worthiness." 


೨೨ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಮೊದಲ ಅಂಕದ ಮುಕಾಯದೊಂದಿಗೆ ಪ್ರತಿಪಾದನಾ ಅಥವಾ ನಿರೂಪಣಾ ಭಾಗ 
ಮುಕ್ತಾಯವಾದಂತೆ ಆಯಿತು. ಮೊದಲ ಅಂಕದ ಮೊದಲ ದೃಶ್ಯದಲ್ಲಿಯೇ, ಮೂರನೇ 
ದೃಶ್ಯದ ಅಂತ್ಯಭಾಗಕ್ಕೆ ಒಂದು ರೂಪು ಪಡೆದುಕೊಂಡಂತೆ ಕಾಣುವ ಪಿತೂರಿಯ 
ಸುಳುಹುಗಳು ಕಾಣುತವೆ. ಈಗಾಗಲೇ ಕದಡಿದ ವಾತಾವರಣದ ಸೂಚನೆಗಳಿವೆ. ಅಂಕದ 
ಅಂತ್ಯಭಾಗದಲ್ಲಿ ಈ ಸೂಚನೆಗಳು ಸ್ಪಷ್ಟವಾಗಿ ಮೈದಾಳಿ ಎದುರಾಗುತ್ತವೆ. ಕ್ಯಾಷಿಯಸನ 
'...For we will shake him, or worse days endure' ಎಂಬ ಅನುಮಾನದ, ಸಂದೇಹ 
ಗಳೇ ಇಲ್ಲದ ನಿರ್ಧಾರಕ್ಕೆ, ಈ ಮತ್ತೂ ಅಷ್ಟು ಜನರ ಬೆಂಬಲವಿದೆ ಎಂಬುವಷ್ಟರ ಮಟ್ಟಿಗೆ , 
ಕ್ಯಾಷಿಯಸ್‌ ಇನ್ನೂ ಹೆಚ್ಚು ಆತ್ಮವಿಶ್ವಾಸ ಪಡೆದುಕೊಂಡಿದ್ದಾನೆಂಬುದೂ ತಿಳಿಯುತದೆ. ಈಗ 
ಮುಂದಿರುವುದು ಬ್ರೂಟಸನ ಪ್ರತಿಕ್ರಿಯೆ ಮತ್ತುಅವನು ವಹಿಸುವ ಪಾತ್ರ - ಈ ಪ್ರಶ್ನೆಗಳು. 


ಎರಡನೆಯ ಅಂಕದ ಮೊದಲಲ್ಲೇ ಬ್ರೂಟಸನ ಸ್ಪಗತವೊಂದಿದೆ. ರಾತ್ರಿಯೆಲ್ಲ 
ನಿದ್ರಯಿಲ್ಲದೆ ಕಳೆದಿದ್ದಾನೆ. ಸುಖನಿದ್ರೆ ಅನುಭವಿಸುವ ತನ್ನ ಸೇವಕ ನಿಶ್ಲಿಂತೆಯಾಗಿ 
ಮಲಗಿರುವುದನ್ನುನೋಡಿ'] would it were my fault to sleep so soundly’ ಎಂದು 
ಮತ್ತರಪಡುತಾನೆ. ಅವನನ್ನು ಎಬ್ಬಿಸಿ "ಓದುವ ಕೋಣೆಯಲ್ಲಿ ದೀಪವಿಡು' ಎಂದು ಹೇಳಿ 
ಈಗ ಒಬ್ಬನೇ ಇದ್ದಾನೆ. ಇಡೀ ನಾಟಕದಲ್ಲಿನ ಬ್ರೂಟಸನ ಮೊದಲ ಸ್ವಗತ ಇದು. ತೀರ 
ಆಸಕ್ತಿಯನ್ನು ಕೆರಳಿಸಿರುವ ಅವನ ಮನಸ್ಥಿತಿಯ ಅಭಿವ್ಯಕ್ತಿಯಾಗಿ ಈ ಸ್ವಗತ ಹೊಮ್ಮುತ್ತದೆ. 
ಬ್ರೂಟಸ್‌ ಮತ್ತು ಕ್ಯಾಷಿಯಸ್‌ನ ಮೊದಲ ಅಂಕದ ಎರಡನೇ ದೃಶ್ಯವನ್ನು ಹಾವು- 
ಏಣಿ ಆಟವೆಂದು ಕರೆಯಬಹುದಾದರೆ ೨೯ ಸಾಲಿನ ಈ ಸ್ವಗತವನ್ನು ಏನೆಂದು ಕರೆಯ 
ಬಹುದೆಂದು ನೋಡೋಣ. 

It must be by his death : and for my part, 


I know no personal cause to spurn at him, 
But for the general. 


ಸ್ವಗತದ ಮೊದಲ ಮೂರು ಸಾಲುಗಳು ಇವು. ಮೊದಲನೇ ವಾಕ್ಯವೇ']t must be by 
his death’ ಎಂಬ ನಿರ್ಧಾರದೊಂದಿಗೆ ಆರಂಭವಾಗುತದೆ. ಈಗಾಗಲೇ ಮನಸ್ತುಮಾಡಿ ಆಗಿ 
ಹೋಗಿದೆ. 'Must be by his death’ - ಬೇರೆ ಮಾರ್ಗವೇ ಇಲ್ಲ ಹೀಗೆ ಅಂದ ಕೂಡಲೆ ತನ್ನ 
ಮತ್ತು ಸೀಸರನ ವೈಯಕಿಕ ಬಾಂಧವ್ಯದ ಬಗ್ಗೆ ತನಗೇ ವಿವರಣೆ ಕೊಟ್ಟುಕೊಳ್ಳುತಾನೆ - "1 
know no personal cause to spum at him. ನನಗೆ ವೈಯಕಿಕವಾಗಿ ಅವನ 
ವಿರುದ್ಧವೇನೂ ಇಲ್ಲ ನನಗೆ ವೈಯಕಿಕ ಲಾಭಗಳೂ ಇಲ್ಲ ಆದರೆ ನಾನು ಮಾಡುತಿರುವುದು 
For the general cause’. ಇಡೀ ಸ್ವಗತದಲ್ಲಿ ಈ ವೈಯಕಿಕ ಬಾಂಧವ್ಯ ಹಾಗೂ 
ಸಾರ್ವಜನಿಕ ಹಿತಾಸಕ್ತಿ ಇವುಗಳ ಮಧ್ಯದ ಹೊಯ್ದಾಟ ಕಾಣುತ್ತ ಹೋಗುತದೆ. ಮೂರ್ತ 


ಜೂಲಿಯಸ್‌ ಸೀಸರ್‌ ೨೩ 


ಹಾಗೂ ಅಮೂರ್ತಗಳ ಮಧ್ಯದ ತಿಕ್ಕಾಟ. 1 must be by his death’ ಎಂಬ ಮಾತಿನ 
ಹಿಂದಿನ ದೃಢತೆಯನ್ನು ಕಠೋರತೆಯನ್ನು ಮೆದುಗೊಳಿಸಲೋ ಎಂಬಂತೆ ತನ್ನ ಮನಸ್ಸಿಗೆ 
ಸಮಾಧಾನ ಹೇಳಿಕೊಂಡಂತೆ ಆಡುವ ಮಾತುಗಳು ಮುಂದಿನ ಎರಡು ಸಾಲು. ಆದರೆ 
ಇನ್ನೊಂದು ದೃಷ್ಟಿಯಿಂದ ನೋಡಿದರೆ- 


....He would be corwn'd : 

How that might change his nature, there's the question 
Itis the bnght day that brings forth the adder, 

And taht craves wary walking. Crown him?...that 
And then, I grant, we put a sting in him, 

That at his will he may do danger with 

Th' abuse of greatness 1s when it disjyoins 

Remorse from power... 


ಇದು, ಬ್ರೂಟಸನ ಮಿದುಳು ಕೆಲಸ ಮಾಡುತಿರುವುದರ ಸೂಚನೆ. ಬಳಸುತಿರುವುದು 
ತರ್ಕ. ಮೆಟ್ಟಿಲು ಮೆಟ್ಟಿಲಾಗಿ ಒಂದು ನಿರ್ಧಾರಕ್ಕೆ ವಿವರಣೆಗಳು ಹುಡುಕುವ ಯತ್ನ. ಕಿರೀಟ 
ಧಾರಣೆಯಾಯಿತೆಂದರೆ ಮನುಷ್ಯ ಹೇಗೆ ಬದಲಾಗಬಹುದು - ಅದು ಇಲ್ಲಿರುವ ಪ್ರಶ್ನೆ 
ಅಧಿಕಾರವೆಂದರೆ ಕತ್ತಲಲ್ಲಿ ಅಡಗಿದ್ದ ಸರ್ಪವನ್ನು ಬೆಳಕಿಗೆ ತಂದಂತೆ - ಎಂದೇ ಎಚ್ಚರದಿಂದ 
ನಡೆಯಬೇಕು. ಬ್ರೂಟಸ್‌ ತನ್ನನ್ನೇ ತಾನು ಪ್ರಚೋದಿಸಿಕೊಳ್ಳುತ್ತಿರುವ ಕ್ರಮವನ್ನು ನಾವು 
ಕಾಣಬೇಕು..... '೮೯೦೪77 him?' ಮತ್ತೆ ಕೇಳಿಕೊಳ್ಳುತ್ತಾನೆ. ಈ ಹಾವಿನ ಹಲ್ಲಿಗೆ ವಿಷದ 
ಕುಟುಕು ಸೇರಿಸಿದ ಹಾಗೆ. ಮನಸ್ಸುಬಂದ ಹಾಗೆ ಹಾನಿ ಉಂಟುಮಾಡುತ್ತಹೋಗಬಹುದು. 
ಮತ್ತು ಇಡೀ ಪ್ರಶ್ನೆಯನ್ನು ಅತ್ಯಂತ ಸಾರ್ವಕಾಲಿಕ ಸತ್ಯದ ಹೇಳಿಕೆಯೊಂದಿಗೆ ಸಮಾಪ್ತಿ 
ಗೊಳಿಸಿದ ಹಾಗೆ'The abuse of greatness is when it disjoins / Remorse from 
power' ಎಂದು ಸೇರಿಸುತಾನೆ. ಅಧಿಕಾರವೆಂದರೆ ಮಮತೆ, ಕನಿಕರ ದಯೆಗಳು ಇಲ್ಲದ 
ಸ್ಥಿತಿಯೆಂದೇ ಅರ್ಥ. ಅಧಿಕಾರದ ದುರುಪಯೋಗವೆಂದರೆ ಇದೆಯೇ. ಆದರೆ ಬ್ರೂಟಸನ 
ಮನಸ್ಸಿಗೆ ಗೊತ್ತು: ಸೀಸರನ ಬಗ್ಗೆ ಹೇಳಬೇಕೆಂದರೆ 'I have not known when his af- 
fections swayed / More than his reason’ ಎಂಬ ಮಾತು ನಿಜ. "ಸೀಸರನು ಎಂದೂ 
ತನ್ನ ಭಾವನೆಗಳಿಗೆ ಶರಣಾಗಿಲ್ಲ. ಅವನು ಎಂದೂ ವಿಚಾರಕ್ಕೆ, ಮನಸಿಗೆ ಹೆಚ್ಚು 
ಒತುಕೊಟ್ಟಿದ್ದಾನೆ' ಮೊದಲೇ ಹೇಳಿದ ಹಾಗೆ ಬ್ರೂಟಸನು ತರ್ಕವನ್ನು ಬಳಸಿ 
ಮಾತನಾಡುತಿದ್ದಾನೆ. ಅಂಥ ಗಳಿಗೆಯಲ್ಲಿಯೂ ವಿಚಾರದ ಮಹತ್ವವನ್ನು ಮರೆಯುವುದಿಲ್ಲ 
ಬ್ರೂಟಸನ ಮನಸಿನಲ್ಲಿ ಈಗ ನಡೆಯುತ್ತಿರುವ ಸಂಘರ್ಷವೇ ಇದು - ತರ್ಕ ವಿಚಾರಗಳ 
ಮಧ್ಯದ ಸಂಘರ್ಷ. ಕಣ್ಣಿಗೆ ಕಾಣುವ ಸೀಸರ್‌ ಮತ್ತು ತನ್ನ ಮನಸಿನಲ್ಲಿ ತಾನೇ 


೨೪ ಶೇಕ್ಸ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಆರೋಪಿಸಿಕೊಂಡ ಸಂದರ್ಭಗಳು ಹಾಗೂ ತನ್ನ ಸಂಗಾತಿಗಳು ತುಂಬಿದ ನೂರು 
ಗೊಂದಲಗಳಿಂದ ಸೃಷ್ಟಿಗೊಂಡ ರಾಷ್ಟ್ರದ ಹಿತದ ಕುರಿತಾದ ಕಳಕಳಿ - ಇವುಗಳ ಮಧ್ಯದ 


ಸಂಘರ್ಷ. 
ಇಲ್ಲಿಯವರೆವಿಗೆ ಹೌದು, ಸೀಸರ್‌ ಪ್ರಶ್ನಾಶೀತನಾಗಿ ಉಳಿದಿದ್ದಾನೆ. 


But it 1s common proof 

That lowliness 1s young ambition's ladder, 
Whereto the climber - upward turns 715 face; 
But when he once attains the utmost round, 
He then unto the ladder turns his back, 

Looks in the clouds, scorning the base degrees 
By which he did ascend. So Ceasor may; 
Then lest he may, prevent. 


ಮಿದುಳು ಒಪ್ಪುವ ಮಾತು. ಅಪವಾದಗಳಿರಬಹುದು ಎಂಬ ಅನುಮಾನಗಳೇ ಇಲ್ಲದೆ 
ಆಡುವ ಮಾತುಗಳು. ಸಾರ್ವಕಾಲಿಕ ನಿಯಮ ಇದು. ಏಣಿ ಹತುವವರ ಕಣ್ಣುಆಕಾಶದತ್ತ, 
ಹತ್ತಿಬಂದ ಕೆಳಗಿನ ಮೆಟ್ಟಿಲುಗಳ ಮೇಲಲ್ಲ ಮಹತ್ವಾಕಾಂಕ್ಷೆಯಲ್ಲಿಇಡುವ ಹೆಜ್ಜೆಗಳೇ ಹೀಗೆ. 
ಸೀಸರನೂ ಹಾಗೆ. ಆದದ್ದರಿಂದ ಹಾಗಾಗದಿರಲೆಂದೇ, ಅದನ್ನು ತಪ್ಪಿಸಲೆಂದೇ ವಿರೋಧ 
ಒಡ್ಡಬೇಕು. ಬ್ರೂಟಸನಿಗೆ ಅರ್ಥವಾಗದೆ ಹೋದ ಸಂಗತಿ ಎಂದರೆ ತರ್ಕವೂ 
ಮಹತ್ವಾಕಾಂಕ್ಷೆಯ ರೀತಿ - ಒಂದೇ ಮುಖವಾಗಿ ಎಲ್ಲ ದಿಕ್ಕು ಆಯಾಮಗಳನ್ನು ಮರೆತು 
ಮನಸ್ಸು ವ್ಯಕಿತ್ಸಗಳನ್ನು ನುಂಗಿಹಾಕಿಬಿಡಬಹುದು ಎಂದು. ಮೂರ್ತವನ್ನು ಹಿಗ್ಗಿಸುತ್ತ ಇಡೀ 
ಬ್ರಹ್ಮಾಂಡವನ್ನೇ ಆವರಿಸಿಕೊಂಡು ಬಿಡಬಹುದಾದ ಭೂತ - ಈ ತರ್ಕ. ಅದರ ತೆಕ್ಕೆಗೆ 
ಬೀಳುವುದೂ ಅಧಿಕಾರದ ವ್ಯಾಮೋಹಗಳಿಗೆ ಬಲಿಯಾಗುವುದೂ ಎರಡೂ ಒಂದೆಯೆ 
ಎಂದು ಗೋಚರಿಸುವುದಿಲ್ಲ ಇಷ್ಟಿದ್ದೂ... 


Since the quarrel 

Will bear no colour for the thing he is, 

Fashion 1! thus : That what he 1s, augmented, 

Would run to these and these extremities ; 

And therefore think him as a serpant's egg, 

Which hatched, would as his kind, grow mischievous,” 
And kill him in the shell. | 


ಜೂಲಿಯಸ್‌ ಸೀಸರ್‌ ೨೫% 


ಕಗ್ಗಂಟಿನ ಗಣಿತಶಾಸ್ತ್ರದ ಸೂತ್ರವನ್ನು ಸಮರ್ಪಕವಾಗಿ ಬಿಡಿಸಿದ ಸಮಾಧಾನ 
ಕಂಡಿರಬೇಕು ಬ್ರೂಟಸ್‌ಗೆ. ಕ್ಯಾಷಿಯಸ್‌ ಬಳಸಿದ ತಂತ್ರಗಳಾದ -ಪುಸಲಾವಣೆ, ಪ್ರಚೋದನೆ, 
ಭಾವಾವೇಶ ಇತ್ಯಾದಿಗಳನ್ನು ಈಗ ಬ್ರೂಟಸ್‌ ತನ್ನಮೇಲೆ ತಾನೇ ಪ್ರಯೋಗಿಸಿಕೊಳ್ಳುತ್ತಿದ್ದಾನೆ. 
ಸೀಸರನ ಕುರಿತಾಗಿ ಆಡಿದ ಮಾತು ಬ್ರೂಟಸನಿಗೂ ಅನ್ವಯವಾಗುತ್ತದೆ - ಅವನೂ ಒಬ್ಬ 
ಶ್ರೀಮಂತ ಮನಸ್ಕ ಎಂದು ಭಾವಿಸಿದ್ದ ನಮಗೆ ಈಗ ಕೇವಲ ತನ್ನ ಚತುರವಾದಗಳಿಂದ 
ಆತ್ಮವಂಚನೆ ಮಾಡಿಕೊಳ್ಳುತಿದ್ದಾನೆಯೆ ಎಂಬ ಅನುಮಾನ ತೀವವಾಗಿ ಕಾಡಿಬಿಡುತ್ತದೆ. 
ಕಾಸ್ಫಾನೊಡನೆ ಅವನ ಸಂಭಾಷಣೆಗಳನ್ನು ಗಮನಿಸಿದಾಗಲೇ ಕಾಡಿದ್ದ ಸಂದೇಹಗಳು ಮತ್ತೆ 
ತಲೆ ಎತುಶವೆ. '್ವalling sickness’ ಇರುವುದು ಸೀಸರನಿಗಲ್ಲ, ನಮ್ಮೆಲ್ಲರಿಗೆ ಎಂದು ಹೇಳಿದ 
ಕ್ಯಾಷಿಯಸನ ಮಾತು ತಟ್ಟನೆ ನೆನಪಿಗೆ ಬಂದುಬಿಡುತದೆ. ಕ್ಯಾಷಿಯಸ್‌-ಬ್ರೂಟಸ್‌ ದೃಶ್ಯವನ್ನು 
ಹಾವು ಏಣಿ ಆಟವೆಂದು ಹೇಳುವುದಾದರೆ ಬಹುಶಃ ಈ ಸ್ವಗತವನ್ನು ಬ್ರೂಟಸ್‌ ಒಬ್ಬನೇ 
ಆಡುವ ಏತದ ಆಟವೆನ್ನಬಹುದೇನೋ ? ಎರಡೂ ಕಡೆ ತಾನೊಬ್ಬನೆ ಕ್ಷಣದಿಂದ ಕ್ಷಣಕ್ಕೆ ಸಳ 
ಬದಲಿಸುತ್ತನೆಲಮುಟ್ಟುತ್ತ, ಆಕಾಶಕ್ಕೆ ಏರುತ್ತ ಆಡುತ್ತಿರುವ ಆಟವಾಗಿ ಕಂಡುಬಿಡುತ್ತದೆ. 't 
must be by his death’ ಎಂಬ ನಿರ್ಧಾರದಿಂದ ಆರಂಭಿಸಿ ಮಿಕ್ಕ ಅಷ್ಟೂಮಾತುಗಳು ಈ 
ನಿರ್ಧಾರಕ್ಕೆ ಪುಷ್ಟಿ ನೀಡುವ ವಾದಗಳನ್ನು ಸೃಷ್ಟಿ ಮಾಡುವುದರಲ್ಲಿ ಆಡಿದವು. 
ಶ್ರೀಮಂತಮನಸ್ಸಿನ ಒಂದು ಲಕ್ಷಣವೆಂದರೆ ಇಡೀ ಬದುಕು ತಾರ್ಕಿಕ ವಿವರಣೆಗಳ ಮೂಲಕ 
ತೇಲಿಸಿಕೊಂಡು ಹೋಗಿಬಿಡುವುದಲ್ಲ ಎಂಬ ಸತ್ಯವನ್ನೂ ಮನಗಾಣುವುದರಲ್ಲಿ ಇರುತದೆ. 


ಬದುಕು ಎಂದರೆ ಕ್ರಿಯೆ, ಕ್ರಿಯೆಯೇ ವಿವರಣೆ. ಇದು ಬ್ರೂಟಸನಿಗೆ ತಿಳಿದಿಲ್ಲವೆಂದಲ್ಲ 
ಇದೇ ದೃಶ್ಯದಲ್ಲಿ ಮುಂದೆ ಬ್ರೂಟಸ್‌ ತನ್ನ ಸಂಗಾತಿಗಳೊಂದಿಗೆ ವ್ಯವಹರಿಸುವ ರೀತಿಯಲ್ಲಿ 
ನಮಗೆ ಹಲವು ಹತ್ತು ವಿಷಯಗಳು ಅನುಭವಕ್ಕೆ ಬರುತ್ತ ಹೋಗುತವೆ. ಬ್ರೂಟಸನ 
ಬೇರೆಯದೇ ಮುಖ, ವ್ಯಕಿತ್ಸದ ಪರಿಚಯವಾಗುತ್ತ ಹೋಗುತದೆ. ಆದರೆ ಈ ಕ್ಷಣದಲ್ಲಿ 


ರೆ 
ನಮ್ಮ ಮನಸ್ಸು ಒಂದಷ್ಟು ಆತಂಕಗೊಂಡಿದ್ದರೆ ಆಶ್ಚರ್ಯವಿಲ್ಲ. 


ದೀಪ ಹಚ್ಚಿಟ್ಟು ಬರಲು ಹೋಗಿದ್ದ ಲೂಷಿಯಸ್‌ ಕೋಣೆಯೊಳಗೆ ಬಿದ್ದಿದ್ದ 
ಕಾಗದಗಳನ್ನು ತಂದು ಕೊಡುತಾನೆ. ನಾವು ಊಹಿಸಬಹುದಾದಂತೆ ಈ ಕಾಗದಗಳು 
ಕ್ಯಾಷಿಯಸ್‌ನ ಕೈವಾಡದಿಂದ ಬಂದು ಬಿದ್ದವು. ಬ್ರೂಟಸನಿಗೇನು ಈ ಬಗೆಯ ಕಾಗದಗಳು 
ಮೊದಲ ಬಾರಿ ಬಂದಿವೆಯೆಂದಲ್ಲ "Brutus thou 5100065 ; awake and see 
thyself / shall Rome etc speak, strike, redress" ಈ ಮಾತುಗಳನ್ನು ಹೀಗೆ ನಾನು 
ಅರ್ಥೈಸಬೇಕು. ""ಒಬ್ಬಮನುಷ್ಯನ ಸರ್ವಾಧಿಕಾರದಡಿಯಲ್ಲಿ ರೋಮ್‌ ನಲುಗಬೇಕೇ''. ಈ 
ಮಾತುಗಳು ಕೇವಲ ಬ್ರೂಟಸ್‌ನದಲ್ಲ ಮೊದಲಂಕದ ಎರಡನೇ ದೃಶ್ಯದಲ್ಲಿಯೇ ಕ್ಯಾಷಿಯಸ್‌ 
ಆಡಿದ ಮಾತುಗಳು ಎಷ್ಟು ಆಳವಾಗಿ ಬ್ರೂಟಸ್‌ನನ್ನು ನಾಟಿದೆ ಎಂದರೆ ಈಗ ಅವು ಹಾಗೆ 


೨೬ ಶೇಕ್‌ಷಿಯರ್‌- ಎರಡು ನಾಟಕಗಳ "ಅಧ್ಯಯನ 


ಹಾಗೆಯೇ ಅವನ ಬಾಯಿಂದ ಹೊರಬರುತಿವೆ. "What, Rome ?/ My ancestors did 
from the streets of Rome/ the Taraquin drive, when he was called king" 
ಅಂಥ ಮನೆತನಕ್ಕೆ ಹುಟ್ಟಿದ ತನಗೂ ಈಗ ಅಷ್ಟೇ ಜವಾಬ್ದಾರಿ ಇದೆ. 'Speak, strike, 
Redress'. ಬೇರೆ ಮಾರ್ಗವೇ ಇಲ್ಲ '0, Rome, I make thee promise’ "ಪರಿಹಾರ 
ದೊರಕುವುದಾದರೆ ನನ್ನ ಸಂಪೂರ್ಣ ಸಹಕಾರದ ವಚನ ನೀಡುತ್ತೇನೆ' ದೃಶ್ಯದ ಮೊದಲಲ್ಲಿ 
ಕಂಡ ಸ್ನಗತದ ಶೈಲಿಯಲ್ಲಿಯೇ ಇದೆ ಈ ಮಾತುಗಳು ಕೂಡ. ಮನಸನ್ನುಗಟ್ಟಿಮಾಡಿಯಾಗಿದೆ. 
ಮನಸ್ಸನ್ನು ನಂಬಿಸಿಕೊಂಡೂ ಆಗಿದೆ. ಈ ಕ್ಹಣದಲ್ಲಿಯಂತೂ ಹಾಗೆ ನಮಗೆ ಅನ್ನಿಸಿದರೆ' 
ತಪ್ಪೇನು ಇಲ್ಲ 


"ಮಾರ್ಚ್‌ ತಿಂಗಳ ಹದಿನೈದು ದಿವಸ ಈಗಾಗಲೇ ವೃರ್ಥವಾಗಿದೆ' ಎಂದು 
ಲೂಷಿಯಸ್‌ ಇವತ್ತಿನ ದಿನವಾವುದು ಎಂದು ಕೇಳಿದ್ದ ಬ್ರೂಟಸನಿಗೆ ಉತರ ತಂದಿದ್ದಾನೆ. 
ಇಂದೇ Ides of March. ಲೂಷಿಯಸ್‌ ನನ್ನು ಕಳಿಸಿದ ಕ್ಷಣದಲ್ಲಿ ಬ್ರೂಟಸ್‌ನ ಮನಸ್ಸು - 
ಆಳದಲ್ಲಿ- ಯಾವ ಸ್ಥಿತಿಯಲ್ಲಿದೆ ಎಂಬುದರ ಸೂಚನೆಯಾಗಿ ಈ ದೃಶ್ಯದ ಮೂರನೆಯ ಸ್ವಗತ 
ಕಾಣಿಸಿಕೊಳ್ಳುತ್ತದೆ. ಬಹುಶಃ ಈ ನಾಟಕದಲ್ಲಿಯೇ ಅತ್ಯಂತ ಮಹತ್ವದ ಸಾಲುಗಳಲ್ಲಿ ಇದೂ 
ಒಂದು. 


Since Cassius first did whet me against Caesar, 
I have not slept, | 
Between the acting of a dreadful thing 
Andthe first motion, all the 17೮1177 15 

Like a phantasma, or a hideous dream; 

The genius and the mortal instruments 

Are then in council, and the state of man, 

Like to the little Kingdom, suffers then 

The nature of an insurrection 


ದೃಶ್ಯದ ಮೊದಲ ಸ್ವಗತ, ಸಂಘರ್ಷವನ್ನುಕಣ್ಣಿಟ್ಟುನೋಡಿ ಎದುರಿಸಲು ನಿರಾಕರಿಸುವ 
ಯತ್ನ. ಎಂದೇ ತರ್ಕಮಯವಾಗಿದೆ ಮಾತುಗಳು. ಸಂಘರ್ಷವನ್ನು ಒಪ್ಪಿಕೊಂಡ ಕೂಡಲೆ 
ಮಾತು ಮನಸಿನ ಆಳದಿಂದ ಹೊಮುತ್ತದೆ. ಮಿದುಳು ಹಿಂದೆ ಸರಿಯುತದೆ. 
ನಿರ್ಧರಿಸಿದುದನ್ನು ಸಾಧಿಸುವ ಮಾರ್ಗದಲ್ಲಿ ತುಂಬಿರುವ ಮೊದಲ ಹೆಜ್ಜೆಗೂ ನಿರ್ಧಾರಕ್ಕೂ 
ಮಧ್ಯೆ ಎಲ್ಲಭಯಂಕರ ಘೋರ ಸ್ವಪ್ನಗಳು, ಸ್ವಪ್ನ ಪಿಶಾಚಿಗಳು. ಮನುಷ್ಯನ ಅಂತರಾತ್ಮವೂ 
ಅವನ ನಶ್ವರ ದೈಹಿಕ ಶಕಿಗಳೂ ಮುಖಾಮುಖಿಯಾಗುತವೆ. ಮನುಷ್ಯನ ಸ್ಥಿತಿ ಅರಾಜಕತೆ 
ಮತ್ತು ಬಂಡಾಯಗಳನ್ನು ಎದುರಿಸುತ್ತಿರುವ ರಾಷ್ಟ್ರದ ಹಾಗೆ ನರಳಿಕೆಗೆ ತುತಾಗುತದೆ. 


ಜೂಲಿಯಸ್‌ ಸೀಸರ್‌ ೨೭ 


ಈ ಭಾಗ ಹೇಗೆ ಮಹತ್ವದ್ದಾಗುತದೆ ? ಹಿಂದಿನ ಸ್ವಗತಕ್ಕೂ ಇದಕ್ಕೂ ಏನು ವ್ಯತ್ಯಾಸ? 
ಹೇಗೆ ಈ ಸ್ವಗತ ಹೆಚ್ಚು ಪ್ರಾಮಾಣಿಕವಾಗಿ ಬ್ರೂಟಸನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ? 
ಮೂರ್ತ. ಅಮೂರ್ತಗಳ ಮಧ್ಯದ ನಿರಂತರ ಸಂಘರ್ಷವನ್ನು ಈ ಭಾಗ ಸೂಚಿಸುತದೆ. 
ಹಾಗೂ ಈ ಸಂಘರ್ಷವನ್ನು ಬ್ರೂಟಸನು ಒಪಿಕೊಂಡಿರುವುದೂ ಸಷ್ಠವಾಗುತದೆ. 


ಮನುಷ್ಯನ ಅಂತರಾತ್ಮ, ಜೀವಚ್ಛೆತನ್ಯ ಶಾಶ್ವತವಾದುದು. ಸಾವಿನ ನಂತರವೂ 
ಉಳಿಯುವಂತಹುದು. ದೈಹಿಕಶಕ್ತಿ, ಸಾಧ್ಯತೆಗಳು ನಶ್ಚರವಾದವು. ಸಾವಿನೊಡನೆ 
ಮಣ್ಣಾಗುವುದು. ಶಾಶ್ಚತವಾದುದು ಅಳೆದು, ಬೆಲೆ ಕಟ್ಟಲಾಗದ ವಸ್ತು ದೈಹಿಕ ಶಕ್ತಿ 
ಸಾಮರ್ಥ್ಯಗಳು ಬೆಲೆ ಕಟ್ಟಬಲ್ಲಂಥವು. ಬ್ರೂಟಸ್‌ ಈಗ ಇಟ್ಟಹೆಜ್ಜೆ ಅವನನ್ನು ಇಂಥದೊಂದು 
ಸಂದಿಗ್ಗದಲ್ಲಿ ಸಿಲುಕಿಸಿದೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ? ಆ ಆಯ್ಕೆಯ 
ಪ್ರಶ್ನೆಯೇ ತನಗೆ ನಿದ್ದೆಗೆಡಿಸಿರುವುದು. ಯಾವುದನ್ನು ತಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ 
ಎಂಬುದರ ಮೇಲೆ ತನ್ನ ವ್ಯಕಿತ್ಯದ ಲಕ್ಷಣಗಳೂ ಸಷವಾಗುವುದು. ಅಣು, ಬ್ರಹ್ಮಾಂಡ 
ಇವೆರಡರ ಮಧ್ಯೆ ತಾನು ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಮನಸಿನಲ್ಲಿ ಎದ್ದ 
ಬಂಡಾಯದ ಬಿರುಗಾಳಿ ಈ ಆಯ್ಕೆಯಲ್ಲಿ ತಾನೆಂಥ ಏಕಾಕಿ ಎಂಬುದನ್ನೂ ಸೂಚಿಸುವಂತಿದೆ. 
ಆದರೆ ಮೊದಲೇ ಹೇಳಿದ ಹಾಗೆ ಈ ಮಾತುಗಳ ಹಿಂದಿನ ಬ್ರೂಟಸ್‌ ಪ್ರಾಮಾಣಿಕನೋ 
ಅಥವಾ ತರ್ಕಬದ್ಧವಾಗಿ It must be by his death’ ಎಂದು ನಿರ್ಧರಿಸಿದ್ದ ಬ್ರೂಟಸ್‌ 
ಪ್ರಾಮಾಣಿಕನೋ 7? ಈ ಪ್ರಶ್ನೆಯ ಉತರಕ್ಕಾಗಿ ನಾವು ಬಹಳ ಕಾಯಬೇಕಾಗಿಲ್ಲ ಒಂದಾದ 
ಮೇಲೆ ಒಂದರಂತೆ ನಮ್ಮ ಕಣ್ಣಮುಂದೆ ನಡೆಯುವ ಸಂಗತಿಗಳೇ ನಮಗೆ ಸ್ಪಷ್ಠಪಡಿಸುತವೆ. 


ಲೂಷಿಯಸ್‌ ಪ್ರವೇಶಿಸಿ ಬ್ರೂಟಸನನ್ನು ಕಾಣಲು ಕ್ಯಾಷಿಯಸನೂ ಅವನೊಡನೆ ಮತ್ತೆ 
ಹಲವರೂ ಬಂದಿದ್ದಾರೆ, ಆದರೆ ಮಿಕ್ಕವರು ಯಾರು ಎಂದು ಹೇಳಲಾಗದಷ್ಟು ಅವರುಗಳು 
ಮುಖ ಮುಚ್ಚಿಕೊಂಡಿದ್ದಾರೆ ಎಂದೆನ್ನುತಾನೆ. ಈ ಒಂದು ಸಂಗತಿಯೇ ಸಾಕು ಬ್ರೂಟಸನನ್ನು 
ಮತ್ತೆ ಬಿರುಗಾಳಿಗೆ ಸಿಲುಕಿ ತತರಿಸುವಂತೆ ಮಾಡಲು, '0 Rome, 1 make thee 
promise...’ ಎಂದು ವಚನ ನೀಡಿರುವುದು ದೇಶ ಉಳಿಸಲು. ಶಾಶ್ವತ ಮೌಲ್ಯಗಳನ್ನು 
ಉಳಿಸಲು, ಅಂದರೆ ಇದೊಂದು ಕ್ರಾಂತಿ ಮುಚ್ಚುಮರೆಗಳಿರಬಾರದ ಭಯ 
ಆತಂಕಗಳಿರಬಾರದಂಥ ಸಂದರ್ಭ. ಆದರೆ ಈ ಕಪ್ಪು ಕತಲೆಯಲ್ಲಿಯೂ ಮುಖ 
ಮುಚ್ಚಿಕೊಂಡು ಬಂದಿದ್ದಾರೆ ತನ್ನ ಸಂಗಾತಿಗಳು. ಬ್ರೂಟಸ್‌ ಬಳಸುವ ಶಬ್ದಗಳೇ ತನ್ನ ಕನಸಿನ 
ಕ್ರಾಂತಿಯಲ್ಲಇದು ಎಂದು ಸಷಪಡಿಸಿಬಿಡುತದೆ. "They are the faction’. Faction 
ಎಂದರೆ ಒಳಗುಂಪು, ಒಳಗುಂಪು ಸಾಧ್ಯವಾಗುವುದೇ ಒಡಕು, ವೈಷಮ್ಯಗಳ ಫಲವಾಗಿ ಮತ್ತೆ 
ಮುಂದಿನ ಶಬ್ದ ನೋಡಿ - '೦ Cಂಗspಃracy' ಹಾಗಾದರೆ ತಾವುಗಳು ಯೋಜಿಸಿರುವುದು 
ಪಿತೂರಿಯನ್ನು, ಕ್ರಾಂತಿಯನ್ನಲ್ಲ; ಎಂಥ ನಾಚಿಕೆಗೇಡು ಇದು - ಇಂಥ ಭಯಂಕರ ಕಪ್ಪು 


೨೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ರಾತ್ರಿಯಲ್ಲೂ ಮುಖ ತೋರಿಸಲು ಆಗದ ಈ ಪಿತೂರಿ, ಹಾಡುಹಗಲಲ್ಲಿ ಮತಶಿನ್ನೆಂಥ 
ವಿಕೃತ ಮುಖವಾಡದಲ್ಲಿ ಮುಖ ಹುದುಗಿಸಿಕೊಳ್ಳಬೇಕು ? ಪಿತೂರಿಯೆಂದಾದ ಮೇಲೆ 
ನಯವಿನಯಗಳ ಸೋಗಿನಲ್ಲಿ ಎಂದಿಗೂ ಗೆಲುವಾಗಿ ಕಾಣುತ್ತಿರಬೇಕು. ಇದೇ ವ್ಯಂಗ್ಯದ 
ದನಿಯಲ್ಲಿ ಮುಂದುವರೆಯುತ್ತಾ "ನಿನ್ನ ನಿಜರೂಪದಲ್ಲಿ ಕಾಣಿಸಿಕೊಂಡರೆ ನಿನ್ನನ್ನು ಸತವರು 
ಹೋಗುವ ಲೋಕಕ್ಕೆ ಇರುವ ದಟ್ಟಕತಲ ಮಾರ್ಗವೂ ರಕ್ಷಿಸಲಾರದು.'' ಬ್ರೂಟಸನ ಮನಸ್ಸು 

ಪವಾಗಿ ಒಳಗೇ ಮುದುಡಿ ಸುಕ್ಕುಗಟ್ಟಿಬಿಟ್ಟಿತೆ ಈ ಹೊಳಹಿನಿಂದ. ಏಕೆ ಈ ಅನುಮಾನ 
ವ್ಯಕಪಡಿಸುತಿದೇನೆಂದರೆ ಮುಂದೆ ಎರಡು ಮೂರು ಸಂದರ್ಭಗಳಲ್ಲಿ ಬ್ರೂಟಸ್‌ನು 
ಕ್ಯಾಷಿಯಸ್‌ ಮತಿತರರ ಸಲಹೆ ಸೂಚನೆಗಳಿಗೆ ಪ್ರತಿಕ್ರಿಯಿಸುವ ರೀತಿಯಲ್ಲಿ ತೀವ್ರತೆ 
ಕಾಣುತದೆ. ಒಂದೊಂದಾಗಿ ಈ ಸಂದರ್ಭಗಳನ್ನು ನೋಡೋಣ. 


ಕ್ಯಾಷಿಯಸ್‌ ಪ್ರತಿ ಸಂಗಾತಿಯೂ ಪ್ರಮಾಣವಚನ ಸ್ವೀಕರಿಸಬೇಕೆಂದು ಸೂಚಿಸುತಾನೆ. 


ಅವನ ದೃಷ್ಟಿಯಲ್ಲಿ ಅದು ಮೆದು ಸೂಚನೆಯಷ್ಟೇ ಅಲ್ಲ, ಅಣತಿ. ಆದರೆ ಬ್ರೂಟಸ್‌ನ 
ಕಟ್ಟಪಣೆಯ ರೀತಿಯ ದೃಢ ಹಾಗೂ ಅಂತಿಮ ತೀರ್ಮಾನ ಇಡೀ ಚರ್ಚೆಗೆ ತೆರೆ ಎಳೆದು 
ಬಿಡುತದೆ. ಕ್ಯಾಷಿಯಸ್‌ ಆಡುವುದು ಒಂದು ಮಾತು : "76 et us swear our 
resolution" ಉತರವಾಗಿ ಬ್ರೂಟಸ್‌ನದು ಇಪತ್ರೇಳು ಸಾಲುಗಳ ಗುಡುಗು-ಸಿಡಿಲುಗಳ 
ಉತ್ತರ. 'No, not an oath’ - ಸರ್ವಾಧಿಕಾರದ ಈ ಯುಗದಲ್ಲಿ ನಾವು ಪಡುತಿರುವ 
ಪಾಡು, ತಾಳಿಕೊಳ್ಳುತಿರುವ ಹಿಂಸೆ ಇಷ್ಟೇ ಸಾಕೆನಿಸದಿದ್ದರೆ ನಾವುಗಳು ಇಲ್ಲಿಂದ ಚೆದರಿ ಹೋಗಿ 
ಬೆಚ್ಚಗೆ ಮಲಗೋಣ. ದಬ್ಬಾಳಿಕೆ ಮೆರೆದಾಡಲಿ, ಮನಸ್ವೀ ತನ್ನ ಬಲಿಪಶುಗಳನ್ನು 
ಆರಿಸಿಕೊಂಡು ನೆತರು ಚೆಲ್ಲಾಡಲಿ. ಆದರೆ ಈ ಸದ್ಯದ ಸ್ಥಿತಿಯ ದಾರುಣ ಅನುಭವ 
ವೇದ್ಯವಾಗಿದ್ದರೆ ಅಷ್ಟೇ ಸಾಲದೆ ಹೇಡಿಗಳನ್ನೂ ರೊಚ್ಚಿಗೆಬ್ಬಿಸಲು, ಕರಗುವ ಹೃದಯದ ಹೆಣ್ಣು 
ನರಗಳನ್ನು ಉಕ್ಕಾಗಿಸಲು ? ಇಷ್ಟು ಸಾಲದೆ ಈ ಎಲ್ಲದರಿಂದ ಮುಕಿ ಪಡೆಯಲು ? ನಾವು 
ರೋಮನರು, ಆಡಿದ ಮಾತು ಮುರಿಯುವವರಲ್ಲಎಂಬ ನಂಬಿಕೆ ಸಾಲದೆ? 'And what 
other oath / Than honesty to honesty engaged. / That this shall be, or we 
will fall for it ?' ನಾವು ಕೈಗೊಂಡಿರುವ ಈ ಮಹತರಕಾರ್ಯವನ್ನು ಆಣೆ ಬಾಷೆಗಳ 
ಮಾತುಗಳಾಡಿ ಕಲುಷಿತಗೊಳಿಸಬೇಡಿ. ಇಷ್ಟುಸಾಕು... ಈ ಉದ್ದೇಶಸಾಧನೆಗೆ ಹೆಜ್ಜೆಮುಂದಿಟ್ಟ 
ಯಾವನಾದರೂ ಎಡವಿದರೆ ಅವನೊಬ್ಬರೋಮನ್‌ ರಕಕ್ಷೆ ಹುಟ್ಟದ ಜಾರನೆಂಬ ಅಪನಿಂದೆಗೆ 
ಗುರಿಯಾಗದಿರನೆ ? ಬ್ರೂಟಸನ ಈ ಮಾತುಗಳಲ್ಲಿನ ರಭಸ ಅವು ಧ್ವನಿಸುವ ಆದಮ್ಯ 
ಆತ್ಮವಿಶ್ವಾಸ ಹಾಗೂ ಓಘವನ್ನು ಗಮನಿಸಬೇಕು. ಅಂಕದ ಮೊದಲಿನ ತರ್ಕಬದ್ಧತೆಗೆ ವಿದಾಯ 
ನೀಡಿ ಇಡೀ ವ್ಯಕಿತ್ಸವನ್ನು ತೊಡಗಿಸಿಕೊಂಡು ಆಡಿದ ಮಾತುಗಳು. '1! must be by his 
dೀath' ರೀತಿಯ ವಾದಸರಣಿಯ ಗುಂಗಿನಲ್ಲೇ ಇದ್ದಿದ್ದರೆ ಕ್ಯಾಪಿಯಸ್‌ನ ಭಾಷೆ ಆಣೆಗಳ 
ಮಾತೂ ಕೂಡ ಒಪಬಹುದಿತ್ತು ಈ ಎರಡೂ ಕೂಡ ಮೂರ್ತ ಜಗತ್ತಿಗೆ ಸಲ್ಲುವ 


ಜೂಲಿಯಸ್‌ ಸೀಸರ್‌ ೨೯ 


ಮಾತುಗಳು. ಪಿತೂರಿಯ ಅಂಗಗಳು. ಬ್ರೂಟಸನಿಗೆ ಈ ಇಡೀ ಪ್ರಕರಣವನ್ನು 
ಕ್ರಾಂತಿಯನ್ನಾಗಿಯೇ ಉಳಿಸಬೇಕೆಂದು ಮತ್ತು ರಾಷ್ಟ್ರಕ್ಕಾಗಿ ತಾನು ಅನಿವಾರ್ಯವಾಗಿ 
ಮುಂದಾಳತ್ವ ವಹಿಸಬೇಕಾದ ಒಂದು ದುರದೃಷ್ಟಕರ ಪ್ರಸಂಗವಷ್ಟೇ ಎಂಬ ವಿಷಯವನ್ನು 
ಮನದಟ್ಟುಮಾಡಬೇಕಾಗಿದೆ. ಮುಖ ಮರೆಸಿಕೊಂಡು ಬಂದ ತನ್ನ ಸಹಚರರು ಈಗಾಗಲೇ 
ಸಾಕಷ್ಟು ತನ್ನ ಮನಸ್ಸನ್ನು ಕೆಡಿಸಿದ್ದಾರೆ. ಎಂದೇ ತನ್ನ ವಿರೋಧವನ್ನು ಕಟುವಾದ ಭಾಷೆ 
ಯಲ್ಲಿಯೇ ವ್ಯಕಪಡಿಸಬೇಕಾಗಿದೆ. ಕ್ಯಾಷಿಯಸನಿಗೆ ಮತೊಂದು ಶಬ್ದ ಆಡಲು 
ಸಾಧ್ಯವಾಗದಷ್ಟು ಖಂಡಿತವಾಗಿ ಮಾತನಾಡಿದ್ದಾನೆ. ಮತ್ತು ಇಡೀ ಗುಂಪಿನಲ್ಲಿ ಒಂದಷ್ಟು 
ವ್ಯಕಿತ್ಸವಿರುವುದು ಕ್ಯಾಷಿಯಸನಿಗೆ ಮಾತ್ರ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. 


ಸಂಗಾತಿಗಳನ್ನು ಪ್ರತಿ ಘಟ್ಟದಲ್ಲಿಯೂ ಬ್ರೂಟಸ್‌ ವಿರೋಧಿಸಬೇಕಾದ ಅನಿವಾರ್ಯ 
ಕಾಣುತದೆ. ಮತ್ತು ಅವನು ವಿರೋಧಿಸಿದಾಗಲೆಲ್ಲ ಮರುಮಾತಿಲ್ಲದೆ ಒಪ್ಪಿಕೊಳ್ಳದೆ 
ಮಾರ್ಗವೇ ಇಲ್ಲವಾಗುತದೆ ಬೇರೆಯವರಿಗೆ. ಸಿಸಿರೋನನ್ನು ಸೇರಿಸಿಕೊಳ್ಳುವುದು ಒಂದು 
ಉದಾಹರಣೆ. 


ಬಹುಶಃ ಈ ಇಡೀ ಕಾರ್ಯವಿಧಾನವಿವರಗಳ ಚರ್ಚೆಯಲ್ಲಿ ಅತ್ಯಂತ ಗಹನವಾದ 
ಭಾಗ ಡೀಶಿಯಸ್‌ ಬ್ರೂಟಸ್‌ನ'Shall no man else be touched but only Caesar? 
ಪ್ರಶ್ನೆಯಿಂದ ಪ್ರಚೋದಿತವಾಗುತ್ತದೆ. ಕ್ಯಾಪಿಯಸ್‌ನ ಉತ್ತರ ಸಿದ್ಧವಾಗಿದೆ. "" "ಆಂಟನಿ' ; 
ಸೀಸರನೊಡನೆ ಆಂಟನಿ ಕೂಡ ಹೋಗಬೇಕು. ಅವನು ಚತುರ, ಮತವನು ಮುಂದೆ ನಮಗೆ 
ಪೀಡೆಯಾಗುವುದರಲ್ಲಿಸಂದೇಹವಿಲ್ಲ ಆದ್ದರಿಂದ ಅವನು ಕೂಡ ನಮ್ಮಪಟ್ಟಿಗೆ ಸೇರಬೇಕು'' 
ರಾಜಕಾರಣದ ಮಾತು. ಪಿತೂರಿಯ ವಿನ್ಯಾಸಕ್ಕೆ ಹೊಂದಿಕೊಳ್ಳುವ ಆಲೋಚನೆ, 
ಪಿತೂರಿಯೆಂದರೆ ಎಲ್ಲರನ್ನೂ ಅಪನಂಬಿಕೆಯಿಂದ ನೋಡು ಎಂದು. 


ಈ ನಾಟಕದ ಸಂಧಿಕಾಲ ಇದು. ಬ್ರೂಟಸ್‌ "ಹೌದು' ಎಂದಿದ್ದರೆ ನಾಟಕವೇನಾಗುತಿತ್ತು 
ಎಂದು ಊಹಿಸಬಹುದು. ಅವನು "ಹೌದು, ಹಾಗೇ ಆಗಲಿ' ಅಂದಿದ್ದರೆ ಇದು "ಜೂಲಿಯಸ್‌ 
ಸೀಸರ್‌' ಎಂಬ ಹೆಸರಿನ ಒಂದು ಉತ್ಕೃಷ್ಟ ನಾಟಕವಾಗುತ್ತಿತ್ತೆ ಎಂಬ ಪ್ರಶ್ನೆಯೂ ಏಳುತದೆ. 
ಕನಿಷ್ಠ ಇದು ನಾಟಕವೂ ಆಗುತ್ತಿರಲಿಲ್ಲ ಮತ್ತು ಬ್ರೂಟಸ್‌ ಶೇಕ್ಸ್‌ಪಿಯರ್‌ ಸೃಷ್ಟಿಸಿದ ಅದ್ಭುತ 
ಪಾತ್ರಗಳಲ್ಲಿ ಒಂದೂ ಆಗುತ್ತಿರಲಿಲ್ಲ ಅಷ್ಟೇ ಯಾಕೆ, ಈ ಮಾತನ್ನು ಮುಂದುವರೆಸಿ 
ಹೇಳಬಹುದಾದರೆ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಭವಿಷ್ಯದ ಕನಸುಗಳು, ಆಸೆಗಳು ಇವು 
ಯಾವುವೂ ಮನುಷ್ಯನಿಗೆ ಸಾಧ್ಯವಿದೆ ಎನಿಸುತ್ತಿರಲಿಲ್ಲ ಈ ಮಾತುಗಳನ್ನು ಮತ್ತೆಮತ್ತೆಬೇರೆ 
ಬೇರೆ ಸಂದರ್ಭಗಳಲ್ಲಿನಾವು ಆಡುತ್ತಿರಲೇ ಬೇಕಾಗುತದೆ. ಪಿತೂರಿಯಲ್ಲಿರಕಪಾತವಿರುತದೆ. 
ಕ್ರಾಂತಿಯಲ್ಲಲ್ಲ, ಕ್ರಾಂತಿಗೆ ನೆತರ ದಾಹವಿಲ್ಲ 


ಪ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


"ನಾವು ರಕಪಿಪಾಸುಗಳಾಗಿ ಕಾಣುತೇವೆಯಷ್ಟೆ ಕ್ಯಾಷಿಯಸ್‌. ತಲೆಯನ್ನೇ ಛೇದಿಸಿದ 
ಮೇಲೆ ಕೈ ಕಾಲುಗಳನ್ನು ಕತ್ತರಿಸಬೇಕು ಏಕೆ ? ಆಂಟನಿ ಸೀಸರನ ದೇಹದ ಒಂದು ಅಂಗವಷ್ಟೆ 
‘Let's be 68011110015, but not butchers Cassius" ಯಜ ಕ್ಕೆ ಆಹುತಿ 
ಅರ್ಪಿಸಹೊರಟವರೇ ಹೊರತು ನಾವು ಕಟುಕರಾಗುವುದು ಬೇಡ. ಮುಂದೆ ಅವನು ಆಡುವ 
ಮಾತುಗಳನ್ನುನೋಡೋಣ: 


‘We all stand up against the spirit of Caesar 
And 17 the 501111 of men there 1s no blood 

(೨' that we then could come by Caesar's spirit, 
And not dismember Caesar ! 


‘Spirit of Caesar’ ಮತು "blood of Caesar’ ಅಥವಾ ಸೀಸರನ ದೇಹ; ಸೀಸರನ 
ಚೇತನ ಮತು ಸೀಸರನ ದೇಹ. ಅಮೂರ್ತ ಮತು ಮೂರ್ತ. ಈ ಅಮೂರ್ತ, 
ಮೂರ್ತಗಳು ಸೇರಿಯೇ ವ್ಯಕ್ತಿ ಎನಿಸಿಕೊಳ್ಳುವುದು. ಸೀಸರನ ಸರ್ವಾಧಿಕಾರೀ ಚೇತನವನ್ನು 
ನಾಶಗೊಳಿಸುವುದೆಂದರೆ ಸೀಸರನ ದೇಹವನ್ನು ನಾಶಗೊಳಿಸುವುದು ಎಂದರ್ಥ. ಇದು ಇಡೀ 
ಸಂದರ್ಭದ ವಿಚಿತ್ರ ಮತ್ತು ಭಯಂಕರ ವಿಷಾದದ ಸಂಗತಿ. ಮನುಷ್ಯ ಚೇತನರಲ್ಲಿ ನೆತರು 
ಇಲ್ಲ ಸೀಸರನ ಚೇತನವನ್ನು ಮಾತ್ರ ನಾಶಗೊಳಿಸಿ ದೇಹ ಉಳಿಸಬಹುದಾಗಿದ್ದರೆ ! 
ಈ ಮಾತುಗಳಲ್ಲಿ ಎಷ್ಟು ವಿಷಾದ ಅಂತರ್ಗತವಾಗಿದೆಯೋ ಅಷ್ಟೇ ಮಟ್ಟಿಗೆ 
ವಿರೋಧಾಭಾಸಗಳೂ ಇವೆ. ಆ ವಿರೋಧಾಭಾಸಗಳು ಹೊಳೆಯುವುದು ಮೆದುಳಿಗೆ ಮಾತ್ರ. 
ಆದರೆ ಬ್ರೂಟಸ್‌ ಮೆದುಳಿನ ಮಟದಲ್ಲಿ ಆಡುತಿರುವ ಮಾತುಗಳಲ್ಲ ಇದು. ಸೀಸರನ 
ಕುರಿತಾದ ಪ್ರೀತಿಯನ್ನು ಉಳಿಸಿಕೊಂಡು ಸೀಸರನ ಸರ್ವಾಧಿಕಾರೀ ಗುಣಗಳನ್ನು ತೊಡೆದು 
ಹಾಕಲು ಸಾಧ್ಯವಿದ್ದಿದ್ದರೆ ಎಂಬ ಮುಗ್ಗ ಆಸೆ. "ಪಾಪವನ್ನು ಖಂಡಿಸು, ಪಾಪವೆಸಗಿದವನನ್ನಲ್ಲ 
ಎಂಬ ಮೂಲಭೂತ ಧಾರ್ಮಿಕ ನಂಬಿಕೆ ಇದು. ಪಾಪವನ್ನು ಖಂಡಿಸುವುದೆಂದರೆ, 
ಪಾಪವಿಲ್ಲದ ಜಗತ್ತು ಸೃಷ್ಟಿ ಮಾಡುವುದೆಂದರೆ ಕ್ರಾಂತಿ ಮಾಡಿದಂತೆ. ಸೀಸರನ ಚೇತನದಲ್ಲಿ 
ಈ ಪಾಪದ ಅಂಶವಿದೆ. ಹುಳಿಯಿಲ್ಲದೆ, ಕಹಿಯಿಲ್ಲದೆ, ವಿಷವಿಲ್ಲದೆ ಒರೆಸಿ ತೆಗೆಯ 
ಬೇಕಾಗಿದೆ. "“ದುರದೃಷ್ಠವಶಾತ್‌ Caesar must bleed for it” “ಆದದ್ದರಿಂದ ದಯಾಪರ 
ಸ್ನೇಹಿತರೆ, ದೈರ್ಯವಾಗಿ ಅವನನ್ನು ಕೊಲ್ಲೋಣ. ಆದರೆ ದ್ವೇಷದಿಂದಲ್ಲ ದೇವರಿಗೆ 
ಅರ್ಪಿಸುವ ಆಹುತಿಯಾಗಿ ಅವನನ್ನು ರೂಪಿಸೋಣ. ನರಿ ನಾಯಿಗಳಿಗೆ ಹಾಕುವ ಹೆಣದ 
ಚೂರುಗಳನ್ನಾಗಿಯಲ್ಲ ಒಂದು ಕ್ಷಣ, ಒಂದು ಕ್ಷಣವಷ್ಟೆ. ಮುಂದಿನ ಕ್ಷಣದಲ್ಲಿ ನಾವೇ 
ಮಾಡಿದ ಕೃತ್ಯದ ಬಗೆಗ ನಮಗೇ ಅಸಮಾಧಾನವಿರುವಂತೆ ನಡೆದುಕೊಳ್ಳೋಣ. ನಮ್ಮ 
ಕೃತ್ಯ ಅನಿವಾರ್ಯವಾಗಿ ಕಾಣಬೇಕೆ ವಿನಾ ಕೊಲೆಗಡುಕರ ಕೃತ್ಯವಾಗಿ ಕಾಣಬಾರದು. ಸೀಸರನ 
ಕುರಿತು ಯಾವ ವಿಧವಾದ ಅಸೂಯೆಯೂ ನಮಗಿಲ್ಲ ಆಂಟನಿ ಬಗ್ಗೆ ಚೆರಿತಿಸುವುದು 


ಜೂಲಿಯಸ್‌ ಸೀಸರ್‌ ೩೦ 


ಬೇಡ. ತಲೆಯೇ ಹೋದ ಮೇಲೆ ಕೈ ಕಾಲುಗಳು ಏನು ಮಾಡಿಯಾವೋ ಅದಕ್ಕಿಂತ ಹೆಚ್ಚಿಗೆ 
ಏನು ಮಾಡಬಲ್ಲ ಅವನು ?'' 


ಇದು ನಾವು ಮೊದಲ ಅಂಕದಲ್ಲಿಕಂಡ ಬ್ರೂಟಸ್‌ - ಘನತೆಯ, ಎತರದ ವ್ಯಕ್ತಿ ಎಂದೇ 
ಸೀಸರನಿಗೆ " ಬಳಸಿದ ಮಾತನ್ನು ಅವನಿಗೂ ಬಳಸಿದುದು - ಶ್ರೀಮಂತ ಎಂದು. ಈ 
ಮಾತುಗಳನ್ನಾಡುತಿರುವಾಗಲೇ ರಾಜಕೀಯವಾಗಿ, ವೈಯಕಿಕವಾಗಿ ಸಂಪೂರ್ಣ ತಾನು 
ನಾಶವಾಗುವ ಮಾತನಾಡುತಿದ್ದೇನೆ ಎಂದು ಅವನಿಗೆ ಅನ್ನಿಸದಿದ್ದರೂ, ಖಂಡಿತವಾಗಿ 
ಕ್ಯಾಷಿಯಸನಿಗೆ ಮತ್ತುನಮಗೆ ಬೇರೆ'ಬೇರೆ ಅರ್ಥಗಳಲ್ಲಿ ಮನದಟ್ಟಾಗುತದೆ. ಈ ಬದುಕಿನಲ್ಲಿ, 
ಅದರಲ್ಲಿಯೂ ಸಾರ್ವಜನಿಕ ಬದುಕಿನಲ್ಲಿ ಆಯ್ಕೆ ಮಾಡಿಕೊಂಡ ಮೇಲಂತೂ ಒಂದೇ 
ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು - ಯಶಸ್ವಿಯಾಗಬೇಕಾದರೆ, ಎರಡೂ ದಾರಿಗಳನ್ನು 
ಆಯ್ಕೆ ಮಾಡಿಕೊಂಡರಾಗುವುದಿಲ್ಲ ಮತ್ತು ಆಯ್ಕೆ ಮಾಡಿಕೊಂಡಾದ ಮೇಲೆ 
ಗುರಿಮುಟ್ಟುವವರೆಗೆ ಹಟದಿಂದ ಮುನ್ನುಗ್ಗಬೇಕು — ಅರೆಮನಸ್ಸು ಸಾಧ್ಯವಿಲ್ಲ ಇವೆಲ್ಲ 
ಲೋಕಾರೂಢಿಯ "ವಿವೇಕ'ದ ಮತಗಳು: ಇವು ಯಾವುವೂ ಬ್ರೂಟಸ್‌ ನಗೆ ಒಪಿತವಲ್ಲ 
ಎಂದೇ ಅವನು ಯಶಸ್ವಿಯಾಗಲಾರ. ಬದುಕೊಂದು ಕ್ರಾಂತಿ ಎಂದು a ಬದುಕುವವನಿಗೆ 
ವೈಯಕ್ತಿಕ ಯಶಸ್ಸು ಪ್ರಮುಖ ಆಕರ್ಷಣೆಯಲ್ಲ ಅಂದರೆ ಮೂರ್ತಗಳಲ್ಲಿ ಆಸಕ್ತಿಯಿಲ್ಲ 


ಕ್ಯಾಷಿಯಸನಿಗೆ ಯಶಸ್ಸು ಮುಖ್ಯ. ಎಂದೇ ಮೊದಲ ಬಾರಿಗೆ ಬ್ರೂಟಸನ ಮಾತಿಗೆ 
ಅಸಮೃತ್ರಿ ಸೂಚಿಸುತ್ತಾನೆ. ಆಂಟನಿ ಬಗ್ಗೆ - ಅವನು ಸೀಸರನ ಬಗ್ಗೆ ನಿಷ್ಠೆ ಪ್ರೀತಿಗಳು 
ಉಳ್ಳವನಾದದ್ದರಿಂದ - ಜಾಗರೂಕರಾಗಿರಬೇಕು ನಾವು ಎಂದು ಹೇಳುತಾನೆ. ಬ್ರೂಟಸ್‌ 
ಎಷ್ಟುದೊಡ್ಡಮೇಧಾವಿಯೋ ಅಷ್ಟೇ ಮಟ್ಟದ "ಮುಗ್ದ ಮೂರ್ಪ'ನೂ ಹೌದು. ಬಹುಶಃ ಈ 
ಮಾತು ಜಗತ್ತಿನ ಎಲ್ಲ ಮೇಧಾವಿಗಳಿಗೂ ಅನ್ವಯಿಸಿ ಹೇಳಬಹುದು - ತತ್‌ಕ್ಷಣದಲ್ಲಿ 
ಸೀಸರನಿಗೂ. ಕ್ಯಾಷಿಯಸನ ಆಕ್ಷೇಪಕ್ಕೆ ಬ್ರೂಟಸನ ಉತ್ತರ ಈ ಮಾತಿಗೆ ಪುಷ್ಟಿ ನೀಡುತ್ತದೆ - 
“ಆಂಟನಿ ಸೀಸರನ ಬಗ್ಗೆ ಅಷ್ಟೊಂದು ಪ್ರೀತಿಯಿದ್ದವನಾದರೆ ತನಗೆ ತಾನೇ ಅಪಾಯಮಾಡಿ 
ಕೊಳ್ಳಬಹುದೇ ಹೊರತು ಮತ್ತೇನು ಮಾಡಬಲ್ಲ ? ವಿಪರೀತಗಳಿಗೆ, ಉದ್ರೇಕಗಳಿಗೆ, 
ಭಾವಾವೇಶಕ್ಕೆ ಒಳಗಾಗಿ ತನಗಷ್ಟೇ ಹಾನಿ ತಂದುಕೊಳ್ಳಬಹುದು ಅಷ್ಟೆ' ಎಂದು ನಿಕೃಷ್ಟವಾಗಿ 
ಮಾತನಾಡಿ ಆಂಟನಿ ವಿಷಯವನ್ನೇ ಪಕ್ಕಕ್ಕೆ ತಳ್ಳಿಬಿಡುತಾನೆ. ಅವನ ಮಾತಿಗೆ ಮಿಕ್ಕವರೂ 
ವಿಧೇಯರಾಗಿ ತಲೆದೂಗಿಬಿಡುತಾರೆ. ತಲೆತೂಗುವುದಷ್ಟೇ ಅಲ್ಲ, ಆಂಟನಿ ಎಂಥವನೆಂದರೆ 
"ನಡೆದುದೆಲ್ಲವನ್ನು ನೆನೆಸಿಕೊಂಡು ನಕ್ಕು ಮರೆತು ಬಿಡುವವರಂಥವನು. ಅವನಿಂದ ಏನೂ 
ಭಯವಿಲ್ಲ ಬದುಕಿಕೊಂಡು ಹೋಗಲಿ'' ಎಂದೂ ತೀರ್ಮಾನವನ್ನೂ ಕೊಟ್ಟುಬಿಡುತಾರೆ. 


ಮುಂದಕ್ಕೆ ಈ ಸಂಗಾತಿಗಳ ನಿಷ್ಕಮಣದವರೆಗ ನಡೆಯುವುದೆಲ್ಲ ಬೆಳಗಾದ ನಂತರ 
ಅನುಸರಿಸಬೇಕಾದ ವಿವರಗಳ ಚರ್ಚೆ. ಮುಖ್ಯವಾದದ್ದೋ ೦ದೇ ಸಂಗತಿ. ಕ್ಯಾಷಿಯಸನಿಗೆ ತೀವ್ರ 


೨ ಶೇಕ್‌ ಪಿಯರ್‌ - ಎರಡು ನಾಟಕಗಳ ಅಧ್ಯಯನ 


ಆತಂಕ ಮೂಡಿಸಿರುವುದೂ ಅದೆಯೆ. "ಇತೀಚೆಗೆ ಸೀಸರ್‌ ಮೂಢನಂಬಿಕೆಗಳಿಗೆ 
ಒಲಿಯುತ್ತಿದ್ದಾನೆ. ಈ - ಭಯಾನಕ ರಾತ್ರಿ, ಭವಿಷ್ಯಕಾರನ ವಾಣಿ ಇವುಗಳೆಲ್ಲ ಅವನನ್ನು 
ಸೆನೆಟಿನಿಂದ ದೂರವೇ ಇರಿಸಿಬಿಡಬಹುದು'' ಎನ್ನುತಾನೆ. ಇದಕ್ಕೇ ಡೇಶಿಯಸ್‌ ಬ್ರೂಟಸ್‌ನಲ್ಲಿ 
ಉತ್ತರವಿದೆ. ಪಿತೂರಿಗಾರರ ಲಕ್ಷಣವೇ ಇದು, ವ್ಯೂಹರಚನೆಗಳಲ್ಲಿ ನಿಷ್ಣುತರಾಗಿರುವುದು. 
ಸೀಸರನ ಶ್ರಿಮಂತ ವ್ಯಕಿತ್ವದ ಅರಿವು ಇರಲು ಸಾಧ್ಯವಿಲ್ಲದಿದ್ದರೂ ಸೀಸರ್‌ನಲ್ಲಿರುವ 
ದೌರ್ಬಲ್ಯಗಳ ಪರಿಚಯವಿದೆ. ಪಿತೂರಿಯೆಂದರೆ ದೌರ್ಬಲ್ಯಗಳ ದುರ್ಲಾಭ 
ಪಡೆದುಕೊಳ್ಳುವುದು. ಸೀಸರ್‌ನನ್ನು ಮನೆಯಿಂದ ಹೊರಡಿಸುವ ವಿಧಾನ ತನಗೆ ಗೊತ್ತು 
"ನಾನು ಕಂಡವರಲ್ಲೆಲ್ಲ ಹೊಗಳಿಕೆಗೆ ಬಾಯ್ದಿಡದ ವ್ಯಕ್ತಿಎಂದರೆ ನೀನೇ, ನಿನಗೆ ಭಟ್ಟಂಗಿಗಳನ್ನು 
ಕಂಡಲೆ ದ್ವೇಷ ಎಂದು ಅವನಿಗೆ ಹೇಳಿದರೆ ""ಹೌದು, ಹೌದು'' ಎಂದು ಆ ಕ್ಷಣದಲ್ಲಿ 
ಪ್ರಶಂಸೆಯ ಮಾತಿಗೆ ಉಬ್ಬುಫಾನೆ'' ಎಂದು ನುಡಿದು ಸೀಸರನನ್ನು ಸೆನೆಟಿಗೆ ಕರೆತರುವ 
ಜವಾಬ್ದಾರಿ ತನಗಿರಲಿ ಎಂದು ಹೇಳುತಾನೆ. ಈ ಗುಂಪಿಗೆ ಮತೊಬ್ಬ- ಲಿಗೇರಿಯಸ್‌ನನ್ನೂ 
ಸೇರಿಸಿಕೊಳ್ಳಬೇಕು. ಅವನಿಗೆ ಸೀಸರನ ಮೇಲೆ ಕ್ರೋಧವಿದೆ ಎಂದಾಗ ಬ್ರೂಟಸ್‌ "ಅವನನ್ನು 
ನನ್ನಲ್ಲಿಗೆ ಕಳಿಸು, ನನ್ನಬಗ್ಗೆ ಅವನಿಗೆ ಆದರವಿದೆ; ಅವನ ವಿಷಯ ನಾನು ನೋಡಿಕೊಳ್ಳುತ್ತೇನೆ 
ಎನ್ನುತ್ತಾನೆ. ಬೆಳಗಾಗುತ್ತಿದೆ. ಇನ್ನುಮತ್ತೆಬೆಳಗ್ಗೆಯೇ ಭೇಟಿ, ಅಲ್ಲಿಯವರೆಗೆ ""ನೀವು ಆಡಿರುವ 
ಮಾತುಗಳ ನೆನಪಿರಲಿ; ನೈಜ ರೋಮನರ ಹಾಗೆ ನೀವು ಕಾಣಿಸಿಕೊಳ್ಳಿ'' ಎಂದು ಕ್ಯಾಷಿಯಸ್‌ 
ಎಚ್ಚರಿಕೆಯ ಮಾತನ್ನಾಡುತಾನೆ. ಬ್ರೂಟಸ್‌ ದನಿಗೂಡಿಸಿ ""ಲವಲವಿಕೆಯಿಂದಿರಿ, 
ಗೆಲುವಿನಿಂದಿರಿ; ನಮ್ಮಮನಸಿನೊಳಗಿನ ಉದ್ದೇಶಗಳು ನಮ್ಮಮುಖದ ಮೇಲೆ ಕಾಣದಿರಲಿ. 
ಸದ್ಯಕ್ಕೆ ನಾವೆಲ್ಲರೋಮನ್‌ ನಟರ ಹಾಗೆ- ಗಂಭೀರವಾಗಿ, ಶಕರಾಗಿ ಕಾಣೋಣ.'' 


ಎಲ್ಲರೂ ತೆರಳಿದ ಮೇಲೆ ತಿರುಗಿ ನೋಡಿದರೆ ತನ್ನ ಬಾಲಸೇವಕ ಸುಖನಿದ್ರೆಯಲ್ಲಿದ್ದಾನೆ. 
ಬ್ರೂಟಸ್‌ನಿಗೆ ನಿದ್ರೆಯ ಆವಶ್ಯಕತೆ ಎಷ್ಟಿದೆ ಎಂಬುದು, ಮತ್ತುಎಂಥ ನಿದ್ರೆಯ ಆವಶ್ಯಕತೆಯಿದೆ 
ಎಂಬುದು ಅವನು ಲೂಷಿಯಸನ ನಿದ್ರೆಯನ್ನು ವರ್ಣಿಸುವಾಗ ಸಷವಾಗುತದೆ. "Enjoy 
the 1070)-70817' dew of slumber" ದೀರ್ಥನಿದ್ರೆ, ಮಧುರನಿದ್ರೆ ಹಾಗೂ 
ಮರುದಿನವೆಲ್ಲಉಲ್ಲಾಸದಿಂದ ಇರುವುದಕ್ಕೆ ಅನುವು ಮಾಡುವ ನಿದ್ರೆ. ಮನಸಿನಾಳದ ಬಯಕೆ 
ಎಂಥ ಅದ್ಭುತ ಕಾವ್ಯವಾಗಿ ಹೊಮುತ್ತದೆಂದು ನಾವು ನೋಡಬೇಕು. ಲೂಷಿಯಸ್‌ 
ಬ್ರೂಟಸನ ಸ್ಥಿತಿಯಲ್ಲಿಲ್ಲವಲ್ಲ! "Thou hast no figures nor no fantasies / Which 
busy care draws in the brains of men/ Therefore thou sleepst so sound” 


ಮತರಕ್ಕಿಂತ ಹೆಚ್ಚುಲೂಷಿಯಸನ ಸ್ಥಿತಿಯನ್ನುಮೆಚ್ಚೆ ಆಡಿದ ಮಾತುಗಳೂ ಹೌದು. 

ಈ ದೃಶ್ಯದ ಮುಂದಿನ ಭಾಗ ಬ್ರೂಟಸ್‌ ಮತ್ತು ಪೋರ್ಡಿಯಾ ನಡುವಿನಲ್ಲಿ 
ನಡೆಯುವುದು. ಗಂಡ-ಹೆಂಡಿರ ದೃಶ್ಯ. ಈ ದೃಶ್ಯವಿಲ್ಲದಿದ್ದರೆ ಅಥವಾ ನಾಟಕದ 
ರಂಗಪ್ರಯೋಗದಲ್ಲಿ ಈ ದೃಶ್ಯವನ್ನು ಕೈಬಿಟ್ಟರೆ ಬಹುಶಃ ಇಡೀ ನಾಟಕಕ್ಕೇ ಅನ್ಯಾಯ 


ಜೂಲಿಯಸ್‌ ಸೀಸರ್‌ ಕ್ಲ 


ವೆಸಗಿದಂತೆ. ರಾಜಕೀಯ ನಾಟಕವೂ ಕೂಡ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಜರುಗುವುದೇ 
ಹೊರತು ಶೂನೃದಲ್ಲಿ ಅಲ್ಲ ಆದದ್ದರಿಂದಲೇ ಬದುಕು ಸಂಕೀರ್ಣವಾಗುತ್ತಹೋಗುವುದು ; 
ಹೀಗಾಗಿ ಬ್ರೂಟಸ್‌ ಮತ್ತು ಪೋರ್ಲಿಯಾ ದೃಶ್ಯ ನಮನ್ನು ತೀವ್ರವಾಗಿ ಆಕರ್ಷಿಸುವ ದೃಶ್ಯ. 


ಗಂಡ ದೊಡ್ಡ ಮನುಷ್ಯ ಹೌದು; ಗೌರವಾನ್ನಿತ ನಾಯಕ ಹೌದು; ಸಕ್ರಿಯ ರಾಜಕಾರಣಿ 
ಹೌದು. ಇಷ್ಟಿದ್ದೂ ಅವನು ತನ್ನ ಗಂಡನೂ ಹೌದು. ತಾನು ಅವನ ಹೆಂಡತಿಯೂ ಹೌದು. 
ಆದದ್ದರಿಂದಲೇ ಹೆಂಡತಿಗೆ ಕೆಲವು ಹಕ್ಕುಗಳಿವೆ, ಬಾಧ್ಯತೆಗಳಿವೆ. ಗಂಡ-ಹೆಂಡಿರ ಬದುಕೆಂದರೆ 
ಪರಸರ ಹಂಚಿಕೊಳ್ಳುವುದು - ಸುಖ, ದುಃಖಗಳು, ನೋವು, ನಲಿವುಗಳು ಎಲ್ಲವನ್ನೂ | 
ಪೋರ್ಟಿಯಾ ಹೇಳುವ ಹಾಗೆ ಕೇವಲ ಊಟವನ್ನಷ್ಟೇ ಅಲ್ಲ, ಹಾಸಿಗೆಯನ್ನಷ್ಟೇ ಅಲ್ಲ ; 
ಹೆಂಡತಿಯಿರುವುದು ಯಾವಾಗಲಾದರೊಮ್ಮೆ ಗಂಡ ಬಯಸಿದಾಗ ಒಂದಷ್ಟು ಮಾತಾಡಿ 
ಸುಮನಾಗುವುದಕ್ಸಲ್ಲ ಅಷ್ಟೆಆದರೆ ಪೋರ್ಲಿಯಾ ಬ್ರೂಟಸ್‌ನ ವೇಶ್ಯೆ ಮಾತ್ರ, ಹೆಂಡತಿಯಲ್ಲ, 
ಹೆಂಡತಿಯೆಂದಾದ ಮೇಲೆ, ಮದುವೆಯ ಎಲ್ಲ ನೀತಿ-ನಿಯಮಗಳನ್ನೂ ಇಬ್ಬರೂ 
ಪಾಲಿಸಬೇಕು. "“ಇಂಥ ರಾತ್ರಿಯಲ್ಲಿ ಬೆಚ್ಚಗಿನ ಹಾಸಿಗೆಯನ್ನು ಬಿಟ್ಟೆದ್ದು ಒಬ್ಬನೇ ಹೀಗೆ 
ತಿರುಗುವನೆ ಬ್ರೂಟಸ್‌ 7? ಅವನು ಹೇಳಿಕೊಳ್ಳುವಂತೆ ನಿಜವಾಗಿ ಅವನ ಆರೋಗ್ಯ 
ಚೆನ್ನಾಗಿಲ್ಲದಿದ್ದರೆ ? “ಇತೀಚೆಗೆ ನೀನು ಊಟ ಮಾಡುತ್ತಿಲ್ಲ ; ಮಾತನಾಡುವುದಿಲ್ಲ ; 
ಮಾತನಾಡಿಸಿದರೆ ಹುಬ್ಬುಗಂಟಕ್ಕಿ ಕಾಲು ನೆಲಕ್ಕಪಳಿಸಿ ನಡೆದುಬಿಡುತ್ತೀಯೆ. ನಿನ್ನ 
ಮನ್ಠಿತಿಯನ್ನೂ ಮತ್ತೂ ಅಷ್ಟು ಕೆಡಿಸಬಾರದೆಂದು ದೂರವುಳಿದೆ. ಆದರೆ ಈಗ ನೀನು 
ಹೇಳಲೇಬೇಕು .....016 to me, your self, your half/ Why you are heavy, 
and what men 10 night / Have had resort to you ; for here have been / 
Some six or seven, who did hide their faces / Even from darkness" ಎಂದು 
ಅವನ ಮುಂದೆ ಮಂಡಿಯೂರಿ ಬೇಡುತಾಳೆ. "Kneel not, gentle 7೦1೩" ಎಂದು 
ಮೃದುವಾಗಿ ಕೇಳಿಕೊಳ್ಳುತಾನೆ ಬ್ರೂಟಸ್‌. ಪೋರ್ಲಿಯಾ ಅಷ್ಟೇ ಮೃದುವಾಗಿ ಹೇಳುತಾಳೆ. "1 
should not, if you were gentle Brutus". ನಾನು ಹೆಣ್ಣಿರಬಹದು, ಆದರೂ 
ಪೋರ್ಡಿಯಾ, ಬ್ರೂಟಸನ ಹೆಂಡತಿ; ನಾನು ಹೆಣ್ಣಿರಬಹುದು, ಆದರೂ ನಾನು ಕ್ಯಟೋನಂಥ 
ಒಬ್ಬ ಮಹಾನ್‌ ವ್ಯಕಿಯ ಮಗಳು. ಇಂಥವನ ಹೆಂಡತಿ, ಇಂಥವನ ಮಗಳಾಗಿ ನಾನು 
ಬೇರೆಲ್ಲ ಹೆಣ್ಣುಮಕ್ಕಳಿಗಿಂತ ಹೆಚ್ಚಿಗೇನೂ ಇಲ್ಲ ಎಂದು ಭಾವಿಸಿದ್ದೀಯ ? ನನ್ನ 
ತೊಡೆಯಲ್ಲೊಂದು ಆಳದ ಗಾಯಮಾಡಿಕೊಂಡು ನನ್ನ ಸ್ಥಿರತೆ ಮತ್ತು ದಾರ್ಡ್ಸಗಳನ್ನು 
ನಾನು ಸ್ಥಾಪಿಸಿಕೊಂಡಿದ್ದೇನೆ. ಹೇಳು, ಏನು ನಿನ್ನ ಮನಸ್ಸಿನ ಸಂಕಟಗಳು ?'' ಗಂಡ ಕೈತಪ್ಪಿ 
ಹೋಗುತ್ತಿದ್ದಾನೆಂಬುದಷ್ಟೆ ಅಲ್ಲ ಇಲ್ಲಿ ಕಾಣುವುದು. ಸ್ವಾರ್ಥದಿಂದ ಪ್ರೇರೇಷಿತ 
ವಾದುದಲ್ಲ ಪ್ರೀತಿ ಮತ್ತು ಕಳಕಳಿಗಳು ಪ್ರತಿ ಶಬ್ದದಲ್ಲಿ ಧ್ವನಿಸುತವೆ. ಎಂದೇ ಬ್ರೂಟಸನ 
ಮಾತು ಅತ್ಯಂತ ಸಹಜವಾಗಿ, ಹೃತೂರ್ವಕವಾಗಿ ಆಡಿದ್ದೆಂದು ನಮಗೆ ಸಷ್ಟವಾಗುತದೆ : 


೩೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


"0 ye gods, / Render me worthy of this noble wife". ತನ್ನ ರಾಜಕಾರಣದ 
ಗೊಂದಲಗಳ ಮಧ್ಯೆ ಅನವಶ್ಯಕ ಪೀಡೆಯಾಗಿ ಕಾಣುವುದಿಲ್ಲ ಹೆಂಡತಿ. ತನ್ನ ರಾಷ್ಟ್ರದ 
ಕುರಿತಾದ ಚಿಂತೆಗಳಲ್ಲಿ ತನ್ನ ಮನೆಯ ಒಡತಿ ತನ್ನ ಬೆನ್ನಿಗೆ ಹೊರಿಸಿದ ಹೊರೆಯಾಗಿ 
ಕಾಣುವುದಿಲ್ಲ ಬದಲಿಗೆ ಇಂಥ 'ಗಂb!e wiಕೀ'ಗೆ ತಾನು 'wಂthy' ಗಂಡನಾಗಿಲ್ಲವೆಂಬ 
ಅರಿವು ದಟ್ಟವಾಗಿ ಕಾಡುತದೆ. ಎಂದೇ ಅವನು ದೇವರಿಗೆ ಮಾಡಿಕೊಂಡ ಪ್ರಾರ್ಥನೆ '೦ ye 
gods / Render me worthy...’ ಇಷ್ಟರೊಳಗೆ ಹೊರಗೆ ಬಾಗಿಲ ಬಡಿತವಾಗಿ ಹೆಂಡತಿಗೆ 
ಒಳಗೆ ಹೋಗಲು ಹೇಳುತಾನೆ, ತನ್ನ ಹೃದಯದಲ್ಲಿರುವ ಗುಟ್ಟುಗಳನ್ನೆಲ್ಲ- ಅವಳಿಗೆ 
ಖಂಡಿತ ಬಿಚ್ಚಿಡುವುದಾಗಿ ಹಾಗೂ ತನ್ನ ಎಲ್ಲ ವರ್ತನೆಗಳಿಗೂ ವಿವರಣೆಗಳನ್ನು 
ಕೊಡುವುದಾಗಿ ಆಶ್ವಾಸನೆ ನೀಡಿ ಕಳಿಸಿಕೊಡುತಾನೆ. ದೃಶ್ಯದ ಕೊನೆಯ ಭಾಗ ಕಾಯಸ್‌ 
ಲಿಗೇರಿಯಸ್‌ನೊಡನೆ ನಡೆಯುವುದು. ತನ್ನ ಸಂಗಾತಿಗಳು ಸೂಚಿಸಿದ್ದ ಮತ್ತು ತಾನು 
ಹೇಳಿಕಳಿಸಿದ್ದ ವ್ಯಕ್ತಿ ಲಿಗೇರಿಯಸ್‌ ಬಂದಿದ್ದಾನೆ. ಅನಾರೋಗ್ಯದಲ್ಲಿದ್ದಾನೆ. ಈ "ಅನಾರೋಗ್ಯ' 
ಎಂಬ ಶಬ್ದದ ಸುತಲೇ ಇಬ್ಬರೂ ಆಟವಾಡುತ್ತಾರೆ. ಸೀಸರನ ಹೆಸರು ಹೇಳದೆಯೆ ತಮ್ಮ 
ಮುಂದಿರುವ ಕಾರ್ಯದ ವಿವರ ನೀಡುತಾನೆ ಬ್ರೂಟಸ್‌. "What's to dಂ' ಎಂದು 
ಲಿಗೇರಿಯಸ್‌ ಕೇಳಿದ ಪ್ರಶ್ನೆಗೆ ಬ್ರೂಟಸ್‌'A piece of work that will make sick men 
whole” ಅನ್ನುತಾನೆ. ಅದಕ್ಕೆ ಲಿಗೇರಿಯಸ್‌ "But are not some whole that we must 
make sick" ಎಂದು ಸೂಚ್ಯವಾಗಿ ಕೇಳುತಾನೆ. ""ನೀನು ಮುಂದೆ ಹೊರಡು ; ಹೊಸ 
ಹುರುಪಿನಲ್ಲಿ ನಿನ್ನ ಹಿಂದೆ ನಡೆಯುತ್ತೇನೆ. ಏತಕ್ಕಾಗಿ ಎಂದು ಕೇಳುವುದಿಲ್ಲ ಇಷ್ಟು ಸಾಕು - 
ಬ್ರೂಟಸ್‌ ನನ್ನ ನಾಯಕತ್ವ ವಹಿಸಿದ್ದಾನೆ ಎಂಬುದು.'' 


ಎರಡನೆಯ ಅಂಕದ ಎರಡನೆಯ ದೃಶ್ಯ ಸೀಸರನ ಮನೆಯಲ್ಲಿ ನಡೆಯುವುದು. 
ಬೆಳಗಾಗಿದೆ. ಸೀಸರ್‌ ಎದ್ದವನೇ ಕೊಂಚ ಗೊಂದಲಗೊಂಡವನಂತೆ ಕಾಣುತಿದ್ದಾನೆ. ಇಡೀ 
ರಾತ್ರಿ ಆಕಾಶ ಭೂಮಿಗಳೆರಡೂ ಕ್ಟೋಭೆಗೊಂಡಂತೆ ಇದ್ದವು. ಕ್ಯಾಲಿಫೂರ್ಡಿಯ, ತನ್ನ ಹೆಂಡತಿ, 
ಕನಸಿನಲ್ಲಿ "ರಕ್ಷಿಸಿ, ಸೀಸರನನ್ನು ಕೊಲೆ ಮಾಡುತ್ತಿದ್ದಾರೆ'' ಎಂದು ಕಿರುಚಿದ್ದಳು. ಎಂದೇ 
ಸೇವಕನನ್ನು ಕಳುಹಿಸಿ ಅರ್ಚಕರಿಗೆ ಬಲಿಯನ್ನು ಅರ್ಪಿಸಲು ಹೇಳಿ ಅವರ ಅಭಿಪ್ರಾಯ 
ತಿಳಿದುಕೊಳ್ಳಲು ನಿಶ್ಚಯಿಸುತಾನೆ. ಹಿಂದಿನ ದೃಶ್ಯದಲ್ಲಿಬ್ರೂಟಸ್‌ ಮತ್ತುಅವನ ಸಂಗಾತಿಗಳು 
ಮಾತನಾಡಿರಕೊಳ್ಳುತ್ತಿದ್ದಂತೆ ಸೀಸರನಿಗೆ ಮೂಢನಂಬಿಕೆಗಳಲ್ಲಿವಿಶ್ವಾಸ ಹೆಚ್ಚಾಗಿದೆಯೆ ಎಂಬ 
ಪ್ರಶ್ನೆಗೆ ಉತರವನ್ನು ಅರ್ಚಕರಿಂದ ವಿವರಣೆಗಳು ಬರುವವರೆಗೆ ತಡೆಹಿಡಿಯೋಣ. 


ಹಿಂದಿನ ದೃಶ್ಯದಲ್ಲಿ ಬ್ರೂಟಸ್‌-ಪೋದ್ದಿಯಾ ನಡುವಿನ ಸನ್ನಿವೇಶವನ್ನು ನೋಡಿದ 
ಮೇಲೆ ಈಗ ಈ ನಾಟಕದಲ್ಲಿನ ಮತೊಂದು ಗಂಡ-ಹೆಂಡಿರ ಜೋಡಿ - ಸೀಸರ್‌ ಮತ್ತು 
ಕ್ಯಾಲಿಫೂರ್ಡಿಯಾ - ಮಧ್ಯದಲ್ಲಿ ಏರ್ಪಡುವ ಸನ್ನಿವೇಶವನ್ನು ನೋಡುತ್ತೇವೆ. ಗಾಗಲೇ 
ಸೀಸರ್‌ ಹೇಳಿರುವಂತೆ ಕ್ಯಾಲಿಪೂರ್ಲಿಯಾ ಕನಸಿನಲ್ಲಿ ಬೆಚ್ಚಿದ್ದಾಳೆ, ಕನವರಿಸಿದ್ದಾಳ. ಬೆಳಗಾದ 


ಜೂಲಿಯಸ್‌ ಸೀಸರ್‌ ೫% 


ಕೂಡಲೆ ಗಂಡನನ್ನು "ಏನು, ನೆನ್ನೆಯ ರಾತ್ರಿಯಂಥ ಘೋರವನ್ನು ನೋಡಿದ ಮೇಲೂ ನಿನಗೆ 
ಮನೆ ಬಿಟ್ಟುಹೊರಗೆ ಹೊರಡುವ ಇರಾದೆಯೆ' ಎಂದು ಕೇಳುತಾಳೆ. ಸೀಸರನಿಗೆ ಹೆಂಡತಿಯ 
ಭಯ ಆತಂಕಗಳನ್ನು ನಿವಾರಿಸಲು ಕಾಣುವ ಒಂದೇ ಮಾರ್ಗವೆಂದರೆ, ಇಡೀ ಪ್ರಕರಣವನ್ನು 
ಅತ್ಯಂತ ಅಸಡ್ಡೆಯಿಂದ ಕಂಡು ತಿರಸ್ಕರಿಸಿಬಿಡುವುದು. ""ಹೌದು, ಸೀಸರ್‌ ಹೊರಡುತ್ತಿದ್ದಾನೆ. 
ಬೆದರಿಸುವುದಲ್ಲ ನನ್ನ ಬೆನ್ನ ಒಂದೆ ನಿಂತು ಬೆದರಿಸುತವೆ. ಒಮ್ಮೆ ಸೀಸರನ ಮುಖ 
ಕಂಡಿತೆಂದರೆ ಮುಖ ಮರೆಸಿ ಮಾಯವಾಗುತವೆ'' ಅನ್ನುತಾನೆ. ಕ್ಯಾಲಿವೂರ್ಡಿಯಾ ಇಂದು 
ಅಷ್ಟುಸುಲಭವಾಗಿ ಸುಮ್ಮನಾಗುವವಳಲ್ಲ ತಾನು ಕಂಡದ್ದಷ್ಟೇ ಅಲ್ಲ, ಸುತಲೂ ನಾಲ್ಕೂ ಕಡೆ 
ನೋಡಿದವರು ತನಗೆ ವರದಿಗಳನ್ನು ಒಪ್ಪಿಸಿದ್ದಾರೆ. ಘೋರ ರಾತ್ರಿ ಅದು. ಸಿಂಹಗಳು 
ಬೀದಿ ಬೀದಿಗಳಲ್ಲೇ ಮರಿಗಳನ್ನು ಹೆತಿವೆ. ಗೋರಿಗಳು ಬಾಯ್ಬಿಟ್ಟಿವೆ. ಶವಗಳು ಹೊರ 
ನಡೆದಿವೆ. ಮೋಡಗಳಲ್ಲಿ ಯುದ್ಧವೇ ನಡೆಯುತಿರುವಂತೆ ರಕದ ಮಳೆ ಸುರಿದಿದೆ. ಕುದುರೆಗಳು 
ಕೆನೆದಿವೆ, ಬಾಷ ನರಳುತಿದಂತೆ ಕೇಳಿಸಿವೆ. ಪ್ರೇತಗಳು ಅರಚುತ್ತ, ಚೀರುತ್ತ ಬೀದಿಗಳಲ್ಲಿ 
ನಡೆದಾಡಿವೆ. ' ಸೀಸರ್‌, ನಾನು ಶಕುನ, ನಿಮಿತಗಳಿಗೆ ಎಂದೂ ಬೆಲೆಕೊಟ್ಟವಳಲ್ಲ ಆದರೆ 
ನೆನ್ನೆಯಂಥ ರಾತ್ರಿ ಅಸಾಧಾರಣವಾದದ್ದು ; ಕಂಡು ಕೇಳರಿಯದಂಥದು. ನಾನು 
ಭಯಗೊಂಡಿದ್ದೇನೆ” ಎಂದು ಆರ್ತಳಾಗಿ ಹೇಳುತ್ತಾಳೆ. ಸೀಸರನಿಗೆ ಅವಳು ಹೇಳಿದ್ದು 
ಪರಿಣಾಮ ಬೀರಿರಬಹುದಾದರೂ ಅದಕ್ಕೆ ಬೇರೆಯ ರೀತಿಯೇ ಉತ್ತರ ಹೇಳುತಾನೆ. 
""ಇದರಲ್ಲೆಲ್ಲ ನನಗೇನು ವಿಶೇಷ ? ಎಲ್ಲರಿಗೂ ಆದದ್ದು ನನಗೂ ತಾನೆ ? ಅದೂ ಅಲ್ಲದೆ 
ದೈವಸಂಕಲವೇನಿದೆಯೋ ಅದು ನಡೆದೇ ನಡೆಯುತದೆ. ಆದದ್ದರಿಂದ Ceaser shall to 
808" ಹಾಗಲ್ಲ, ""ತಿರುಕನ ಸಾವನ್ನು ಧೂಮಕೇತುಗಳು ಸೂಚಿಸುವುದಿಲ್ಲ ರಾಜಪುತ್ರರ 
ಸಾವನ್ನು ದೇವಲೋಕವೂ ಸಾರಿಹೇಳುತುದೆ'' ಸೀಸರ್‌ ರಾಷ್ಟ್ರನಾಯಕ. ಈ ಘೋರರಾತ್ರಿ 
ಸೀಸರನನ್ನು ಉದ್ದೇಶಿಸಿಯೇ ಬಂದ ಸಂದೇಶ. ಆದದ್ದರಿಂದ ಎಚ್ಚರದಿಂದಿರಬೇಕು. 


ಸೀಸರನು ಮುಂದೆ ಆಡುವ ಆರು ಸಾಲುಗಳು ಬಹುಶಃ ಶೇಕ್‌ಪಿಯರ್‌ ಬರೆದ ಮಹಾ 
ಅದ್ಭುತ ಸಾಲುಗಳಲ್ಲಿಕೆಲವು. 


‘Cowards die many times before their deaths ; 
The valiant never taste of death but once. 

Of all the wonders that I have yet heard, 

It seems to me most strange that men should fear, 
Seeing that death a necessary end, 

Will come when 1£ will come. 


ಮೊದಲ ಎರಡು ಸಾಲುಗಳು ಈಗಾಗಲೇ ನಮಗೆ ಬಳಕೆಯಾದ ಸೀಸರನ ವಾಕರಣಿಯ 
ಶೈಲಿಯಲ್ಲಿದೆ ಎನ್ನಿಸಿದರೆ ಆಶ್ಚರ್ಯವಿಲ್ಲ ಒಂದು ಬಗೆಯಲ್ಲಿ ಈ ಎರಡು ಸಾಲುಗಳು 


೩೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಚು The things that threatened are / never looked but on my back : when 
they shall see / the face of Caesar, they are vanished" ಸಾಲುಗಳಂತೆಯೇ 
ಕೇಳುತ್ತದೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಆಲಂಕಾರಿಕವಾಗಿ ಕಾಣುವ ಮಾತುಗಳಲ್ಲಿ 
ಬಹು ಮುಖ್ಯವಾದ ಒಂದು ಅಂಶ ಅಡಕವಾಗಿದೆ. "Coward's ಮತು 'The Valiant’, 
"ಹೇಡಿಗಳು ತಮ್ಮಸಾವಿಗಿಂತ ಮೊದಲೇ ಹಲವು ಬಾರಿ ಸಾಯುತಾರೆ. ಆದರೆ ಧೀರರು ಸಾವಿನ 
ರುಚಿ ಕಾಣುವುದು ಒಂದೇ ಬಾರಿ'' ಸಾವಿನ ಭಯವೂ ಹೇಡಿತನವೇ. ಎಂದೇ ಪ್ರತಿಕ್ಷಣವೂ 
ಸಾವಿನ ಭಯದಲ್ಲಿಹೇಡಿ ನೂರು ಬಾರಿ ಸಾಯುತಾನೆ. ಧೀರನಿಗೆ ಸಾವು ಭಯದ ವಸುವಲ್ಲ, 
ಎಂದೇ ದೇಹಕ್ಕೆ ಸಾವು ಬಂದಾಗ ಸಾಯುತಾನೆಯೆ ವಿನಾ ಮನಸ್ಸಿನಲ್ಲಿ ಕ್ಷಣಕ್ಷಣವೂ ಸಾವಿನ 
ಆತಂಕದಲ್ಲಿ ಸಾಯುತಿರುವುದಿಲ್ಲ ಮುಂದಿನ ನಾಲ್ಕು ಸಾಲುಗಳು ಸೀಸರನ ಅಂತರಾಳದಿಂದ 
ಹೊಮ್ಮಿದ ಗಹನ ಹಾಗೂ ಭವ್ಯ ಸಾಲುಗಳು. ಈ ನಾಲ್ಕು ಸಾಲುಗಳಲ್ಲಿ ಒಂದು 
ಕಾವ್ಯಪ್ರತಿಮೆಯಿಲ್ಲ, ಉಪಮೆಯಿಲ್ಲ, ರೂಪಕವಿಲ್ಲ. ಅಷ್ಟೇ ಯಾಕೆ ಒಂದೂ ಕ್ಲಿಷ್ಠಶಬ್ದವಿಲ್ಲ 
ಅತ್ಯಂತ ಸರಳ ಶಬ್ದಗಳ ಸಾಲುಗಳು. ಅಂದರೆ ಮನಸಿಗೆ ಹೊಳೆದ ಸತ್ಯ ಅಂತರಾಳದಿಂದ ನೇರ 
ನುಡಿಕಟ್ಟಿಗೆ ದೊರಕಿದೆ ಎಂದು ಅರ್ಥ ; ಮಿದುಳಿನಿಂದ ಹೊರಟ ಮಾತುಗಳಲ್ಲ ಇವು. 
ಈಗಾಗಲೇ ನೂರು ಬಾರಿ ಕೇಳಿರುವ ಮಾತುಗಳು ನೆನಪಿನ ಕೋಶಗಳಲ್ಲಿ ಅಡಗಿ ಕುಳಿತು 
ಸಂದರ್ಭಕ್ಕನುಸಾರ ಬಾಯಿಂದ ಹೊರಬಂದ ರೀತಿಯದಲ್ಲ ಈ ಮಾತುಗಳು. 
ಅನುಭವದಿಂದ ಆಡಿದ ಮಾತು. ಇಡೀ ವ್ಯಕಿತ್ಸವನ್ನು ತೊಡಗಿಸಿಕೊಂಡು ಆಡಿದ 
ಮಾತುಗಳು. ಇಂಥ ಅನುಭವದ್ರವೃವಿರುವುದರಿಂದಲೇ ಭವಿಷ್ಯವಾಣಿ ನುಡಿಯುವವ 
"Beware the ides of March" ಎಂದು ಎಚ್ಚರಿಸಿದರೆ "He is a dreamer, let's leave 
him. Pass" ಎಂದು ತಾತಾರದಲ್ಲಿ ಮುಂದೆ ನಡೆದುಬಿಡುವುದು. “ನಾನು ಕೇಳಿರುವ 
ಅಚ್ಚರಿಗಳಲ್ಲೆಲ್ಲ ಅತ್ಯಂತ ಅಚ್ಚರಿಯ ವಿಷಯ ಇದು. ಸಾವು ಒಂದು ಅವಶ್ಯಕ ಅಂತ್ಯ ಎಂದು 
ಗೊತಿದ್ದೂ, ಬಂದಾಗ ಬರುತದೆ ಎಂದು ತಿಳಿದಿದ್ದೂ ಕೂಡ ಮನುಷ್ಯ ಸಾವಿಗಾಗಿ 
ಹೆದರುತಾನೆ ಎಂಬುದು ನನಗೆ ಅಚ್ಚರಿಯ ವಿಷಯ''. "ಇಲ್ಲಿ ಅವನು ಬಳಸುವ ಶಬ್ದಗಳನ್ನು 
ನೋಡಿ. 'Seeing that death, a necessary end’ ‘necessary’, "ಅವಶ್ಯಕ' ಎಂಬ ಶಬ್ದ 
ಬಳಸುತಾನೆ. ಅನಿವಾರ್ಯ ಎಂಬ ಶಬ್ದವನ್ನಲ್ಲ ಅನಿವಾರ್ಯವಷ್ಟೇ ಅಲ್ಲ ಅವಶ್ಯಕವೂ 
ಹೌದು. "ಅವಶ್ಯಕವೇ" ಹೆಚ್ಚುಮಹತ್ವದ ಶಬ್ದಇಲ್ಲಿ ಅನಿವಾರ್ಯವಾದದ್ದರ ಬಗ್ಗೆ ನಾನೇನೂ 
ಮಾಡಲಾಗುವುದಿಲ್ಲ ಆದದ್ದರಿಂದ ತಾಳಿಕೊಳ್ಳೋಣ ಎಂಬ ವೈರಾಗ್ಯಭಾವ ಸಾಧ್ಯ. ಆದರೆ 
"ಅವಶ್ಯಕ ವೆಂದಾಗ ಯಾವುದಕ್ಕೆ ಅವಶ್ಯಕ ? ಪ್ರಕೃತಿಯ ಉದ್ದೇಶಸಾಧನೆಗೆ, ಭವಿಷ್ಯದ ಜೀವ 
ಜಗತಿನ ಒಳಿತಿಗಾಗಿ. ಆದದ್ದರಿಂದ ಭಯ ಅನಾವಶ್ಯಕ. ಆದರೆ ಭಯಪಡುತಾನೆ ಎಂಬುದು 
ಅಚ್ಚರಿಯ ವಿಷಯ. ' ಮತ್ತು "ಅವಶ್ಯಕತೆ' ಎಂದಾದರೂ ಭಾವಿಸೋಣ. "ಅನಿವಾರ್ಯ' 
ವೆಂದಾದರೂ ಭಾವಿಸೋಣ. ಸಾವು ಮಾತ್ರ "will come when it will come" ಹಾಗಿದ್ದೂ 


1 


ಜೂಲಿಯಸ್‌ ಸೀಸರ್‌ ೩೭ 


ಭಯವೇಕೆ ? ಈ ಆರು ಸಾಲುಗಳು, ಸೀಸರ್‌ ಆಡುವ ಮಿಕ್ಕ ಯಾವ ಸಾಲುಗಳಿಗಿಂತಲೂ 
ಹೆಚ್ಚು ಗಟ್ಟಿಯಾಗಿ, ಗಾಢವಾಗಿ ಸೀಸರನೊಬ್ಬ ಶ್ರೀಮಂತವ್ಯಕಿತ್ವದ ಮನುಷ್ಯ ಎಂದು 
ಸಾದರಪಡಿಸುತವೆ. ಇಷ್ಟರೊಳಗೆ ಅರ್ಚಕರ ಬಳಿ ಹೋಗಿದ್ದ ಸೇವಕ ಹಿಂತಿರುಗಿದ್ದಾನೆ. 
ಸೀಸರನು ಮನೆ ಬಿಟ್ಟು ಹೋಗಬಾರದೆಂದು ಅರ್ಚಕರು ಹೇಳಿದ್ದಾರೆ. ಬಲಿ ಅರ್ಪಿಸಿದ 
ಪ್ರಾಣಿಯ ಮೈಯೊಳಗೆ ಹೃದಯವೇ ಕಾಣದಾಗಿತ್ತು ಎಂದೇ ಈ ಸಂದೇಶ ಕಳಿಸಿದ್ದಾರೆ. 
ಸೀಸರ್‌ ಇದೇ ಸಂದರ್ಭವನ್ನು ಅರ್ಥೈಸುವ ರೀತಿ ನೋಡೋಣ. ""ಬಲಿಯಾದ ಪ್ರಾಣಿಯ 
ದೇಹದೊಳಗೆ ಹೃದಯವಿರಲಿಲ್ಲ ಮನುಷ್ಯನ ಹೇಡಿತನಕ್ಕೆ ನಾಚಿಕೆಪಟ್ಟುಕೊಂಡ ದೇವತೆಗಳು 
ಹೀಗೆ ಮಾಡಿದ್ದಾರೆ. ಹೃದಯವಿಲ್ಲದ ಪ್ರಾಣಿಯಂತೆ ಸೀಸರನೂ ಕೂಡ, ಮನೆಬಿಟ್ಟು ಕದಲದೆ 
ಹೆದರಿ ಕೂತರೆ - ಇದು ಅರ್ಥ. ಸೀಸರ್‌ ಹೆದರುವುದಿಲ್ಲ ಅಪಾಯವೂ ಸೀಸರನೂ ಅವಳಿ 
ಜವಳಿಗಳು - ಸೀಸರನೇ ಮೊದಲು ಹುಟ್ಟಿದವ. ಆದದ್ದರಿಂದ ಮತ್ತೂ ಭೀಕರ. ಸೀಸರ್‌ 
ಹೋಗಿಯೇ ಹೋಗುತಾನೆ' ಎಂದು ಅಂತಿಮವಾಗಿ ತೀರ್ಮಾನಿಸಿಬಿಡುತಾನೆ. 
ಕ್ಯಾಲಿಫೂರ್ಲಿಯಾ ತನ್ನ ಪ್ರಯತ್ನವನ್ನು ಕೈ ಬಿಡುವುದಿಲ್ಲ "ನಿನ್ನ ಆತ್ಮವಿಶ್ವಾಸ ನಿನ್ನ ವಿವೇಕಕ್ಕೆ ತೆರೆ 
ಎಳೆದುಬಿಟ್ಟಿದೆ. ದಯವಿಟ್ಟು ಹೋಗಬೇಡ. ನನ್ನ ಭಯ ಎಂದು ತಿಳಿ, ನಿನ್ನದಲ್ಲ ನನ್ನ 
ಮಂಡಿಯೂರಿ ಪ್ರಾರ್ಥಿಸುತ್ತೇನೆ. ಆರೋಗ್ಯ ಚೆನ್ನಾಗಿಲ್ಲ ಎಂದು ತಿಳಿಸಿ ಮನೆಯಲ್ಲಿ 
ಉಳಿದುಬಿಡು' ಎಂದು ಅಂಗಲಾಚುತಾಳೆ. ಹೆಂಡತಿಯ ಈ ಪ್ರಾರ್ಥನೆಗೆ ಮನಸೋತು ಅಷ್ಟೇ 
ಸಹಜವಾಗಿ “ತಾನು ಸೆನೆಟಿಗೆ ಬರುವುದಿಲ್ಲವೆಂದು ಹೇಳಿಕಳುಹಿಸುತ್ತೇನೆ. ನಿನ್ನ ಮನಸ್ಸಿನ 
ತೃಪ್ತಿಗಾಗಿ ನಾನು ಮನೆಯಲ್ಲಿರುತ್ತೇನೆ' ಎಂದು ನಿರ್ಧರಿಸುತಾನೆ. 


ಮುಂದೆ ನಡೆಯುವುದೆಲ್ಲ ಶೀಘ್ರಗತಿಯಲ್ಲಿ ಸಾಗುತದೆ. ಡೀಶಿಯಸ್‌ ಬ್ರೂಟಸನ 
ಪ್ರವೇಶವಾಗಿ ಅವನು ಸೀಸರನ ತೀರ್ಮಾನ ಕೇಳಿ ಅಚ್ಚರಿ, ಕನಿಕರಗಳನ್ನು ಸೂಚಿಸುವಂತೆ 
ಮಾತನಾಡಿ ""ಇಂದು ನಿನಗೆ ಕಿರೀಟಧಾರಣೆ ಮಾಡಹೊರಟಿರುವ ನಾಯಕರುಗಳು ನೀನು 
ಬರುವುದಿಲ್ಲವೆಂದು ತಿಳಿದು ಮನಸ್ಸು ಬದಲುಮಾಡಬಹುದು....ಅದೂ ಅಲ್ಲದೆ ಅದಕ್ಕಿಂತ 
ಹೆಚ್ಚಿನದಾಗಿ ಸೆನೆಟರ್‌ಗಳು "ಸೀಸರನ ಹೆಂಡತಿಗೆ ಒಳ್ಳೆಯ ಕನಸುಗಳು ಬೀಳುವವರೆಗೆ ಸೆನೆಟ್‌ 
ಸೇರುವುದು ಬೇಡ' ಎಂದುಬಿಟ್ಟರೆ "ನೋಡು ಮತ್ತೆ, ಸೀಸರನೂ ಹೆದರಿಬಿಟ್ಟಿದ್ದಾನೆ' 
ಎಂದುಬಿಡುವುದಿಲ್ಲವೆ 9'' ಎಂದೆಲ್ಲ ಉಬ್ಬಿಸಿ, ಬಹು ಜಾಣತನದಿಂದ ಕಿಚಾಯಿಸಿ, ತಿಳಿದೂ 
ತಿಳಿಯದ ಹಾಗೆ ಹಂಗಿಸಿ ಸೀಸರನನ್ನು ಬಡಿದೆಬ್ಬಿಸಿಬಿಟ್ಟಿದ್ದಾನೆ. ಇಲ್ಲಿ ಒಂದು ಮಾತು ಮಾತ್ರ 
ಗಮನಿಸಬೇಕಾದ್ದು ಇದೆ ಅನಿಸುತದೆ - "ಇಂದು ನಿನಗೆ ಕಿರೀಟಧಾರಣೆ ಮಾಡಲು 
ನಿರ್ಧರಿಸಿರುವ ಸೆನೆಟರು.....' ಇತ್ಯಾದಿ ಮಾತು ಸೀಸರನನ್ನು ಆಕರ್ಷಿಸಿತೆ ಎಂಬುದು. 
ಅಂದರೆ ಸೀಸರನಿಗೆ ಕಿರೀಟದ ವ್ಯಾಮೋಹವಿದೆ. ತಾನು ಇಂದು ಸೆನೆಟಿಗೆ ಹೋಗಲು 
ನಿರ್ಧರಿಸಿರುವುದೇ ಕಿರೀಟಧಾರಣಕ್ಕಾಗಿ ಎಂದು ಅರ್ಥ ಮಾಡಿಕೊಳ್ಳಬೇಕೆ ? ಇದು 


೩೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ನಿಜವಾದರೆ ಸರ್ವಾಧಿಕಾರದ ಲಕ್ಷಣಗಳು ಅವನಲ್ಲಿಇದೆ ಎಂದಾಯಿತು. ಗಣರಾಜ್ಯದ ತತ್ವಕ್ಕೆ 
ವಿರೋಧವಾದುದು. ಬ್ರೂಟಸ್‌ ಮತ್ತು ಅವನ ಸಂಗಾತಿಗಳ ಆತಂಕ ಸಕಾರಣವಾದದ್ದು 
ಎಂದಾಯಿತು. 


ಹೀಗೆ ತೀರ್ಮಾನಿಸಿಬಿಡುವುದು ಕೊಂಚ ಅವಸರದ್ದಾಯಿತು ಎನಿಸುತದೆ. ಡೀಶಿಯಸ್‌ 
ಬ್ರೂಟಸನು ಪಟ್ಟಮಾಡುವ ಕಾರಣಗಳಲ್ಲಿ ಮೊದಲನೆಯದಾಗಿ ಹೇಳುವುದು "ಕಿರೀಟ 
ಧಾರಣ'ದ ವಿಷಯ, ಮತ್ತು ಡೀಶಿಯಸ್‌ ಬ್ರೂಟಸ್‌ ಜಾಣನಾದದ್ದರಿಂದಲೇ ಕಿರೀಟದ 
ವಿಷಯ ಮೊದಲೇ ಹೇಳುವುದು. ಸೀಸರನನ್ನುಯಾವುದು ಹೆಚ್ಚಿಗೆ ಚುಚ್ಚುತದೆ ಎಂದು ಅವನು 
ಬಲ್ಲ ಹೀಗಾಗಿಯೇ ಇಡೀ ಭಾಗದಲ್ಲಿಹೆಚ್ಚು ಒತ್ತುಕೊಡುವುದು "ಕ್ಯಾಲಿಫೂರ್ಲಿಯಾ ಕನಸು', 
"ಸೆನೆಟರುಗಳ ಪ್ರತಿಕ್ರಿಯೆ', "ಸೀಸರನ ಭಯದ ಕುರಿತಾದ ಮಾತು' ಇವುಗಳು. ಅಥವಾ ಬೇರೆ 
ಮಾತುಗಳಲ್ಲಿ ಹೇಳಬಹುದಾದರೆ ಸೀಸರನ ಅಹಮಿಕೆಗೆ ಪೆಟ್ಟು ಬೀಳುವುದು ಈ 
ಮಾತುಗಳಿಂದ. ತಾನು ನಗೆಪಾಟಲಾಗಿಬಿಡುತೇನೆಂಬ ಭಯದಿಂದ. ಎಂದೇ ""ನಾನು ಸೆನೆಟಿಗೆ 
ಬರುವುದಿಲ್ಲ ಬರುವುದಿಲ್ಲ ಎಂಬುದು ನನ್ನ ಮನಸ್ಸಿನ ಇಚ್ಛೆ ಅಷ್ಟೆ ಕಾರಣಗಳೇನು 
ಕೊಡಬೇಕಾದದ್ದಿಲ್ಲ' ಎಂದು ಹೇಳಿದ ದೃಢತೆಯಲ್ಲಿಯೆ "ನಿನ್ನ ಹೆದರಿಕೆಗಳು ಎಷ್ಟು 
ಮೂರ್ಪತನದ್ದಾಗಿ ಕಾಣುತ್ತದೆ ನೋಡು ಕ್ಯಾಲಿಪೂರ್ನಿಯಾ, ಇವಕ್ಕೆ ನಾನು ಸಗ್ರಿಬಿಟ್ಟಿದ್ದೆನಲ್ಲ 
ಎಂದು ನಾಚಿಕೆಯಾಗುತ್ತಿದೆ. ನನ್ನ ರಾಜವಸ್ತ್ರ ಕೊಡು, ನಾನು ಹೊರಟೆ' ಎಂದು 
ನಿರ್ಧಾರ ಬದಲಿಸಿಬಿಡುತಾನೆ. 


ಇಷ್ಟರಲ್ಲಿ ಮಿಕ್ಕೆಲ್ಲರೂ ಬಂದಿದ್ದಾರೆ. ಸೀಸರ್‌ ಮತ್ತು ಬ್ರೂಟಸ್‌ ಇಡೀ ನಾಟಕದಲ್ಲಿ 
ಆಡುವುದೂ ಮೂರೇಮಾತುಗಳು. ಈ ದೃಶ್ಯದಲ್ಲಿ: ಮೊದಲಬಾರಿ'What is ita clock ?' 
ಎಂದು ಸಮಯದ ಬಗ್ಗೆ ವಿಚಾರಿಸಿದ ಬ್ರೂಟಸ್‌ "Caesar, it is strucken eight" 
ಎನ್ನುತಾನೆ. 


ಆಂಟನಿಯೂ ಬಂದ ಮೇಲೆ ಎಲ್ಲರೂ ಸೆನೆಟಿಗೆ ಹೊರಡುತಾರೆ. ಹೊರಡುವುದಕ್ಕೆ 
ಮುಂಚೆ ಬಂದ ಅತಿಥಿಗಳನ್ನೆಲ್ಲ ಒಳಗೆ ಕರೆದು ಒಂದಷ್ಟು ಪಾನೀಯ ತ್‌್‌: 
ಸೀಸರ್‌ ಕರೆದೊಯ್ಯುತಾನೆ. ಜೀಸಸ್‌ ಕೈಸನ 1೩5! supp ನೆನಪಿಗೆ ಬರುತದೆ : ಈ ಅಂತಿಮ 
ಪಾನಗೋಷ್ಠಿ ಇಲ್ಲಿಯ ಸಂದರ್ಭ ಇನ್ನೂ ಹೆಚ್ಚುಕ್ರೂರ, ಕಠೋರ - ತನ್ನೊಡನೆ ಪಾನೀಯ 
ಸೇವಿಸುತಿರುವವರು ತನ್ನನ್ನು ಹತ್ತೆ EEE ನಗುತ್ತ ಮಾತನಾಡುತ್ತ ತನ್ನ ಆತಿಥ್ಯ ವನ್ನು 
ಸಿ (ಕರಿಸುತಿರವ ER 6 ಮನಸ್ಸು ಮುಟ್ಟಿ ಮನ ಕಲಕುವುದು ಬ್ರೂಟಸ್‌ ನಿಗೆ 
ಮಾತ್ರ. ಎಂದೇ ಸೀಸರನನ್ನು ಅನುಸರಿಸಿ ಹೊರಡುವುದಕ್ಕೆ ಮುಂಚೆ ಎರಡು ಸಾಲುಗಳ ಒಂದು 
ಸ್ನಗತನುಡಿಯುತಾನೆ: 


ವ 


೬ 


1 


ಜೂಲಿಯಸ್‌ ಸೀಸರ್‌ - ೩೯ 


That every like is not the same, O Caesar ! 
The heart of Brutus earns to think upon’ 


“ಠಃ ನಗು ನಲಿವುಗಳು ಈಟಿ ಚೂರಿಗಳನ್ನು ಹುದುಗಿಸಿಕೊಂಡಿವೆ ಎಂಬುದು ನಿನಗೆ 
ಕಾಣದಲ್ಲ ಎಂದು ನನ್ನ ಹೃದಯ ಮರುಗುತದೆ'' ಮನಸಿನಲ್ಲಿ ಇನ್ನೂ ಕೂಡ ಬಗೆಹರಿಸ 
ಲಾಗದ ದ್ವಂದ್ವದಲ್ಲಿ ನರಳುತ್ತಿದ್ದಾನೆ ಬ್ರೂಟಸ್‌ ಎಂಬುದು ಸ್ಪಷ್ಟವಾಗುತ್ತದೆ. 


ಸೀಸರನಿಗೆ ಮತ್ತೂ ಒಂದು ಎಚ್ಚರಿಕೆಯ ರೂಪದಲ್ಲಿ ಆರ್ವಿಮೆಡೋರಸ್‌ ಒಂದು 
ಮನವಿಯನ್ನು ಸಿದ್ಧಪಡಿಸಿಕೊಂಡು ಸೀಸರ್‌ ಸೆನೆಟಿಗೆ ಹೋಗುವ ಮಾರ್ಗದಲ್ಲಿ ಕಾಯುತ್ತ 
ನಿಂತಿದ್ದಾನೆ. ಭವಿಷ್ಯವಾಣಿ ಆಯಿತು ; ಭಯಂಕರರಾತ್ರಿಯ ಗುಡುಗು ಸಿಡಿಲುಗಳಾದವು ; 
ಕ್ಯಾಲಿಫೂರ್ಡಿಯ ಕಂಡ ಕೆಟ್ಟ ಕನಸುಗಳಾದವು ; ಅರ್ಚಕರು ಕಳಿಸಿದ ದೈವಸಂದೇಶವಾಯಿತು. 
ಈಗ ಮತ್ತೂ ಒಂದು. ""ನಿನ್ನ ಸುತಲ ಯಾರೂ ನಂಬಿಕೆಗೆ ಅರ್ಹರಲ್ಲ; ಎಲ್ಲರದೂ ಒಂದೇ 
ಗುರಿ. ಸೀಸರನನ್ನು ಮುಗಿಸುವುದು ಎಂಬುದು. ಸೀಸರ್‌, ನೀನು ಅಜರಾಮರ ಎಂದು 
ಭ್ರಮೆಗಳು ಇಲ್ಲದಿದ್ದರೆ ಎಚ್ಚರಿಕೆಯಿಂದಿರು. ಮಾನಸಿಕ ಸುಭದ್ರಸ್ಥಿತಿ ಪಿತೂರಿಗಳಿಗೆ 
ಎಡೆಮಾಡಿಕೊಡುತದೆ. ದೇವರು ನಿನ್ನನ್ನು ಕಾಪಾಡಲಿ - ನಿನ್ನ ಅಭಿಮಾನಿ'' ಎಂದು ರುಜು 
ಹಾಕಿ ಮನವಿ ತಯಾರಿಸಿ ಕಾದಿದ್ದಾನೆ ಆರ್ವಿಮೆಡೋರಸ್‌. ಅಸೂಯೆ, ಅಸಹನೆಗಳ ಎದುರು 
ಸಾತ್ವಿಕತೆ, ಸಚ್ಚಾರಿತ್ರ್ಯಗಳಿಗೆ ಉಳಿಗಾಲವಿಲ್ಲ ಎಂದು ಮರುಗುತಾನೆ. ಸರಿಯಾದ ವೇಳೆಗೆ 
ಇದನ್ನು ನೀನು ಓದಿದರೆ ನೀನು ಬದುಕುತ್ತೀಯ, ಇಲ್ಲವಾದರೆ ವಿಧಿಯೂ ಕೂಡ 
ಪಿತೂರಿಗಾರರ ಜೊತೆ ಕೈ ಜೋಡಿಸಿದೆ ಎಂದು ಅರ್ಥ. 


ಅಂಕದ ಕೊನೆಯ ದೃಶ್ಯ. ಬ್ರೂಟಸನ ಮನೆಯಲ್ಲಿಫೋರ್ದಿಯಾ ತನ್ನ ಗಂಡ ಮನೆಬಿಟ್ಟು 
ಹೊರಟಾಗಿನಿಂದ ಅವಳು ಪಡುತಿರುವ ಪಾಡಿನ ಚಿತ್ರಣವನ್ನು ಸಮರ್ಥವಾಗಿ ನೀಡುತದೆ. 
ಅಸಹಾಯಕ ಸ್ಥಿತಿಯಲ್ಲಿ ನರಳುತ್ತಿದ್ದಾಳೆ. ಗಂಡ ಹೊರಟಾಗ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ 
ನೆಂಬುದು ಸ್ಪಷ್ಟವಾಗಿ ಕಾಣುತಿದ್ದಿತು. ಲೂಷಿಯಸನನ್ನು ಸೆನೆಟಿಗೆ ಕಳುಹಿಸಿ "ಏನು 
ನಡೆಯುತಿದೆ, ನನ್ನ ಗಂಡ ಹೇಗೆ ಕಾಣುತಾನೆ, ಸೀಸರನ ಸುತ್ತ ಮುತ್ತ ಯಾರು 
ಸುಳಿದಾಡುತಿದ್ದಾರೆ ತಿಳಿದು ಬಾ' ಎಂದು ಅಟ್ಟುತಾಳೆ. ತನ್ನ ಮನೆಯ ಮುಂದೆ ಹಾದು 
ಹೋಗುತಿರುವ ಭವಿಷ್ಯವಾದಿಯನ್ನು ಕರೆದು "ಏನು ನಡೆಯುತಿದೆ, ಸೀಸರನಿಗೆ ಏನಾದರೂ 
ಅಪಾಯವಿದೆಯೇ' ಎಂದು ಕೇಳುತಾಳೆ. "ಏನೂ ಅಪಾಯವಿಲ್ಲವೆನಿಸುತದೆ - ಆದರೆ 
ಬಹಳಷ್ಟು ಆಗಿಬಿಡಬಹುದೆಂಬ ಭಯವೂ ನನ್ನನ್ನು ಕಾಡುತ್ತಿದೆ' ಎಂದು ಹೇಳಿ ತಾನು 
ಸೀಸರನನ್ನು ಕಾಣುವುದಕ್ಕೆ ತಕ್ಕ ಜಾಗ ಹುಡುಕುವುದಕ್ಕಾಗಿ ತೆರಳಿಬಿಡುತಾನೆ. 
ಪೋರ್ದಿಯಾ ಕಳಕಳಿಯಲ್ಲಿ "ಬ್ರೂಟಸ್‌ ನಿನ್ನ ಮನಸಿನ ಅಭೀಷ್ಟಗಳು ಪೂರೈಸಲಿ' ಎಂದು 


೪೦ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಹಾರೈಸಿ ತತ್‌ಕ್ಷಣ ತಾನಂದದ್ದು ಈ ಹುಡುಗ - ಲೂಷಿಯಸರಿಗೆ ಕೇಳಿಸಿಬಿಟಿತೆ ಎಂದು 
ಹೆದರುತ್ತಾಳೆ. "ಹೋಗು ಲೂಷಿಯಸ್‌, ಹೋಗು; ನನ್ನ ಗಂಡನಿಗೆ ನಾನು ಉಲ್ಲಾಸದಲ್ಲಿದ್ದೇನೆ 
ಎಂದು ಹೇಳು. ಅವನು ಏನು ಹೇಳುತಾನೆ ಕೇಳಿ ತಿಳಿದು ಬಾ' ಎಂದು ಅವಸರಿಸುತಾಳೆ. 
ಬ್ರೂಟಸನ ಮಾನಸಿಕ ಚಡಪಡಿಕೆಯ ಇನ್ನೊಂದು ರೂಪ ಪೋರ್ಟಿಯಾಳ ಈ ಸ್ಥಿತಿ. ಈ 
ನಾಟಕದ ಇಬ್ಬರು ಸ್ಟೀ ಪಾತ್ರಗಳಿಗೂ 1605 of rch ಭಯಂಕರ ದಿನ. ಈ ಅಂಕದ ನಂತರ 
ಇಬ್ಬರೂ ಎಲ್ಲ ಅರ್ಥಗಳಲ್ಲಿಯೂ ನಾಟಕದಿಂದ ನಿರ್ಗಮಿಸಿ ಬಿಡುತಾರೆ. ಮನೆ, 
ಗಂಡಹೆಂಡತಿ, ಪ್ರೀತಿವಿಶ್ವಾಸ ಎಲ್ಲ ಇನ್ನು ಮುಂದೆ ರೋಮಿನಲ್ಲಿ ಮುಗಿದ ಮಾತುಗಳು, 
ಅರ್ಥ ಕಳೆದುಕೊಂಡ ಶಬ್ದಗಳು. 


ಮೂರನೆಯ ಅಂಕದಲ್ಲಿ ನಾಟಕ ಪರಾಕಾಷ್ಠೆಯನ್ನು ಮುಟ್ಟುತ್ತದೆ. ಸೆನೆಟಿನಲ್ಲಿ ಸೀಸರನ 
ಹತ್ಯೆಯ ಅಂಕ. 


ಸೆನೆಟಿಗೆ ಹೋಗುವ ಮಾರ್ಗದಲ್ಲಿ ಸೀಸರನ ಕಣ್ಣಿಗೆ ಬೀಳುವ ಮೊದಲ ವ್ಯಕ್ತಿ 
ಭವಿಷ್ಯವಾದಿ. ಅವನನ್ನು ಕುರಿತು ಸೀಸರ್‌ ಆಡುವ ಮಾತು: "The ides of March are 
come" ಅದಕ್ಕೆ ಉತ್ತರ: 'Ay Caesar, but not 8070' ಎಂಬ ಪುಟ್ಟಸಂಭಾಷಣೆ. ಸೀಸರನ 
ಅದಮ್ಯ ಆತ್ಮವಿಶ್ವಾಸದೆದುರು ಭವಿಷ್ಯವಾದಿಯ ಮರುಕ ತುಂಬಿದ ಎಚ್ಚರಿಕೆಯ ಮಾತು. 
ಒಮ್ಮೊಮ್ಮ - ನಾವುಗಳು ಸಾಮಾನ್ಯರಾದದ್ದರಿಂದ - ಸೀಸರನ ಈ ರೀತಿಯ ಆತ್ಮವಿಶ್ವಾಸ 
ಠೇಂಕಾರದ ಹಾಗೆ ಕಂಡುಬಿಡುತದೆ. ಅಹಂಕಾರದ, ದುರಭಿಮಾನದ ಮಾತಾಗಿ 
ಕೇಳಿಬಿಡುತದೆ. ಇದು ಸಹಜ ಕೂಡ. ಆದರೆ ಇಲ್ಲಿ ಆಳದಲ್ಲಿ ಅಡಗಿರುವುದು, ಸೀಸರನು 
ಮಾತನಾಡುತ್ತಿರುವುದು ತನ್ನ ಕ್ಷೇಮವನ್ನು ಕುರಿತೇ ಎಂದು ನಾವು ಮರೆಯಬಾರದು. 
ಮತ್ತೂ ಮುಂದೆ ಹೋದರೆ ಸೀಸರನನ್ನು ತಡೆಯಲು ಯತ್ನಿಸುವುದು ಆರ್ದಿಮೆಡೋರಸ್‌. 
ಮನವಿ ಪತ್ರವನ್ನೂ ಕೈಯಲ್ಲಿ ಹಿಡಿದು ಕಾದಿದ್ದಾನೆ, ""ದಯವಿಟ್ಟು ಇದನ್ನು 
ನೋಡು....ಮೊದಲು ನೋಡು....ನನ್ನ ಮನವಿ ಸೀಸರನನ್ನು ಕುರಿತದ್ದೇ, ಮೊದಲು 
ನೋಡು'' ಎಂದು ಬೇಡುತಾನೆ. ಸೀಸರನ ಪ್ರತಿಕ್ರಿಯೆ ಏನು ? "What touches us 
ourself shall be last served" ನನ್ನ ಬಗ್ಗೆಯಲ್ಲ ನನ್ನ ಮೊದಲ ಕಳಕಳಿ ಎಂದು 
ಮುಂದುವರೆದವನನ್ನು ಮತ್ತೆ ಅಂಗಲಾಚುತಾನೆ ಆರ್ಲಿಮೆಡೋರಸ್‌ - ""ತಡಮಾಡಬೇಡ, 
ತತ್‌ಕ್ಷಣ ಓದು'' ಎಂದು. ಸೀಸರನ ಸಹನೆಯೆಲ್ಲ ಕಳೆದು "ಏನು, ಹುಚ್ಚನಿದ್ದಾನೆ ಈ 
ಮನುಷ್ಯ' ಎಂದು ನಡೆದುಬಿಡುತಾನೆ. ಮೊದಲ ಅಂಕದ ಎರಡನೇ ದೃಶ್ಯದಲ್ಲಿಭವಿಷ್ಯವಾದಿಗೆ 
ಹೇಳಿದ ಮಾತಿನ ಇನ್ನೊಂದು ರೂಪ ಇದು: "He is a dreamer, Let us leave him, 
pass’ ತನ್ನ ಅಂತ್ಯದತ್ತ ರಾಜಠೀವಿಯಲ್ಲಿ ನಡೆಯುತಾನೆ. ಅಹಂಕಾರವೆನಿಸಿದರೂ ಮೆಚ್ಚ 
ದಿರಲು ಸಾಧ್ಯವಿಲ್ಲದಷ್ಟು ಎತರದ ವ್ಯಕಿತ್ಸ ಸೀಸರನದು ಎಂದು ಯಾರಿಗೂ ಅನ್ನಿಸಬೇಕು. 


ಜೂಲಿಯಸ್‌ ಸೀಸರ್‌ ೪೧ 


ಸೆನೆಟಿಗೆ ಪ್ರವೇಶ ಮಾಡಿದ ಮೇಲೆ ಮೊದಲ ಹತೊಂಬತು ಸಾಲುಗಳು ಪಿತೂರಿಗಾರರ 
ಮಧ್ಯೆ ನಡೆಯುವ ಗುಸುಗುಸುಗಳು - ಎಲ್ಲ ಆತಂಕದಲ್ಲಿದ್ದಾರೆ. ಎಲ್ಲರೂ ಮತೆಲ್ಲರನ್ನೂ 
ಗಮನಿಸುತ್ತಿದ್ದಾರೆ. ಒಂದೊಂದು ಮಾತೂ ತನ್ನ ಸಹಜ ಅರ್ಥ ಕಳೆದುಕೊಂಡು ಬೇರೆ 
ಏನೇನೋ ಅರ್ಥಗಳನ್ನು ಹೊರಡಿಸುತಿದೆ. ಉದಾಹರಣೆಗೆ ಪೊಪಿಲೆಯಸ್‌ ಲೇನಾ 
ಕ್ಯಾಪಿಯಸ್‌ನ ಬಳಿ ಬಂದು "ನಿಮ್ಮ ಯತ್ನಗಳೆಲ್ಲ ಸಫಲವಾಗಲಿ' ಎಂದು ಹೇಳಿದ ಮಾತು 
ಕ್ಯಾಷಿಯಸ್‌ನ ಹೃದಯದ ಬಡಿತದಲ್ಲಿ ಏರುಪೇರು ಉಂಟುಮಾಡುತದೆ. "ಏನು 
ಯತ್ನಗಳು...' ಎಂದು ತೊದಲಿದ ತನ್ನ ಪ್ರಶ್ನೆಗೆ ಉತ್ತರಿಸದೆ ಪೊಪಿಲೆಯಸ್‌ ಸೀಸರನ ಬಳಿ 
ನಡೆದು ಬಿಡುತಾನೆ ಮತ್ತೂ ಅಷ್ಟು ಗಾಬರಿ ಉಂಟುಮಾಡುವ ರೀತಿಯಲ್ಲಿ ತಮ್ಮಗುಟ್ಟೆಲ್ಲ 
ರಟ್ಟಾಗಿಬಿಟ್ಟಿದೆ. ಹಾಗೊಮ್ಮೆ ಆದರೆ ಸೀಸರನೋ ಅಥವಾ ತಾನೋ ಇಬ್ಬರಲ್ಲಿ ಒಬ್ಬರು 
ಉಳಿಯುತೇವೆ ಎಂದು ನುಡಿಯುವ ಕ್ಯಾಷಿಯಸನಿಗೆ ಬ್ರೂಟಸ್‌ ಸಮಾಧಾನ 
ಮಾಡುತ್ತಾನೆ - ""ಪೊಪಿಲೆಯಸ್‌ ಸೀಸರನ ಬಳಿ ನಕ್ಕು ಮಾತನಾಡುತ್ತಿದ್ದಾನೆ, ಬೆದರಬೇಡ'' 
ಎಂದು. ಆಂಟನಿಯನ್ನು ಸರಿಯಾದ ಸಮಯಕ್ಕೆ ಟ್ರಿಬೊನಿಯಸ್‌ ಸೆನೆಟಿನಿಂದ ಹೊರಗೆ 
ಕರೆದೊಯ್ಯುತ್ತಿದ್ದಾನೆ. ಸೀಸರನ ಬಳಿ ಅಹವಾಲು ಹೇಳಿಕೊಳ್ಳಬೇಕಾದ ಸಿಂಬರ್‌ನಿಗೆ 
ಸಿದ್ದವಾಗಿರಲು ಹೇಳಬೇಕು. 


ಅವನು ಸೀಸರನ ಬಳಿ ಹೋಗಿ ಆಯಿತು. ಎಲ್ಲರೂ ಜೊತೆಗೂಡಬೇಕು. ಮತ್ತು 
ಕೊನೆಯದಾಗಿ ಕಾಸ್ಕಾನಿಗೆ ಅವನ ಜವಾಬ್ದಾರಿಯ ನೆನಪು ಮಾಡಿಕೊಡುತಾರೆ - ೦೩508. 
you are the first that rears your hand’, ಎಲ್ಲ ಸಜ್ಜಾಯಿತು. ಇನ್ನು ಕಾರ್ಯ 
ಆರಂಭಿಸುವುದಷ್ಟೆ. ಶೇಕ್‌ಪಿಯರನ ನಾಟಕೀಯ ಪ್ರಜ್ಞೆ ಎಷ್ಟು ಅಳದು ಎಂದು 
ನೋಡಬೇಕಾದರೆ ಪ್ರ ಸಂದರ್ಭದಲ್ಲಿ ಸೀಸರನೇ ಆಚ ಮಾತಿನಲ್ಲಿ ಕಾಣಬೇಕು. "Are 
we allready ?" ಎಲ್ಲರೂ ಸಿದ್ಧತಾನೆ 7 ನಾಟಕೀಯ ವ್ಯಂಗ್ಯವೆಂಬುದಕ್ಕೆ ಇದಕ್ಕಿಂತ ಬೇರೆ 
ನಿದರ್ಶನ ಬೇಕಾಗಿಲ್ಲ 'Are we allready ? What is now amiss that Caesar and 
his senate must redress ?" ಪಿತೂರಿಗಾರರ ಪ್ರಕಾರ 'Caesar 15 amiss' ಎಂದೇ 
ಪರಿಹಾರವಾಗಿ ಅವನನ್ನೇ ಹತ್ಯೆ ಮಾಡಬೇಕಾಗಿದೆ. 


ಮೆಟಲಿಸ್‌ ಸಿಂಬರನ ಸೋದರನನ್ನು ದೇಶಭ್ರಷ್ಟಗೊಳಿಸಲಾಗಿದೆ. ಈಗ ಸಿಂಬರ್‌ 
ಅವನಿಗಾಗಿ ಸೀಸರ್‌ನಲ್ಲಿ ಅರಿಕೆ ಮಾಡಿಕೊಳ್ಳುತಿದ್ದಾನೆ. ಮಂಡಿಯೂರಿ ಬೇಡುತಿದ್ದಾನೆ. 
ಇಲ್ಲಿಂದ ಸೀಸರನ ಹತ್ಯೆಯವರೆವಿಗೆ ಸೀಸರನ ನಡವಳಿಕೆಯನ್ನು, ಆಡುವ ಮಾತುಗಳನ್ನು, 
ಬಳಸುವ ಶೈಲಿಯನ್ನು ಕುರಿತು ನಾಲ್ಕು ಮಾತುಗಳಲ್ಲಿ ಹೇಳಬಹುದು ಎನಿಸುತದೆ. 
ಬೇಡುವುದು, ಮಂಡಿಯೂರುವುದು, ಕಾನೂನನ್ನು ಮುರಿದು ವೈಯಕ್ತಿಕ ಉಪಕಾರಗಳನ್ನು 
ಬಯಸುವುದು ಸೀಸರನಿಗೆ ಅಸಹ್ಯದ ವಿಷಯಗಳು. ಮನುಷ್ಯ ತನ್ನ ಆತ್ಮಗೌರವವನ್ನು 
ಕಡೆಗಣಿಸಿ, ಕ್ಷುಲ್ಲಕ ಕ್ರಿಮಿಯಂತೆ ಕೈಯೊಡ್ಡಿ ಬೇಡುವುದು ಸೀಸರನ ದೃಷ್ಟಿಯಲ್ಲಿಅತ್ಯಂತ ಕೀಳು 


೪೨ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ವರ್ತನೆ, ಎಂದೇ ಇಂಥವುಗಳು ಕಾಲಿನಲ್ಲಿ ಹೊಸಕಿಹಾಕಿಬಿಡುವಂಥವು. ""ಸೀಸರ್‌ ತಪ್ಪು 
ಮಾಡುವುದಿಲ್ಲ; ಮತ್ತುಕಾರಣಗಳು ಇಲ್ಲದೆ ಆಡಿದ ಮಾತನ್ನು  ಹಿಂತೆಗೆಯುವುದಿಲ್ಲ'' ಮತ್ತು 


ಬ್ರೂಟಸನ ಜೊತೆಯ ಎರಡನೇ ಸ ಸಂಭಾಷಣೆ ಇಲ್ಲಿದೆ. ಬ್ರೂಟಸ್‌ ಮುಂದೆ ಬಂದು ಸಿಂಬರನ 
ಪರವಾಗಿ ಮಾತನಾಡುತಾನೆ ; ""ನಾನು ಭಟಂಗಿತನ ಮಾಡುವುದಿಲ್ಲ ಆದರೆ ಸಿಂಬರನ 
ಸೋದರನನ್ನು ತತ್‌ಕ್ಷಣವೇ ಶಿಕ್ಷೆಯಿಂದ ಮುಕಗೊಳಿಸು'' ಎಂದು. ಸೀಸರನ ಒಂದೇ 
ಮಾತಿನ ಉತರ - ಆ ಮಾತಿನಲ್ಲಿ ಆಶ್ಚರ್ಯ, ಬ್ರೂಟಸನೂ ಹೀಗಾದನೆ ಎಂಬ ವಿಷಾದ 
ಎಲ್ಲವೂ ಕೂಡಿದೆ- "What, Brutus ° ಸ ಅಷ್ಟೆ. ಈ ಬ್ರೂಟಸನಿಗೂ'What, Brutus'ನಲ್ಲಿ 
ಅಡಕವಾಗಿರುವ ಎಲ್ಲ ಅರ್ಥಗಳೂ ವೇದ್ಯ ವಾಗಿರಬೇಕು - ಎಂದೇ ಮುಂದೆ ಮಾತನಾಡದೆ 
ಸುಮನಾಗಿಬಿಡುತಾನೆ. ಬಹುಶಃ ಸೀಸರನನ್ನು ಬಹು ಪ್ರಬಲವಾಗಿ ಕೆರಳಿಸುವುದು 
ಕ್ಯಾಷಿಯಸನ ಮನವಿ. ಒಂದೇ ಕ್ಷಣದಲ್ಲಿ ಜೇ ಬಗೆಗೆ ತನ್ನಲ್ಲಿ ವವ 
Wicked ಸಂಶಯ, ತಿರಸಾ ರೆಗಳು ಒಮ್ಮೆಗೇ ಸೋಟಸುವಂತೆ ಉತ್ತರಿಸುತಾನೆ - 


could be well moved, 111 ಇ । as you; y If1 ೫11 pray to move, prayers 


would move me' ಎಂದು ಗುಡುಗಿ, ತನ್ನ ಬದುಕಿನ, ತನ್ನ ವ್ಯ ಕಿತ್ರ ದ ಕುರಿತಾಗಿ ನಿರರ್ಗಳ 
ವಾಗ್ಮೈಖರಿಯಲ್ಲಿ ಮಾತನಾಡುತಾನೆ. ಬಡು! ಇದೇ ತನ್ನ ಬದುಕಿನ ಹಂಸಗೀತೆ 
ಯಾಗಬಹುದೆಂದು ಕನಸಿನಲ್ಲಿಯೂ. ಎಣಿಸಿರಲಾರ. "ಆಕಾಶದ ತುಂಬ ನಕ್ಷತ್ರಗಳು ತುಂಬಿವೆ. 


ಎಲ್ಲವೂ ಉರಿವ ಬೆಂಕಿಉಂಡೆಗಳೆ. ಪ್ರತಿಯೊಂದೂ ಪ್ರಜ್ವಲಿಸುತದೆ. ದರೆ ಅವುಗಳಲ್ಲಿ 


ಒಂದು ಮಾತ್ರ ತನ್ನ ಸ್ಥಾನದಲ್ಲಿ ಭದ್ರವಾಗಿ ಉಳಿಯುತದೆ. ಹಾಗೆಯೇ ಈ ಲೋಕದಲ್ಲಿಕೂಡ 
ಲೆಕ್ಕವಿಲ್ಲದಷ್ಟು ಜನರಿದ್ದಾರೆ. ಮನುಷ್ಯರು ರಕ್ತ ಮಾಂಸ ಮತ್ತುಬುದ್ದಿಯಿಂದ ಕೂಡಿರುತಾರೆ 
ಹ] ಆದರೆ 'ಅವರಲ್ಲೊಬ್ಬ ಮಾತ್ರ ಅಜೇಯನಾಗಿ ತನ್ನ ಅಗ್ರಸ್ಥಾನ 'ಉಳಿಸಿಕೊಳ್ಳುತ್ತಾನೆ. ಆ 
ಅಂಥವನು ನಾನು; ಸಿಂಬರ್‌ನು ದೇಶಭ್ರ ಪುನಾಗಬೇಕೆಂದು ಅಚಲ ನಿರ್ಧಾರ ಮಾಡಿದ್ದೇನೆ. 
ದೇಶಭ್ರಷ್ಟನಾಗಿ ಉಳಿಯುತಾನೆ ಎಂಬ ನಿಶ್ಚಯಕ್ಕೆ ಬದ್ಧನಾಗಿದ್ದೇನೆ”. ಮತ್ತೆ ಬೇಡುವ ಸಿನ್ನಾನಿಗೆ 
"ದೂರ ಸರಿ, ಒಲಿಂಪಸನ್ನೇ ಅಲ್ಲಾಡಿಸುವ ಸಾಹಸವೆ 9' ""ಬ್ರೂಟಸನಂಥ ಬ್ರೂಟಸನೇ 
ವ್ಯರ್ಥವಾಗಿ ಮಂಡಿಯೂರಲಿಲ್ಲವೇ ?'' ಎಂದು ಅಬ್ಬರಿಸಿದ ಸೀಸರನಿಗೆ ಮಾತುಗಳಲ್ಲ, 


ಕೈಯ ಶಕ್ತಿಯೇ ಇನ್ನು ಉತ್ತರ ; ಸೀಸರನ ಮೇಲೆ ಹತ್ತೂ ಕಡೆಗಳಿಂದ ಅಸ್ತ್ರ 


ಪ್ರಯೋಗವಾಗುತದೆ. ನಮ್ಮ ಕಣ್ಣ ಮುಂದೆ ನಾವು ಚಿತ್ರಿಸಿಕೊಳ್ಳಬಹುದಾದ ಈ ದೃಶ್ಯ 
ಮನಸಿನಲ್ಲಿ ಕೆತಿದಂತಾಗಿ ಆ. ಉಳಿದುಬಿಡುತದೆ. ಸುತಲೂ ಚಾಕು ಜ್‌ 


ಇರಿಯಲಡುತಿದರೂ ಬಹುಶಃ ಸೀಸರನಿಗೆ ಬ್ರೂಟಸನು ಕತ್ತಿ ಎತುವತನಕ ತನಗೆ. 


ಅಪಾಯವಿದೆ ಎಂದು ಭಾವಿಸಿದ್ದಿರಲಿಕ್ಕಿಲ್ಲ ಎಂಬ ರೀತಿಯಲ್ಲಿ, ಒಮ್ಮೆ ಬ್ರೂಟಸನು ತಿವಿದ 
ಕೂಡಲೇ ''7! tu Brute ? ....Then fall Caesar" ಎಂದು ಉದ್ಧರಿಸಿ ಕುಸಿಯುತಾನೆ. ಈ 
ಮಾತಿನ ಹಿಂದಿನ 'ಭಾವನೆಗಳನ್ನೂ ನೋಡೋಣ. "ನೀನು ಕೂಡ, ಬ್ರೂಟಿ ?' ಎಂದ 


4 


ಜೂಲಿಯಸ್‌ ಸೀಸರ್‌ ೪೩ 


ಮೇಲೆ ಸೀಸರ್‌ ತನ್ನ ಅಂತ್ಯ ಒಪಿಕೊಂಡಂತೆಯೆ. ಇದು ಬ್ರೂಟಸನಿಗೆ ಆಡುವ ಮೂರನೆಯ 
ಮತ್ತು ಕೊನೆಯ | ಇಡೀ ನಾಟಕದಲ್ಲಿ ಮತೆಲ್ಲಿಯೂ ಅವರಿಬ್ಬರ ಮಧ್ಯೆ 
ಮಾತುಕತೆಯಿಲ್ಲ ಎರಡು ಶ್ರೀಮಂತ ಮನಸುಗಳ ಮಧ್ಯೆ ಮಾತಿನ ಅವಶ್ಯಕತೆ ಇಲ್ಲ ಪರಸರರ 
ಅಸಿತ್ತದ ಅರಿವಷ್ಟೆ ಸಾಕು. ಸೀಸರ್‌ ಎಷ್ಟೇ ಶ್ರೀಮಂತ ರೀತಿಯ ವ್ಯಕ್ತಿಯಿರಬಹುದಾದರೂ, 
ಎaೇ'Constant as the northern star’ ಎಂಬ ನಂಬಿಕೆಯಿದ್ದರೂ, "Caesar doth not 
wrong' ಎಂಬ ಅಭಿಮಾನವಿದ್ದರೂ ಅವನೂ ಕೂಡ ಒಬ್ಬ ಮನುಷ್ಯನೇ. ಸ್ನೇಹ, ವಿಶ್ವಾಸ, 
ನಂಬಿಕೆಗಳನ್ನುಬಯಸುವ ಮಿಕ್ಕೆಲ್ಲರಂತೆ ಅವನೂ ಕೂಡ. ಬ್ರೂಟಸ್‌ನಂಥ ವ್ಯಕ್ತಿಇರುವವರೆಗೆ 
ತನಗೊಂದು ದಿವ್ಯ ಆಸರೆ ಇದ್ದ ಹಾಗೆ. ಬ್ರೂಟಸನು ಸಿಂಬರನ ಪರವಾಗಿ ವಾದಿಸುವುದಕ್ಕೆ 
ಬಂದಾಗಲೂ ಆಡುವುದು ಇದೇ ರೀತಿಯ ಮಾತು. "What, Brutus?' ಕೊನೆಗೆ 
ಬ್ರೂಟಸ್‌ನಿಗೇ "ಇಲ್ಲವೆಂದು ಹೇಳಿದ ತಾನು (Doth not Brutus bootless 10706171 
ಬೇರೆಯವರಿಗೆ ಸೊಪ್ಪು ಹಾಕುವುದು ಹೇಗೆ ಸಾಧ್ಯ ?' ಎಂದೇ ಈಗ ಕೂಡ ತನ್ನ ವಿರುದ್ದ 
ಬ್ರೂಟಸನೇ ಕೈ ಎತ್ತಿದ ಮೇಲೆ ಇನ್ನುಉಳಿದು ಪ್ರಯೋಜನವೇನು? 'Then fall Caesar’ 
ಈ ಮಾತಿನಲ್ಲಿ 'Then'ಗೆ ಇರುವ ಮಹತ್ವ ಇದು. 


ಹತ್ಯೆಯ ನಂತರ ಊಹಿಸಬಹುದಾದಂತೆ ಇಡೀ ಸೆನೆಟ್‌ಭವನ ಅಲ್ಲೋಲ 
ಕಲ್ಲೋಲದಲ್ಲಿ ಮುಳುಗಿಬಿಡುತದೆ. ದಿಗ್ಭಾಂತಿಗೊಂಡ ಸೆನೆಟರುಗಳು ದಿಕ್ಕಾಪಾಲಾಗಿ 
ಓಡುತ್ತಿದ್ದಾರೆ. 'Liberty, Freedom, Tyranny 15 dead" ಎಂದು ಸಿನ್ನಾ ಸಂಭ್ರಮದಲ್ಲಿ 
ಅರಚಾಡುತ್ತಿದ್ದಾನೆ. 


"ಹೋಗಿ ಬೀದಿಬೀದಿಗಳಲ್ಲಿ ಪ್ರಚುರಪಡಿಸಿ' ಎಂದು ಕೂಗುತಿದ್ದಾನೆ. ಕ್ಯಾಷಿಯಸ್‌ನೂ 
ದನಿಗೂಡಿಸುತಾನೆ. ತಮ್ಮಸಫಲ ಕಾರ್ಯಾಚರಣೆಯ ಬಗ್ಗೆ ತೃಪ್ರಭಾವನೆಯ ಉದ್ಯೋಷಗಳ 
ಮಧ್ಯೆಯೂ ತನ್ನ ಸಿಮಿತವನ್ನು ಕಳೆದುಕೊಳ್ಳದೆ ಇಹುಪುದು ಬ್ರೂಟಸನೊಬ್ಬನೆ. ತಮ್ಮ 
ವಿಜಯದ ಸಂಭ್ರಮ. ಆಚರಿಸುವುದಕ್ಕೆ ಜೂ ಗೊಂದಲದಲ್ಲಿ ಮುಳುಗಿರುವ ಸೆನೆಟ್‌. 
ಭವನವನ್ನು, ಸೆನೆಟರನ್ನು ಯಥಾಸ್ಥಿತಿಗೆ ತರಬೇಕಾಗಿದೆ. ಆತಂಕಗೊಂಡ ಸೆನೆಟರುಗಳಿಗೆ 
ಧೈರ್ಯ ನೀಡಬೇಕಾಗಿದೆ. ಬಹುಶಃ ಈ ಯತ್ನದಲ್ಲಿಅವರ ಸಹಕಾರ, ಸಹಾನುಭೂತಿಗಳನ್ನೂ 
ಸಾಧ್ಯವಾದರೆ, ಗಳಿಸಬೇಕಾಗಿದೆ. "People and senators, be not affrighted / Fly 
not, stand still ; ೩7710111075 debt 1s paid" ಎಂದು ಕೂಗಿ ಹೇಳುತಾನೆ. 
ಪಿತೂರಿಗಾರರಲ್ಲಿಯೂ ಸಂಶಯ, ಭಯಗಳಿವೆ. ಸೀಸರನ ಅಭಿಮಾನಿ ಯಾರಾದರೂ 
ಸುತಮುತಲಿದ್ದರೆ ? "ಅವನೆಲ್ಲಿ, ಇವನೆಲ್ಲಿ ಎಂದು ಪರಸರರನ್ನೂ ಕೇಳಿಕೊಳ್ಳುತಾರೆ. 
ಬ್ರೂಟಸ್‌ ಅಲ್ಲಿಯೇ ಹತ್ತಿರ ನಿಂತಿದ್ದ ವಯೋವೃದ್ಧ ಸೆನೆಟರ್‌ ಪುಬ್ಲಿಯಸ್‌ನನ್ನು ಕುರಿತು 
"ಯಾವ ಭಯವೂ ಪಡಬೇಕಾಗಿಲ್ಲ, ಮತ್ತ ಯಾರಿಗೂ ಹಾನಿ ಉಂಟಾಗುವುದಿಲ್ಲ. 


೪೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಗೆಲುವಾಗಿರು' ಎಂದು ಆಶ್ವಾಸನೆ ನೀಡುತ್ತಾನೆ. "ನಾವು, ಈ ಕೃತ್ಯವೆಸಗಿದ ನಾವು ಮಾತ್ರ 
ಹೊಣೆಗಾರರು, ಮತ್ತೆ ಯಾರೂ ಚಿಂತಿಸಬೇಕಾಲ್ಲ' ಎಂದು ಹೇಳಿ ಪುಬ್ಬಿಯಸ್‌ 
ಅಲ್ಲಿರುವುದಕ್ಕಿಂತ ಸೆನೆಟ್‌ಭವನ ಬಿಟ್ಟುತೆರಳುವುದು ಉಚಿತವೆಂದು ಸಲಹೆನೀಡುತಾನೆ. 


ಮುಂದೆ, ಅಂದರೆ ಆಂಟನಿಯ ಸೇವಕನ ಪ್ರವೇಶದವರೆವಿಗೆ, ಸುಮಾರು ಇಪತ್ರೈದು 
ಸಾಲಿನಷ್ಟು, ಈ ಪಿತೂರಿಗಾರರ ಮಧ್ಯೆ ನಡೆಯುವ ದೃಶ್ಯ ಕುತೂಹಲಕರವಾದದ್ದು ಏನು 
ಮಾಡುತ್ತಿ ದಾರೆ ಈ ಪಿತೂರಿಗಾರರು - ವಿಶೇಷವಾಗಿ ಬ್ರೂಟಸ್‌ ಮತ್ತು ಕ್ಯಾಷಿಯಸ್‌ ? 
ತಾವಾಡುವ ವಿಚಿತ್ರ ಮಾತುಗಳಿಂದ ಒಂದು ಬಗೆಯ ವಿಲಕ್ಷಣ ಸಮಾಧಾನ ಪಡೆಯಲು 
ಯತ್ನಿಸುತ್ತಿದ್ದಾರೆಯೆ 9 ಅಪ್ರಜ್ಞಾಪೂರ್ವಕವಾಗಿ ತಮ್ಮ ಕೃತ್ಯದ ಸಮರ್ಥನೆಯೇ ಇದು ? 
ಸೀಸರನನ್ನು ಹತ್ಯೆ ಮಾಡಿ ಅವನನ್ನು ಸಾವಿನ ಭಯದಿಂದ ಮುಕಗೊಳಿಸಿದ ತಾವು ಸೀಸರನಿಗೆ 
ಉಪಕಾರ ಮಾಡಿದಂತೆಯೇ ಅಲ್ಲವೆ ? ಈ ಎಲ್ಲಕ್ಕೆ ನಾಂದಿಯಾಗಿ ಬ್ರೂಟಸನು ಮೊದಲ 
ಎರಡು ಮಾತುಗಳು ಆಡಿರುತಾನೆ. ಆಂಟನಿ ಭಯಗ್ರಸನಾಗಿ, ಸಂಭೀಭೂತನಾಗಿ ಮನೆಗೆ 
ಧಾವಿಸಿಬಿಟ್ಟಿದಾನೆ ಎಂದಾಗ ಬ್ರೂಟಸ್‌ ಈ ಇಡೀ ಪ್ರಶ್ನೆ, ಸಾವು ಬದುಕಿನ ಪ್ರಶ್ನೆ, ಎಷ್ಟು 
ಎಚಿತ್ರ ಎಂಬ ಹಠಾತ್‌ ಅರಿವಿನಲ್ಲಿ ಬಹು ಸೂಕ್ಷ್ಮವಾದ ಒಂದು ಮಾತನಾಡುತಾನೆ. '೫೩೦5, 
we will know your pleasures, / That we shall die, we know, Its but the 
time and drawing days out, that men stand upon” ಒಳನೋಟವುಳ್ಳ ಮಾತು. 
ಇದನ್ನು ಮೆಲುಕು ಹಾಕುವುದಕ್ಟೂ ಬಿಡದ ಹಾಗೆ ಬ್ರೂಟಸನ ಇಡೀ ಮಾತನ್ನು ತೀರ 
ಮಾಮೂಲಿ, ನಿತ್ಯಗಟಲೆ ಮಾತಿನ ಮಟ್ಟಕ್ಕೆ ತಂದುಬಿಡುತಾನೆ ಕ್ಯಾಷಿಯಸ್‌. "“ಇಪ್ಪತ್ತು 
ವರ್ಷಗಳಷ್ಟು ಬದುಕನ್ನು ಮೊಟಕುಗೊಳಿಸಿದರೆ ಇಪತುವರ್ಷಗಳಷ್ಟು ಸಾವಿನ ಭಯದಿಂದ 
ಮುಕ್ತಿನೀಡಿದಂತಲ್ಲವೆ?'' ಎಂದು ಒಂದು ಬಗೆಯ ವಿಚಿತ್ರ ಸಮಾಧಾನ ವ್ಯಕಪಡಿಸುತಿದ್ದಂತೆ; 
ತೀರ ಅಚ್ಚರಿಯುಂಟುಮಾಡುವಂತೆ ಬ್ರೂಟಸ್‌ ಈ ಮಾತುಗಳಿಗೆ ದನಿಗೂಡಿಸುವುದಷ್ಟ ಅಲ್ಲ 
ಮಾತನ್ನು ಮತ್ತೂ ಅಷ್ಟು ಚಿಲ್ಲರೆಗೊಳಿಸುತಾನೆ. "ಅದು ಹೌದಾದರೆ ನಾವು ಸೀಸರನ 
ಸ್ನೇಹಿತರು ಎಂದಾಯಿತು. ಸಾವೊಂದು ಉಪಕಾರವೇ ಎಂದಾಯಿತು.' ಬ್ರೂಟಸನ ಮನಸ್ಥಿತಿ 
ಏನಿರಬಹುದು ಈ ಕ್ಷಣದಲ್ಲಿ ? ಗುಪವಾಗಿ ತನಗೆ ತಾನು ಕೊಲೆಗಾರನಲ್ಲ ಎಂದು 
ಹೇಳಿಕೊಳ್ಳಬೇಕಿದೆಯೆ 7? ಸೀಸರನಿಗೆ ತಾನು ದ್ರೋಹ ಬಗೆದಿಲ್ಲ ಎಂದು 
ಹೇಳಿಕೊಳ್ಳಬೇಕಿದೆಯೆ? ತಾನಾಡುತಿರುವ ಮಾತುಗಳು ತನ್ನಕಿವಿಗಾದರೂ ಬೀಳುತಿದೆಯೆ? 
ಇದೇ ಗುಂಗಿನಲ್ಲಿ ಅಥವಾ ಒಂದಿಷ್ಟು ದಿಕ್ಕು ಬದಲಿಸಿ ಸೀಸರನ ದೇಹವನ್ನು ನೋಡುತ್ತ ತನ್ನ 
ಸಹಚರರಿಗೆ ಹೇಳುತಾನೆ "ಸೀಸರನ ರಕದಲ್ಲಿ ನಮ್ಮ ಕೈಗಳನ್ನು ಪವಿತ್ರವಾಗಿ 
ತೋಯಿಸಿಕೊಳ್ಳೋಣ. ನಮ್ಮ ಕಠಾರಿಗಳನ್ನು ಈ ನೆತರಲ್ಲಿ ಅದ್ದೋಣ. ಮತ್ತೆ ಅವುಗಳನ್ನು 
ಎತ್ತಿ ಹಿಡಿದು ""ಶಾಂತಿ, ಸ್ವಾತಂತ್ರ್ಯ ಮತ್ತು ವಿಮೋಚನೆ'' ಎಂದು ಸಾರೋಣ. ಈ 
ಸಾಲುಗಳನ್ನು "ಜೂಲಿಯಸ್‌ ಸೀಸರ್‌' ನಾಟಕವನ್ನು ಸಿದ್ಧಗೊಳಿಸಿದ ಕೆಲವು ಸಂಪಾದಕರು 


ಜೂಲಿಯಸ್‌ ಸೀಸರ್‌ ೪೫% 


ಕಾಸ್ಫಾನ ಬಾಯಿಯಲ್ಲಿ ಆಡಿಸಿದ್ದಾರೆ. ಬ್ರೂಟಸನ ವ್ಯಕ್ತಿತ್ಸಕ್ಕೆ ತಕ್ಕುದಲ್ಲದ ಮಾತುಗಳು 
ಇವು ಎಂದು ಒಬ್ಬಸಂಪಾದಕ ಪೋಪ್‌ ಹೇಳುತ್ತಾನೆ. ಇವನ್ನುಕಾಸ್ಕಾನಿಗೆ ನೀಡುತಾನೆ. ಆದರೆ 
ಈ ಮಾತುಗಳನ್ನು ಜಾಗರೂಕತೆಯಿಂದ ಗಮನಿಸಿದರೆ ನಮಗೆ ಸ್ಪಷ್ಟವಾಗುತ್ತದೆ - ಸದ್ಯದಲ್ಲಿ 
ಬ್ರೂಟಸನಿಗೆ ಬಹು ಮುಖ್ಯವಾಗಿ ಕಾಣುವ ಕೆಲಸವೆಂದರೆ ಈ ಕೃತ್ಯದ ಸಂಪೂರ್ಣ 
ಹೊಣೆಗಾರಿಕೆಯನ್ನು ತಾನು ಮತ್ತು ತನ್ನ ಸಂಗಾತಿಗಳು ಒಪ್ಪಿಕೊಳ್ಳುವುದು. ಇದನ್ನು ಈ 
ಹಿಂದೆಯೇ ನಾವು ನೋಡಿರುವ ಹಾಗೆ ಅವನು ಒಮ್ಮೆ ಹೇಳಿ ಆಗಿದೆ. ಆದರೆ ಈಗ ಇನ್ನೂ 
ಹೆಚ್ಚಿಗೆ ಸಷವಾಗಿ, ದೃಢವಾಗಿ, ದಿಟ್ಟವಾಗಿ ಜಗತಿಗೆ ಬಹಿರಂಗಪಡಿಸುತಿದ್ದಾನೆ. ಇದು 
ಒಂದಾದರೆ ಮತ್ತೂ ಒಂದು ಅಂಶವೆಂದರೆ, ಈಗಾಗಲೇ ಗಮನಿಸಿದ ಹಾಗೆ, ಇಡೀ 
ಸಂದರ್ಭವನ್ನು ಚತುರೋಕಿಗಳಲ್ಲಿ ಮುಳುಗಿಸಿ ಹಗುರಗೊಳಿಸಿಬಿಡಬಾರದೆಂಬ ಅರಿವೂ 
ಆಗಿದ್ದಿರಬೇಕು. ಆದರೆ ಕ್ಯಾಷಿಯಸ್‌ ಇನ್ನೂ ಅದೇ ಲಹರಿಯಲ್ಲಿದ್ದಾನೆ. ತನ್ನ ಹಿಂದಿನ 
ಮಾತುಗಳ ಜಾಡಿನಲ್ಲೇ ಬ್ರೂಟಸನ ಮಾತುಗಳನ್ನು ಅರ್ಥೈಸಿ ಘೋಷಿಸುತಾನೆ: "ಯುಗಗಳು 
ಕ್ರಮಿಸಿದರೂ ಈ ಇಂದಿನ ದೃಶ್ಯ ಪುನಃ ಪುನಃ ಪುನರಾವರ್ತನೆಯಾಗುಶಲೇ ಇರುತದೆ - 
ಇನ್ನೂ ಹುಟ್ಟಿರದ ನಾಡುಗಳಲ್ಲಿ, ನುಡಿಗಳಲ್ಲಿ ಈ ಅಸದೃಶ ಘಟನೆ ನಾಟಕವಾಗಿ 
ಪ್ರದರ್ಶಿಸಲ್ಪಡುತದೆ!'' ಬ್ರೂಟಸ್‌ ಮುಂದುವರೆದು ""ಮತೆಷ್ಟುಬಾರಿ ಸೀಸರ್‌ ರಂಗದ ಮೇಲೆ 
ಹೀಗೆ, ಪಾಂಪೆ ಪ್ರತಿಮೆಯಡಿ ಧೂಳಿಗೂ ಕಡೆಯಾಗಿ ಮುರಿದುಬಿದ್ದುಕೊಂಡು ನೆತರು 
ಹರಿಸಬೇಕೋ'' ಎಂದು ಅಚ್ಚರಿ ಪಡುತಾನೆ. ಇಡೀ ಈ ಜಾಡಿನ ಸಂವಾದಕ್ಕೆ ಕೊನೆಯ 
ಮಾತೆಂಬಂತೆ ಕ್ಯಾಷಿಯಸ್‌ ನಿರ್ಣಯ ನೀಡಿಬಿಡುತಾನೆ - "ಎಷ್ಟೆಷ್ಟು ಬಾರಿ ಇದು 
ನಾಟಕವಾದರೂ ಅಷ್ಟಷ್ಟುಸಲವೂ ನಮ್ಮತಂಡವನ್ನುನಾಡಿಗೆ ಸ್ವಾತಂತ್ರ್ಯ ತಂದ ಜನ' ಎಂದು 
ಹೇಳುತ್ತಾರೆ. "ನಡೆಯಿರಿ ಹಾಗಾದರೆ, ಬ್ರೂಟಸನ ನಾಯಕತ್ವದಲ್ಲಿ ಅತ್ಯುನ್ನತ ಶೌರ್ಯ ಮತ್ತು 
ಹೃದಯಸಂಪನ್ನತೆಯಲ್ಲಿ' ಎಂದು ನಿಶ್ಚಯಿಸಿ ಹೊರಡುವ ವೇಳೆಗೆ ಆಂಟನಿಯ ಸೇವಕ ಅಲ್ಲಿಗೆ 
ಪ್ರವೇಶಿಸುತಾನೆ. 


ಒಂದೇ ಒಂದು ಗಂಟೆಯ ಅಂತರದಲ್ಲಿ ರೋಮ್‌ ನಗರ ಸಂಪೂರ್ಣ ಒಂದು 
ಹತ್ಯೆಯಿಂದ ಬದಲಾಗಿಬಿಟ್ಟಿದೆ. ರೋಮ್‌ ಇನ್ನೆಂದೂ ಹಿಂದಿನಂತೆ ಇರಲು ಸಾಧ್ಯವಿಲ್ಲ 
ಸೀಸರನ ಹೃದಯಸಂಪತ್ತು ಇನ್ನು ಕಾಣುವುದಿಲ್ಲ ಸ್ವಚ್ಛಂದತೆ ಇರುವುದಿಲ್ಲ ಮುಂದೆ 
ನೋಡುವಂತೆ ಈ ಕ್ಷಣದಲ್ಲಿ ಬದಲಾದ ಈ ವಾತಾವರಣಕ್ಕೆ ಬ್ರೂಟಸನೂ ಬಲಿಯಾಗುತಾನೆ. 
ಆಂಟನಿಗೆ ಸೆನೆಟಿಗ ಬರುವ ಇಚ್ಛೆಯಿದೆ. ಆದರೆ ನೇರ, ಧೈರ್ಯವಾಗಿ ಬರುವುದಿಲ್ಲ ಸುತಲೂ 
ಚೂರಿಯ ಅಲಗುಗಳೇ ಕಾಣುವ ಈ ಜಾಗಕ್ಕೆ ನೇರ ನಡೆದು ಬಂದುಬಿಡುವ ಮಾತೇ ಈಗ 
ಸಾಧ್ಯವಿಲ್ಲ ಆಂಟನಿ ತನ್ನ ಸೇವಕನನ್ನು ಮೊದಲಿಗೆ ಕಳಿಸುತ್ತಾನೆ. ಅವನು ಬ್ರೂಟಸ್‌ ಮತ್ತು 
ಸಂಗಾತಿಗಳ ಎದುರು ಆಡಬೇಕಾದ ಪ್ರತಿಮಾತನ್ನೂ , ಪ್ರತಿ ಆಂಗಿಕ ಚಲನೆಗಳನ್ನೂ 


೪೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಪೂರ್ವಾಭ್ಯಾಸ ಮಾಡಿಸಿ ಕಳಿಸಿದ್ದಾನೆ. ಶುದ್ದ, ಸಾಂಪ್ರದಾಯಿಕ, ಕರಾರುವಾಕ್ಕಾದ 
ಹಾಗೂ ಗೌರವಯುತ ಮಾತುಗಳನ್ನು, ನಡವಳಿಕೆಗಳನ್ನು ಕಲಿಸಿದ್ದಾನೆ. ಟಃ 
ಬ್ರೂಟಸನನ್ನು ಕುರಿತು ಈ ಮಾತುಗಳನ್ನು ಹೇಳಲು ಕಳಿಸಿದ್ದಾನೆ ಆಂಟನಿ. ""ಬ್ರೂಟಸನ ಬಗ್ಗೆ 
ಗೌರವವಿದೆ, ಸೀಸರನನ್ನು ನಾನು ಭಯಭಕಿಗಳಿಂದ ಪ್ರೀತಿಸಿದೆ. ಆದರಿಸಿದ್ದೆ ಆಂಟನಿ ಈಗ 
ಬ್ರೂಟಸನ ಬಳಿ ಏನೂ ಅಪಾಯದ ಹೆದರಿಕೆ ಇಲ್ಲದೆ ಬರಬಹುದೆಂದು ಹೇಳಿದರೆ ಬರುತಾನೆ. 
ಸೀಸರನಿಗೆ ಹತ್ಯೆಯಂಥ ಈ ಘೋರವನ್ನು ಯಾವ ಕಾರಣಕ್ಕಾಗಿ ವಿಧಿಸಲಾಯಿತು. ಸೀಸರನ 
ಪಾತಕಗಳಾದರೂ ಏನು ಎಂದು ಬ್ರೂಟಸ್‌ ವಿವರಿಸಿ ಹೇಳಿದರೆ ಆಂಟನಿ ಸತ್ತ ಸೀಸರ 
ಬಗೆಗಿನ ಪ್ರೀತಿ ಮರೆತು ಜೀವಂತವಿರುವ ಬ್ರೂಟಸನನ್ನು ಗೌರವಿಸುತಾನೆ. ಹಾಗೂ 
ಅವರೊಡನೆ ಕೈಜೋಡಿಸಿ, ಕಷ್ಟನಷ್ಟಗಳಲ್ಲಿ ಭಾಗಿಯಾಗಿ ಮಸುಕಾಗಿರುವ ಈ ರಾಷ್ಟ್ರದ 
ಭವಿಷ್ಯ ರೂಪಿಸುವುದರಲ್ಲಿ ಒಂದಾಗಿರುತಾನೆ' ಆಂಟನಿ ಹೇಳಿಕಳಿಸಿರುವ ಮಾತುಗಳು 
ಇವು. ಇನ್ನು ಮುಂದೆ ಈ ನಾಡಿನಲ್ಲಿ ಎಲ್ಲವನ್ನೂ ಲೆಕ್ಕಾಚಾರ ಹಾಕಿ, ಅಳೆದು ಸುರಿದು 
ಮಾಡಬೇಕು. ರಾಜಕಾರಣತಂತ್ರಗಳು, ವಿಧಾನಗಳು ಈಗ ಹೆಬ್ಬಾಗಿಲಿನಿಂದಲೇ ಪ್ರವೇಶಿಸಿ 
ರೋಮ್‌ ನಗರವನ್ನೂ ಕ್ರಮೇಣ ತುಂಬುತಿದೆ. 


ಬ್ರೂಟಸ್‌ ತನ್ನ ಮಾತುಗಳಿಗೆ ಪೂರ್ವಸಿದ್ಧತೆ ಮಾಡಿಕೊಂಡಿಲ್ಲ. ನೇರವಾಗಿ, 
ಸಹಜವಾಗಿ, ಗೌರವದಿಂದ ಉತರ ನೀಡುತಾನೆ. ""ಆಂಟನಿ ವಿವೇಕಿ, ಧೈರ್ಯಶಾಲಿ ಎಂದು 
ಮೊದಲಿನಿಂದಲೂ ಬಲ್ಲೆ ಇಲ್ಲಿ ಅವನಿಗೆ ಹಾರ್ದಿಕ ಸ್ವಾಗತವಿದೆ. ಅವನ ಮನಸಿನಲ್ಲಿರುವ 
ಅನುಮಾನಗಳು ಪರಿಹಾರವಾಗುತದೆಂದು ಬಲ್ಲೆ ಏನೂ ಹಾನಿಯಾಗದೆ ಅವನು ಇಲ್ಲಿಂದ 
ತೆರಳಬಹುದು”. 


ಸೇವಕ ನಿಷ್ಠಮಿಸಿದ ಮೇಲೆ ಕ್ಯಾಷಿಯಸ್‌ ಆಂಟನಿ ಬಗೆಗಿನ ತನ್ನ ಅನುಮಾನಗಳನ್ನು 
ವ್ಯಕಪಡಿಸುತಾನೆ. ಅವನು ಜಾಗರೂಕ. ಪಿತೂರಿಯ ಮತ್ತು ಒಂದು ವಿಸರಿಸಿದ ಅರ್ಥದಲ್ಲಿ 
ರಾಜಕಾರಣದ ಗುಣವೇ ಇದು - ನಿರಂತರ ಜಾಗರೂಕ ಸ್ಥಿತಿ. ಬ್ರೂಟಸನಿಗೆ ಇದು ಇನ್ನೂ 
ಸಾಧಿಸಿಲ್ಲ ಆಂಟನಿ ತನ್ನೊಡನೆ ಸೇರಬಹುದೆಂದು ಪ್ರಾ ಮಾಣಿಕವುಗಿ ನಂಬಿದ್ದಾನೆ. 


ಆಂಟನಿ ಪ್ರವೇಶಿಸಿದ ಕೂಡಲೆ ನಮಗೆ ಸಷವಾಗಿ ಗೋಚರವಾಗುತದೆ ಅವನು 
ಭಾವಪರವಶನಾಗಿದ್ದಾನೆ. ಕ್ಲೋಭೆಗೊಂಡಿದ್ದಾನೆ ಹಾಗೂ ಸಂದಿಗ್ಗದಲ್ಲಿದ್ದಾನೆ ಎಂದು. 
ಜರ ನೇರ ಸೀಸರನ ಮುದುರಿಬಿದ್ದ ದೇಹದ ಬಳಿ ಹೋಗುತಾಸೆ. "ಇಷ್ಟು 

ನಿಕೃಷ್ಟವಾಯಿತೆ ನಿನ್ನ ಸ್ಥಿತಿ. ನಿನ್ನ ಎಲ್ಲ ಪರಾಕ್ರಮಗಳೂ, ಕೀರ್ತಿಯೂ, ವಿಜಯೋತ್ತವಗಳೂ, 
gr ಈ ಮೂಲೆಯಲ್ಲಿ ಕುಸಿಯುವಷ್ಟು ಅಲ್ಲವಾಯಿತೆ ? ನಿನಗೆ ವಿದಾಯ'' ಇಷ್ಟು ಹೇಳಿ 
ಬ್ರೂಟಸ್‌ ಮತ್ತು ಅವನ ಗುಂಪಿನತ್ತ ತಿರುಗುತಾನೆ. “ಮತ್ತೆ ಯಾರ ಯಾರ ನೆತರ 
ಹರಿಸಬೇಕೋ ನನಗೆ ತಿಳಿಯದು. ನಿಮ್ಮಮನಸಿನಲ್ಲಿ ಏನಿದೆ ಎಂದು ನಾನು ತಿಳಿಯೆ. ಯಾರು 


ಜೂಲಿಯಸ್‌ ಸೀಸರ್‌ ೪೭ 


ನಿಮ್ಮ ದೃಷ್ಟಿಯಲ್ಲಿ ಸ ಸಂದೇಹಾಸ್ಪದರೋ ನನಗೆ ಗೊತಿಲ್ಲ ಆದರೆ ಇಷ್ಟು ಮಾತ್ರ ಸತ್ಯ. ಆ 
ಪಟ್ಟಿಯಲ್ಲಿ ನಾನೂ ಸೇರಿದ್ದರೆ. ಈ ಕ್ಷಣದಲ್ಲಿ, ಸೀಸರ್‌ನೊಡನೆಯೇ ವುನೂ, 


ಸೀಸರ್‌ನನ್ನು ಹತ್ಯೆ ಮಾಡಿದ ಅಸ ಸ್ಪಗಳಿಂದಲೇ ಹತನಾಗುವುದಕ್ಕೂ ನಾನು ಸಿದ್ಧನಿದ್ದೇನೆ. 
ಇದಕ್ಕಿಂತ ಒಳ್ಳೆಯ ವೇಳೆ ಹೇಗೆ ಸಿಗರು ಸಾಧ್ಯ? ಸಾವಿರ ವರ್ಷ ನಾನು ಬದುಕಿದ್ದರೂ ಇಂಥ 
ಗಳಿಗೆಗಿಂತ ಉತ್ಕೃಷ್ಟವಾದ ಗಳಿಗೆಯು ನನಗೆ ದೊರಕುವುದಿಲ್ಲ ಸೀಸರನನ್ನು ಹತ್ಯೆ ಮಾಡಿದ 
ನಿಮ್ಮಂಥ ಈ ಯುಗದ ಮಹಾನ್‌ ಹಾಗೂ ವಿಶಿಷ್ಟ ಚೇತನಗಳಿಂದಲೇ ಹತನಾಗುವುದೂ 
ಭಾಗ್ಯವೇ'' ಈ ಮಾತುಗಳಿಗೆ ಉತರವಾಗಿ ಆಡುವ ಬ್ರೂಟಸನ ಮಾತುಗಳನ್ನು ಬಹು 
ಗಂಭೀರವಾಗಿ ಅವಲೋಕಿಸಬೇಕು. ಆ ಒಂಬತ್ತು ಸಾಲುಗಳನ್ನು ಪೂರ್ತಿಯಾಗಿ 
ನೋಡೋಣ : 


O Antony, beg not your death of us. 

Though now we must appear bloody and cruel, 
As by our hands and this our present act 

You see we do, yet see you but our hands 

And (1715 the bleeding business they have done, 
Our hearts you see not ; they are pitiful; 

And pity to the general wrong of Rome- 

As fire drives out fire, so pity pity- 

Hath done this deed on Caesar. 


ಈ ಬಾಗದ ಕೆಲವು ಶಬ್ದಗಳನ್ನು ಗಮನಿಸೋಣ - bloody, hands, bleeding 
business, ಇದಕ್ಕೆ ವಿರುದ್ಧವಾಗಿ hearts, pitiful, general wrong of Rome ಮತು 
pity. ಈ ಮೊದಲ ಗುಂಪಿನ ಶಬ್ದಗಳೆಲ್ಲ ಮೂರ್ತಸ್ವರೂಪದವು. ಅಂದರೆ ಕಣ್ಣಿಗೆ 
ಕಾಣುವಂಥವು - ರಕ್ತಸಿಕ್ತ ಕೈಗಳು, ಕ್ರೂರಹತೈಯ ಸಂಗತಿ. ಆದರೆ ಕಣ್ಣಿಗೆ ಕಾಣದ ಕೆಲವು 
ವಿಷಯಗಳಿವೆ - ಹೃದಯ, ನಾಡಿನ ಬಗೆಗಿನ ಕನಿಕರ ಇವು ಮನಸಿನೊಳಗಿನ ಸಂಗತಿಗಳು. 
ಆಂಟನಿ ಕೇವಲ ಕಣ್ಣಿಗೆ ಕಾಣುವ ದೃಶ್ಯದಿಂದಲೇ ಎಲ್ಲವನ್ನೂ ನಿರ್ಧರಿಸಿಬಿಡಬಾರದು. 
ರಾಷ್ಟ್ರದ ಕುರಿತಾದ ಕಳಕಳಿ ತಮ್ಮಿಂದ ಈ ಕೃತ್ಯ ಮಾಡಿಸಿದೆ. ಸೀಸರನ ಕುರಿತಾದ ಕನಿಕರ 
ರಾಷ್ಟ್ರದ ಕುರಿತಾದ ಕನಿಕರಕ್ಕಿಂತ ದೊಡ್ಡದಲ್ಲ ಒಂದು ಕನಿಕರಭಾವ ಮತೊಂದನ್ನು - ಬೆಂಕಿ 
ಬೆಂಕಿಯನ್ನು ಒರೆಸಿಹಾಕುವಂತೆ - ತೊಡೆದುಹಾಕಿದೆ. ಈ ಇಡೀ ವಾದ ಸಂಕೀರ್ಣವೂ 
ಒಂದಷ್ಟುಮಟ್ಟಿಗೆ ಪರಸರ ವಿರೋಧಾಭಾಸದಿಂದ ಕೂಡಿದ್ದೂಲಗಿದೆ. 


ಬ್ರೂಟಸನಿಗೆ ಇದು ಅರ್ಥವಾಗಿರಲಿಕ್ಕಿಲ್ಲವೆ ? ಬಹುಶಃ ಯಾರಿಗಾದರೂ ಅರ್ಥವಾಗು 
ವಂತಿದ್ದರೆ ಅದು ಬ್ರೂಟಸನಿಗೆ ಮಾತ್ರ. ಹೆಚ್ಚೆಂದರೆ ಕ್ಯಾಷಿಯಸನಿಗೆ ಮತು ಆಂಟನಿಗೆ. ಆದರೆ 


೪೮ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಇಂದ್ರಿಯಗಳ ಮಟ್ಟದಲ್ಲಿಮಾತ್ರ ಭಾವಿಸುವ ಮತ್ತುಬದುಕುವ ಇವರುಗಳಿಗೆ ಈ ಸಂಕೀರ್ಣ 
ವಿಚಾರಗಳ ಕುರಿತಾಗಿ ಗೊಂದಲ ಉಂಟುಮಾಡಿಕೊಳ್ಳುವ ಅವಶ್ಯಕತೆ ಕಾಣುವುದಿಲ್ಲ ಮತ್ತು 
ರಾಜಕಾರಣ ಇಂದ್ರಿಯಗಳ ಮಟ್ಟಮೀರಿ ಹೋಗುವುದೂ ಇಲ್ಲ 


ಆದರೆ ಬ್ರೂಟಸನಿಗೆ ಅರ್ಥವಾಗದೆ ಅಥವಾ ಅವನು ಒಂದು ಕ್ಷಣದ ಮಟ್ಟಿಗೆ : 
ಅರ್ಥಮಾಡಿಕೊಳ್ಳುವ ಯತ್ನವನ್ನು ಪ್ರಜ್ಞಾಪೂರ್ವಕವಾಗಿಯೇ ಕೈಬಿಡುವ ವಿಷಯವೆಂದರೆ 
ಅಮೂರ್ತವೆಂಬುದು ಮೂರ್ತಗಳ ಬಲಿದಾನಗಳ ಮೂಲಕ ಸಿದ್ದಿಸುವುದಲ್ಲ ಎಂಬುದು. 
"ಒಂದು ಕ್ಷಣದ ಮಟ್ಟಿಗೆ' ಎಂದು ಏತಕ್ಕೆ ಹೇಳಿದೆ ? ರೋಮ್‌ನಗರದ ಒಳಿತನ್ನು ಸಾಧಿಸಲು 
ಒಂದು ಜೀವ ಮಾತ್ರ ಬಲಿದಾನವಾಗಬೇಕು. ಒಂದೇ ಒಂದು ಅಷ್ಟೆ. ಎರಡನೇ ಅಂಕದಲ್ಲಿ 
ಅವನು ಹೇಳಿಲ್ಲವೆ-'1.6! us be sacrificers but not butchers. Casius" ಎಂದು? 
ಸೀಸರನ ಹೊರತಾಗಿ ಮತೊಂದು ಜೀವದ ಹಾನಿ ತಾವು ಮಾಡುವುದಿಲ್ಲ ಇಂಥ ದೊಡ್ಡ 
ರಾಷ್ಟ್ರಕ್ಕೆ, ಅದರ ಹಿತಕ್ಕಾಗಿ ನಾವು ಅರ್ಪಿಸುತಿರುವುದು ಒಂದೇ ಜೀವ. 'Let's carve him as 
dish fit for the Gods / And not hew him as a caracass fit for the hounds.’ 
ಹಿಂದೆಯೇ ಗಮನಿಸಿದಂತೆ, ಯಾಗಕ್ಕೆ ಅರ್ಪಿಸಿದ ಬಲಿ. ಆ ಒಂದು ಕ್ಷಣವನ್ನು ತಾತ್ಕಾಲಿಕವಾಗಿ 
ರದ್ದುಮಾಡಿಬಿಡುವುದಕ್ಕಾದರೆ, ಮುಂದಕ್ಕೆ, ಮಿಕ್ಕೆಲ್ಲರಿಗೂ - ಆಂಟನಿಗೂ ಸೇರಿದ ಹಾಗೆ - 
‘our swords have leaden points’ ಮುಂದಿನ ಎರಡು ಸಾಲುಗಳನ್ನು ನೋಡಿ 'ಂur 
arms in strength of malice, and our hearts / Of brother's temper do 
receive you in / Wish all kind love, good thoughts, and reverence ಈ 
ಕ್ಷಣದಲ್ಲಿ ಕಣ್ಣಿಗೆ ಕಾಣುವ ನಮ್ಮ ತೋಳ್ಳಲಗಳು ಹಗೆತನವನ್ನು ಸೂಚಿಸಿದರೂ ಕಣ್ಣಿಗೆ 
ಕಾಣದ ನಮ್ಮ ಹೃದಯಗಳು ನಿನ್ನನ್ನು ಪ್ರೀತಿಯಿಂದ, ಸದ್ಧಾವನೆಗಳಿಂದ, ಗೌರವದಿಂದ 
ಸ್ವಾಗತಿಸುತದೆ. 


ಕ್ಯಾಷಿಯಸನಿಗೆ ಕಾರ್ಯಸಾಧ್ಯವಾದ ರಾಜಕಾರಣದಲ್ಲಿ ಮಾತ್ರ ನಂಬಿಕೆ. ಬ್ರೂಟಸನ 
ಕಲನಾಲೋಕದಲ್ಲಿ ಎಹರಿಸುವುದಕ್ಕೆ ಸಮಯವಿಲ್ಲದ ವ್ಯಾವಹಾರಿಕ ರಾಜಕಾರಣಿ, 
ಆಂಟನಿಯೊಂದಿಗೆ ಅವನು ಮಾತನಾಡುವಾಗ ಅಧಿಕಾರದ, ಲಾಭದ, ಪ್ರಭಾವದ 
ಮಾತುಗಳನ್ನಾಡುತಾನೆ. "ನಿನ್ನ ಧ್ವನಿ ಮತ್ತೆಲ್ಲರದಷ್ಟೇ ಮಹತ್ವದ್ದಾಗಿರುತದೆ' ಎಂದು ಆಶ್ವಾಸನೆ 
ನೀಡಿ ಆಕರ್ಷಿಸುತಾನೆ. ಮುಂದುವರೆದು ಬ್ರೂಟಸ್‌ ಮಾತನಾಡುತ್ತ'ಕಂಗೆಟ್ಟಿರುವ ಜನಗಳನ್ನು 
ಶಾಂತಗೊಳಿಸುವವರೆಗೆ ಸಮಾಧಾನದಿಂದಿರು ; ನಂತರ ನಿನ್ನ ಬಳಿ ಸೀಸರನನ್ನು ಅಷ್ಟೊಂದು 
ಪ್ರೀತ್ಯಾದರಗಳಿಂದ ಕೆಂಡ ನಾನು ಹೀಗೇಕೆ ಅವನ ವಿರುದ್ದ ಕೈಯತಿದೆ ಎಂದು ವಿವರವಾಗಿ 
ತಿಳಿಸುತ್ತೇನೆ' ಎಂದು ಮಾತುಕೊಡುತಾನೆ. 


ಜೂಲಿಯಸ್‌ ಸೀಸರ್‌ ೪೯ 


ಆಂಟನಿಯ ಮುಂದಿನ ಮಾತುಗಳು ಬ್ರೂಟಸನ ನಾಯಕತ್ವದಲ್ಲಿಲ್ಲದೆ ಬೇರೆಯವರ 
ನಾಯಕತ್ವದಲ್ಲಿ ಇದ್ದಿದ್ದರೆ ಅವರ ie ddl ಸಾಧ್ಯ ವೇ ಆಗದಷ್ಟು 
ಎದೆಗಾರಿಕೆಯ ಮಾತುಗಳು. ಬ್ರೂಟಸ್‌ ಅಲ್ಲಿರುವುದರಿಂದಲೇ ಆಂಟನಿ ತನ್ನ ಮನಸಿ 
ನಲ್ಲಿರುವುದನ್ನು ಧೈರ್ಯವಾಗಿ ಹೇಳಬಲ್ಲ ಬ್ರೂಟಸನ ಮಾತುಗಳನ್ನು ಆಲಿಸಿದ ಆಂಟನಿ 
"ನಿಮ್ಮವಿವೇಕ 'ವಿವೇಚನೆಗಳ ಬಗ್ಗೆನನಗೆ ಸಂಪೂರ್ಣ ನಂಬಿಕೆಯಿದೆ ಎಂದು ಹೇಳಿದ ಮೇಲೆ 
'Let pa man render me his bloody hand’ ಎಂದು ಪ್ರತಿಯೊಬ್ಬರ ಕೈಗಳನ್ನು 
ಕುಲುಕುತಾನ್ನೆ. ಇಲ್ಲಿಯೇ ನಾನು ಸೂಚಿಸಿದ ಎದೆಗಾರಿಕೆಯಿರುವುದು. 01006)” ಎಂಬ ಶಬ್ದಕ್ತೆ 
ಎರಡು ಅರ್ಥಗಳಿವೆ. ಒಂದು "ರಕಸಿಕವಾದ' ಇನ್ನೊಂದು "ಹೊಲಸು, ನೀಚ' ಎಂದು. "ನಿಮ್ಮ 
ರಕಸಿಕ್ರಕ್ಕೆಗಳನ್ನು ನೀಡಿ' ಎಂಬುದು ಬಂದು ಅರ್ಥವಾದರೆ "ನಿಮ್ಮಹೊಲಸು ಕೈಗಳನ್ನುನೀಡಿ' 
ಎಂದು ಇನ್ನೊಂದು ಅರ್ಥ. ಬ್ರೂಟಸನಿಂದ ಹಿಡಿದು ಎಲ್ಲರ ಕೈಗಳನ್ನೂ ಕುಲುಕುತ್ತಕಾಸ್ಕಾನ 
ಬಳಿ ಬಂದಾಗ 'and, my valiant Casca, yours’ ಎನ್ನುತಾನೆ. ಕ್ರೂರ ವ್ಯಂಗ್ಯ ಮಿಶ್ರಿತ 
ಮಾತು ಇದು. ಬೆನ್ನ ಹಿಂದೆ ಚೂರಿ ಹಾಕುವ ಶೂರ ಕಾಸ್ಕಾ - ಅಂದರೆ ತಾನು ಸೆನೆಟ್‌ ಬಿಟ್ಟು 
ಹೋದ ಮೇಲೆ ಸೀಸರನ ಹತ್ಯೆ ನಡೆಯುವವರೆಗೂ ಆದದ್ದೆಲ್ಲ ವಿವರವಾಗಿ ತಿಳಿದೇ 
ಬಂದಿದ್ದಾನೆ ಎಂದಾಯಿತು. ನಂತರ ಸೆನೆಟಿನಿಂದ ಉಪಾಯವಾಗಿ ತನ್ನನ್ನು ಹೊರಗೆ 
ಕೊಂಡೊಯ್ದು ಟ್ರೆಬೊನಿಯಸನ ಬಳಿ ಬಂದು "Though last, not least in love, 
yours, 8006 Trebonius” ಎಂದು ಅವನ ಕೈಕುಲುಕುತಾನೆ. ಸಿಟ್ಟು, ವ್ಯಂಗ್ಯ ಮತ್ತು 
ಸೀಸರನನ್ನು ಕಳೆದುಕೊಂಡ ದುಃಖ ಎಲ್ಲವೂ ಸೇರಿಕೊಂಡು ಮಾತನಾಡುತ್ತಿದ್ದಾನೆ. ಆಂಟನಿ 
ಈ ಸಂದರ್ಭದಲ್ಲಿ ಮತ್ತು ಮುಂದೆ ಮಾತನಾಡುವುದೆಲ್ಲ ಬೇರೆಯವರ ಮೇಲೆ - ಅಂದರೆ 
ಇಲ್ಲಿ ಈ ಪಿತೂರಿಗಾರರ ಮೇಲೆ - ಪರಿಣಾಮ ಬೀರುವುದಷ್ಟೆ ಎಂದು ತೀರ್ಮಾನಿಸಿ 
ಬಿಡುವುದು ಕೊಂಚ ಅವಸರದ್ದಾಗುತದೆ. ಕ್ರೋಧವಿರುವುದು ಎಷ್ಟುಸತ್ಯವೋ ಅಷ್ಟೇ ಮಟ್ಟಿಗೆ 
ಪ್ರಾಮಾಣಿಕವಾಗಿ ಕೂಡ ತನ್ನ ಭಾವನೆಗಳನ್ನು ವ್ಯಕಪಡಿಸುತಿದ್ದಾನೆ ಎಂದೂ ನಾವು 
ಗಮನಿಸಬೇಕು. ತನ್ನ ಈ ಎಚಿತ್ರಸ್ಥಿತಿಯನ್ನು ನೋಡಿಕೊಂಡು ದಿಕ್ಕು ತೋಚದಾಗಿದ್ದಾನೆ. 
“ನನ್ನ ಬಗ್ಗೆ ನೀವುಗಳು ಒಂದೋ ನಾನೊಬ್ಬ ಹೇಡಿ ಇಲ್ಲವೋ ನಾನೊಬ್ಬ ಹೊಗಳು 
ಭಟ್ಟಎಂದುಕೊಳ್ಳಬೇಕು. ಅಂಥ ಜಾರಿಕೆಯ ಸ್ಥಿತಿಯಲ್ಲಿನಾನಿದ್ದೇನೆ. ಸೀಸರ್‌, ನಿನ್ನನ್ನು ನಾನು 
ಪ್ರೀತಿಸಿದೆ ಎಂಬುದು ಸತ್ಯ. ಹಾಗಾದಲ್ಲಿ ಈ "ಕ್ಷಣದಲ್ಲಿ ನಿನ್ನ. ಆತ್ಮವು ಹೀಗೆ ನಾನು ನಿನ್ನ 
ಕೊಲೆಗಡುಕರ ಹೊಲಸುಕ್ಕೆ ಗಳನ್ನು ಕುಲುಕುವುದನ್ನು ನೋಡಿ, ನಿನಗೆ ನಿನ್ನ ಸಾವಿಗಿಂತ 
ಮಿಗಿಲಾದ ದುಃ ಖಪಡುವಂತೆ ಆಗದೆ 9)” ಮುಂದೆ " ಭಾವಪರವಶನಾಗಿ, ಸೀಸರನ ದೇಹ 
ನೋಡುತ್ತ "0 world, thou wast the forest to this hart ; /And this indeed, 0 
world, the heart of thee / How like a deer, stricken by many princes, / 
Doet thou here lie” ಎಂದು ವಿಲಪಿಸುತಾನೆ. ಕ್ಯಾಷಿಯಸನಿಗೆ ಬ್ರೂಟಸನ ಅಮೂರ್ತಗಳ 
ಬಗ್ಗೆ ಎಷ್ಟು ಅಸಹನೆಯೋ ಅಷ್ಟೇ ಅಸಹನೆ ಆಂಟನಿಯ ಈ ಭಾವಪರವಶತೆಗಳ ಬಗ್ಗೆ ಕೂಡ. 


೫೦ ಶೇಕ್‌ಷಿಯರ್‌- ಎರಡು ನಾಟಕಗಳ ಅಧ್ಯಯನ 


ಆಂಟನಿಯ ಭಾವನೆಗಳು ಅರ್ಥವಾಗುತ್ತದೆ. ಆದರೆ ಸದ್ಯಕ್ಕೆ ಅವನ ಕುತೂಹಲ. "What 
compact mean you to have with us ? Will you be pricked in number of 
our friends, / Or shall we on and not depend on you?" ಅದು ಮುಖ್ಯ. 


""ನಿಮ್ಮೊಡನೆಲ್ಲ ಸ್ನೇಹಿತನೆಂದು ಗುರುತಿಸಿಕೊಳ್ಳುವುದಕ್ಕಾಗಿಯೇ ನಿಮ್ಮ ಕೈಗಳನ್ನು, 
ಕುಲುಕಿದ್ದು ನಿಮ್ಮಸ್ನೇಹಿತನೂ ಹೌದು, ನಿಮನ್ನೆಲ್ಲ ಪ್ರೀತಿಸುತ್ತೇನೆಂಬುದೂ ನಿಜ. ಸೀಸರನು 
ಈ ರೀತಿಯ ಹತ್ಯೆಗೆ ಹೇಗೆ ತಾನೇ ಜವಾಬ್ದಾರನಾದ, ಹೇಗೆ ಅವನು ಅಪಾಯಕಾರಿಯಾಗಿದ್ದ 
ಎಂದು ನೀವುಗಳು ನನಗೆ ತಿಳಿಯ ಹೇಳುತ್ತೀರಿ ಎಂಬ ನಂಬಿಕೆಯಿರುವುದರಿಂದಲೇ ಹೀಗೆ 
ನಿಮಗೆ ಹತ್ತಿರವಾಗಿದ್ದೇನೆ'' ಬಹು ವಿನಯದಿಂದ ಮಾಡಿಕೊಂಡ ಬಿನ್ನಹ. ಬ್ರೂಟಸನು ಇದಕ್ಕೆ 
ಸಿದ್ದವಾಗಿಯೂ ಇದ್ದಾನೆ - ""ಹೀಗೆ ನಿನಗೆ ಇದನ್ನು ತಿಳಿಯ ಹೇಳದಿದ್ದರೆ ಇದೊಂದು 
ಭಯಂಕರ ಕೃತ್ಯವಾಗುತದೆ. ನಮ್ಮವಿವರಣೆಗಳು ನಿನಗೆ ಎಷ್ಟು ಮನವೊಪ್ಪವಂತೆ ಕಾಣುತ್ತ 


ದೆಂದರೆ ನೀನು ಸೀಸರನ ಮಗನಾಗಿದ್ದರೂ ನಮ್ಮಕೃತ್ಯಕ್ಕೆ ವಿರೋಧ ವ್ಯಕ್ತಪಡಿಸುವುದಿಲ್ಲ'' 


ಆಂಟನಿಯು ಮುಂದಿನ ಕೋರಿಕೆಯನ್ನು ಅಷ್ಟೇ ಮೆಲುದನಿಯಲ್ಲಿ ಸಹಜವಾಗಿ, 
ಹೆಚ್ಚೇನನ್ನೂ ಕೇಳುತಿಲ್ಲದವನಂತೆ ಬ್ರೂಟಸನ ಮುಂದಿಡುತಾನೆ. ಆಂಟನಿ ಸೀಸರನ 
ವಿಷಯದಲ್ಲಿ ತನ್ನ ಭಾವನೆಗಳನ್ನು ಪ್ರಾಮಾಣಿಕವಾಗಿ ವ್ಯಕಪಡಿಸುತಿದ್ದಾನೆ ಎಂಬುದು ನಿಜ. 
ಆದರೆ ಅಷ್ಟೇ ನಿಜ ತಾನು ಎದುರಿಸುತ್ತಿರುವುದು ಒಂದು ಬೃಹತ್‌ ರಾಜಕೀಯ ಸವಾಲನ್ನು 
ಎಂಬುದು ಕೂಡ. ಸವಾಲಿಗೆ ಕ್ಯಾಷಿಯಸನಷ್ಟೇ ತಾನೂ ಸಮರ್ಥನಾಗಿ ಕಾಣದಿದ್ದರೆ ಸೋಲು 
ತನಗೆ ಕಟ್ಟಿಟ್ಟದ್ದು ಮತ್ತು ಅವನಿಗೆ ಇದೂ ಗೊತ್ತು - ತನ್ನ ರಾಜಕೀಯದ ದಾಳ 
ಬೀಸಬೇಕಾದದ್ದು ಬ್ರೂಟಸನೆದುರು, ಕ್ಯಾಷಿಯಸನೆದುರಲ್ಲ ಎಂದು. ಬ್ರೂಟಸನ 
ಮೂಲಭೂತಗುಣವಾದ ಶಿಷ್ಪತೆಯ ಬಗ್ಗೆ ಸಂಪೂರ್ಣ ನಂಬಿಕೆಯಿದೆ ಅವನಿಗೆ. 
ರಾಜಕಾರಣದಲ್ಲಿ ಈ ಗುಣ ಒಂದು ದೌರ್ಬಲ್ಯ ಮತ್ತು ರಾಜಕಾರಣಿಯ ಗುಣವೆಂದರೆ 
ದೌರ್ಬಲ್ಯಗಳ ದುರ್ಲಾಭ ಪಡೆದುಕೊಳ್ಳುವುದು. ಈ ಅಂಶವನ್ನು ನಾವು 
ಕ್ಯಾಷಿಯಸ್‌-ಬ್ರೂಟಸ್‌, ಕ್ಯಾಷಿಯಸ್‌-ಕಾಸ್ಕಾ ಹಾಗೂ ಡೀಶಿಯಸ್‌ ಬ್ರೂಟಸ್‌-ಸೀಸರ್‌ ಈ 
ಸನ್ನಿವೇಶಗಳಲ್ಲಿಯೂ ಗಮನಿಸಿದ್ದೇವೆ. ಆಂಟನಿಗೆ ಈ ದಾಳಬೀಸಿ ತನ್ನ ಕಾಯಿ ನಡೆಸುವುದರಲ್ಲಿ 
"ಮಾಡು - ಇಲ್ಲವೆ ಮಡಿ' ಸವಾಲಿದೆ. ತನ್ನ ಸಂಪೂರ್ಣ ಭವಿಷ್ಯವನ್ನು ಮನಸ್ಸಿನಲ್ಲಿಯೇ 
ಪಣವಾಗಿಟ್ಟುಕೊಂಡು ತನ್ನ ಎರಡನೆಯ ಕೋರಿಕೆಯನ್ನು ಮುಂದಿಟ್ಟು ಬಿಡುತಾನೆ. 


"That's all I seek: | 
AndIam moreover suitor that I may 

Produce his body to the market place, 

And in the pulpit, as becomes a fnend, 

Speak in the ordeal of his funeral!" 


ಜೂಲಿಯಸ್‌ ಸೀಸರ್‌ ೫೧ 


ಒರದು ಕ್ಷಣವೂ ಯೋಚಿಸದೆ, ಅಕ್ಕಪಕ್ಕದ ಸಂಗಾತಿಗಳ ಕಡೆ ತಿರುಗದೆ ಬ್ರೂಟಸ್‌ 
ಸರಳವಾಗಿ ಉತರಿಸಿಬಿಡುತಾನೆ. "You, shall, Mark Antony" ಶ್ರೀಮಂತ ಮನಸ್ಸು 
ಅಥವಾ ಮುತ್ತದ್ದಿತನವೆಂದರೆ ಬೇರೆಯವರು ಆಡಿದ ಮಾತುಗಳ ಅರ್ಥವನ್ನೂ ಸರಳವಾಗಿ 
ಗ್ರಹಿಸುವುದು ಎಂದು. ಆ ಮಾಶುಗಳ ಹಿಂದಿನ ಮನಸ್ಸು, ಉದ್ದೇಶ, ಆ ಮಾತುಗಳಿಗೆ 
ಇರಬಹುದಾದ ಹತ್ತು ಧ್ವನಿಗಳು ಇವುಗಳನ್ನು ಕುರಿತು ಚಿಂತಿಸುತ್ತ, ಅನುಮಾನಪಡುತ್ತ 
ಕೂಡುವುದರಲ್ಲಿ ಅಲ್ಲ ತಾನು ಕಾಯಿ ನಡೆಸಿ ಆಂಟನಿ ವಿಜಯ ಸಾಧಿಸಿದ್ದಾನೆ. ಬ್ರೂಟಸ್‌ ತನ್ನ 
"You shall, Mark Antony" ಎಂಬ ಮಾತಿನಿಂದ ಸೋತನೆ ಅಥವಾ ಗೆದ್ದನೆ ಎಂದು 
ತೀರ್ಮಾನಿಸುವುದು ಬಹು ಕಷ್ಟದ ಕೆಲಸ; ತತ್‌ಕ್ಷಣದಲ್ಲಿಯಂತೂ ಸಾಧ್ಯವೇ ಇಲ್ವ 


ಸೋತಿದ್ದಾನೆ ಎಂದು ನಿರ್ಧರಿಸಿದ್ದಾನೆ ಕ್ಯಾಷಿಯಸ್‌. ತೀರ ಗಲಿಬಿಲಿಗೊಂಡು 
ಬ್ರೂಟಸನನ್ನು ಪಕ್ಕಕ್ಕೆ ಕರೆದು "ನೀನು ಏನು ಮಾಡುತ್ತಿದ್ದಿ ಎಂದು ನಿನಗೆ ಗೊತಿಲ್ಲ ಆಂಟನಿಗೆ 
ಈ ಅವಕಾಶ ಕೊಡಬೇಡ. ಜನ ಹೇಗೆ ಅವನು ಆಡುವ ಮಾತುಗಳಿಂದ ಪ್ರಭಾವಿತರಾಗ 
ಬಹುದೆಂದು ನಿನಗೆ ತಿಳಿಯದೆ ?' ಎಂದು ತನ್ನ ಅಸಮೃತಿ ಸೂಚಿಸುತಾನೆ. ಬ್ರೂಟಸನಿಗೆ 
ರಾಜಕಾರಣದ ಪಾಠಗಳು ಕಲಿಯಬೇಕಾದ ಅನಿವಾರ್ಯಗಳು ಒದಗುತಿವೆ. ಮನುಷ್ಯ 
ಸಂಬಂಧಗಳು ಅರ್ಥಪೂರ್ಣವಾಗಬೇಕಾದರೆ ಅತ್ಯಾವಶ್ಯಕವಾದ ನಂಬಿಕೆಯೆಂಬುದು 
ರಾಜಕಾರಣದಲ್ಲಿ ಒಂದು ಹೊರೆ, ಬೆನ್ನ ಹುರಿ ಮುರಿದುಬಿಡಬಹುದಾದ ಮಣಭಾರ 
ಎಂಬುದನ್ನು ಅರಿತುಕೊಳ್ಳಬೇಕು. ಎಂದೇ ಇದರಿಂದ ಮುಕನಾಗಬೇಕು. ಕ್ಯಾಷಿಯಸ್‌ 
ನೀಡುತ್ತಿರುವ ಎಚ್ಚರಿಕೆಯಿಂದ ಬ್ರೂಟಸ್‌ ತನ್ನ ನಿರ್ಧಾರ ತಪ್ಪು ಎಂದು ಮನಗಂಡು ತನ್ನ 
ನಿಲುವಿಗೆ ಕೊಂಚ ತಿದ್ದುಪಡಿ ತಂದುಕೊಂಡನೆ ಅಥವಾ ಸಂದರ್ಭದ ಬಲವಂತಗಳು ಅವನ 
ಮೇಲೆ ಒತಡ ಹೇರುತಿದ್ದು ಹಾಗೇ ಮಾಡುತಾನೆಯೆ ? ಇದಕ್ಕೆ ಏನೇ ಉತರವಿರಲಿ 
ಬ್ರೂಟಸನ ಸದ್ಯಸ್ಥಿತಿಗೆ ನಮ್ಮ ಪ್ರಬುದ್ಧ ರೀತಿಯ ಮರುಕವಂತೂ ಖಂಡಿತವಾದ 
ಪ್ರತಿಕ್ರಿಯೆ. ಕ್ಯಾಷಿಯಸನ ಆಕ್ಷೇಪಕ್ಕೆ ಬ್ರೂಟಸ್‌ ತತ್‌ಕ್ಷಣ ಸಮಾಧಾನ ಹೇಳುತಾನೆ - 
“ನಾನು ಮೊದಲು ಜನಗಳನ್ನು ಉದ್ದೇಶಿಸಿ ಮಾತನಾಡುತ್ತೇನೆ. ಸೀಸರನ ಹತ್ಯೆಗೆ ಕಾರಣ 
ಗಳನ್ನು ನೀಡುತ್ತೇನೆ. ಆಂಟನಿ ಮಾತನಾಡುವುದು ನಮ್ಮ ಒಪ್ಪಿಗೆಯ ಮೇರೆಗೆ ಎಂದು 
ಹೇಳುತ್ತೇನೆ. ಸೀಸರನಿಗೆ ಸೂಕ್ತಹಾಗೂ ಗೌರವಯುತ ಕ್ರಿಯೆಗಳೆಲ್ಲವೂ ನಡೆದರೆ ಅವು ನಮ್ಮ 
ಪರವಾಗಿಯೇ ಕೆಲಸ ಮಾಡುತವೆ. ಹಾನಿ ಏನೂ ಅಲ್ಲ'' ಎಂದು ಸಮಾಧಾನ ಮಾಡಿದರೂ 
ಕ್ಯಾಷಿಯಸ್‌ಗೆ ನಂಬಿಕೆಯಾಗುವುದಿಲ್ಲ "ಇದರಿಂದೆಲ್ಲ ಏನೇನು ಆಗುವುದಿದೆಯೋ ನಾ 
ಅರಿಯೆ” ತನಗಂತೂ ಇದು ಹಿಡಿಸದು ಎಂದು ಅಸಮೃತಿ ಸೂಚಿಸುತಾನೆ. ಬ್ರೂಟಸ್‌ 
ಆಂಟನಿಯ ಬಳಿ ಬಂದು ಅವನು ಜನಗಳೆದುರು ನಡೆದುಕೊಳ್ಳಬೇಕಾದ ರೀತಿ, ಆಡ 
ಬಹುದಾದ ಮತ್ತು ಆಡಬಾರದ ಮಾತುಗಳು ಇವುಗಳ ಕುರಿತು ಸಷ್ಪತೆಗಳನ್ನು ನೀಡುತಾನೆ. 


೫೨ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


'ಸೀಸರನ ದೇಹವನ್ನು ಕೊಂಡೊಯ್ಯಿ. ನಿನ್ನ ಸಂತಾಪಸೂಚಕಭಾಷಣದಲ್ಲಿ 
ನಮ್ಮನ್ನು ದೂಷಿಸಬಾರದು. ಸೀಸರನ ಕುರಿತು ಏನೆಲ್ಲ ಒಳ್ಳೆಯದು ಹೇಳಬೇಕೆನಿಸುತದೋ 
ಎಲ್ಲವನ್ನೂ ಹೇಳು. ಮತ್ತುಇಷ್ಟನ್ನೂ ನಮ್ಮ ಒಪ್ಪಿಗೆಯ ಮೇರೆಗೆ ನೀನು ಮಾಡುತ್ತಿದ್ದೀ ಎಂದು 
ಸೇರಿಸು. ಇದಕ್ಕೆ ಒಪ್ಪಿಗೆ ಇಲ್ಲವಾದರೆ ನಿನಗೂ ಸೀಸರನ ಶವಸಂಸ್ಕಾರಕ್ಕೂ ಏನೂ 
ಸಂಬಂಧವಿರುವುದಿಲ್ಲ ಮತ್ತು ನಾನು ಯಾವ ವೇದಿಕೆಯಿಂದ ಮಾತನಾಡುತ್ತಿದ್ದೇನೋ 
ನೀನೂ ಕೂಡ ಅಲ್ಲಿಂದಲೇ ಮಾತನಾಡಬೇಕು. ನಾನು ಮಾತಾಡಿ ಮುಗಿಸಿದ ಮೇಲೆ' ಪ್ರತಿ 
ಮಾತೂ ಅಳೆದು, ತೂಕ ಮಾಡಿ ಆಡಿದ ಮಾತು. ರಾಜಕೀಯ ಲಾಭ-ನಷ್ಟಗಳನ್ನು 
ಮನಸಿನಲ್ಲಿಟುಕೊಂಡು ಆಡಿದ ಮಾತುಗಳು. 


ಆಂಟನಿಗೆ ಅಷ್ಟು ಸಾಕು “ಇದಕ್ಕಿಂತ ನಾ ಏನೂ ಹೆಚ್ಚಿಗೆ ಬಯಸುವುದಿಲ್ಲ'' ಎಂದು 
ಹೇಳುತಾನೆ. "ಸರಿ, ಹಾಗಾದರೆ ದೇಹವನ್ನು ಸಜ್ಜುಗೊಳಿಸು, ನಮ್ಮ ಹಿಂದೆ ಬಾ' ಎಂದಂದು 
ತನ್ನ ಸಂಗಾತಿಗಳೊಂದಿಗೆ ಬ್ರೂಟಸ್‌ ನಿಷ್ಕಮಿಸುತಾನೆ. ಆಗ ಆಂಟನಿ ಒಬ್ಬನೇ ಇದ್ದಾನೆ - 
ಸೀಸರನ ಶವದೊಂದಿಗೆ. ಇಲ್ಲಿ ಆಂಟನಿಯದೊಂದು ದೊಡ್ಡ ಸ್ವಗತವಿದೆ. ಮೊದಲನೆಯ 
ಭಾಗ ಸೀಸರನ ಕ್ಷಮೆ ಕೇಳುವ ಮಾತುಗಳು. "ನಿನ್ನನ್ನುಹತ್ಯೆ ಮಾಡಿದ ಈ ಕೊಲೆಗಡುಕರೊಡನೆ 
ಇಷ್ಟು ಸೌಮ್ಯ ಹಾಗೂ ವಿನೀತಭಾವದಲ್ಲಿ ನಡೆದುಕೊಳ್ಳುತ್ತಿರುವುದಕ್ಕೆ ನನ್ನನ್ನು ಕ್ಷಮಿಸು. ಈ 
ಯುಗದಲ್ಲಿ ಬದುಕಿನ ಮಹಾನ್‌ ವ್ಯಕ್ತಿಯ ಅವಶೇಷ ನೀನು. ನಿನ್ನ ನೆತ್ತರು ಸುರಿಸಿದ ಕೈಗಳಿಗೆ 
ಕೇಡು ಬರಲಿ.' ಹೀಗೆ ಆರಂಭಿಸಿ ಮುಂದಿನ ಭಾಗದಲ್ಲಿ ಸಂಪೂರ್ಣವಾಗಿ "ಈ ನಾಡು ಎಂಥ 
ಭೀಕರ ದಿನಗಳನ್ನು ಎದುರುನೋಡಬಲಿದೆ' ಎಂದು ವರ್ಣಿಸುತ್ತಾನೆ. ರಾಷ್ಟ್ರದ ಉದ್ದಗಲಕ್ಕೆ 
ಪ್ರಚಂಡ ವಿಷಮತೆ ಹುಟ್ಟುತದೆ. ಅಂತರ್ಯುದ್ದದಿಂದ ನಾಡು ತತರಿಸಿಬಿಡುತದೆ. 
ಎಂಥ ಭಯಂಕರಗಳು ಎದುರಾಗುತನೆಂದರೆ ತಾಯಂದಿರು ತಮ್ಮ ಕಣ್ಣೆದುರಿನಲ್ಲಿಯೇ 
ಮಕ್ಕಳನ್ನು ಕೊಚ್ಚಿ ಹಾಕಿದರೂ ಮುಗುಳ್ನಗುತ್ತಾರೆಯೆ ವಿನಾ ಮತೊಂದು ಭಾವ ವ್ಯಕ್ತ 
ಪಡಿಸುವುದಿಲ್ಲ 'ಕರುಣೆ ಕನಿಕರಗಳೆಲ್ಲ ಉಸಿರುಗಟ್ಟಿ ಹೋಗುತವೆ. ಸೀಸರನ ಚೇತನ 
ಪ್ರತೀಕಾರಕ್ಕಾಗಿ ಎಲ್ಲೆಲ್ಲೂ ಅಲೆದಾಡುತ್ತ, ವಿನಾಶಕಾಗಿ ಅಬ್ಬರಿಸುತ್ತ ಯುದ್ಧದ ಹಸಿನಾಲಗೆ 
ಯನ್ನು ಎಲ್ಲೆಲ್ಲಿಯೂ ಚಾಚುತ್ತತನ್ನಕೊಲೆ ಎಂಥ ಹೇಯಕ್ಕ ತ್ರ ವಂದು ಸಾರುತ ಹೋಗುತದೆ. 
ಎಲ್ಲೆಲ್ಲಿಯೂ ಮಣ್ಣುಮಾಡದ ದೇಹಗಳು ತಮ್ಮ ಸಂಸ್ಕಾರಕ್ಕಾಗಿ ನರಳುತ್ತಿರುತವೆ. 


ಎರಡನೆಯ ಅಂಕದ ಮೊದಲ ದೃಶ್ಯದ ಬ್ರೂಟಸನ ಸ್ವಗತಕ್ಕೂ ಈ ಸ್ವಗತಕ್ಕೂ ಇರುವ 

ತ್ಯಾಸಗಳನ್ನು ನಾವು ಗಮನಿಸಬೇಕು. ಬ್ರೂಟಸನ ಸ್ವಗತದಲ್ಲಿ ಮೊದಲೇ ಹೇಳಿದ ಹಾಗೆ 

| ಏತದ ಆಟವಿದೆ. ಪ್ರಯತ್ನಪೂರ್ವಕವಾಗಿ ಭಟಟ ಮೇಲೆ ಒಂದು ವಾದವನ್ನು ತನ್ನ 

ಮನಸಿಗೆ ನಾಟುವಂತೆ ಮಾಡಿಕೊಳ್ಳ ಬೇಕೆಂಬ ಲಕ್ಷಣಗಳಿವೆ. ತನ್ನ ನಿರ್ಧಾರಗಳನ್ನು ತರ್ಕಗಳ 
ಮೂಲಕ ಗಟ್ಟಿಮಾಡಿಕೊಳ್ಳುವ ಯತ್ನಿದೆ. 


ಜೂಲಿಯಸ್‌ ಸೀಸರ್‌. ೫೩ 


ಆದರೆ ಇಲ್ಲಿ ಆಂಟನಿಯದು ಅದಮ್ಯ ವಿಶ್ವಾಸ ಹಾಗೂ ದೃಢತೆಗಳಿಂದ ಕೂಡಿದ 
ಮಾತುಗಳು. ತನಗೆ ತಾನೇ ಕೊಟುಕೊಳ್ಳುತಿರುವ ವಚನ; ಸೀಸರನಿಗೆ ಕೊಡುತಿರುವ ವಚನ; 
ಹಾಗೂ ಎಲ್ಲಕ್ಕೂ ಹೆಚ್ಚಿಗೆ ಇಡೀ ನಾಡಿಗೆ ಕೊಡುತ್ತಿರುವ ವಚನ. ಈ ಎರಡು ಪಾತ್ರಗಳು, ಈ 
ಎರಡು, ಸಂದಿಗ್ದ ಪರಿಸ್ಥಿತಿಯಲ್ಲಿ ಆಡುವ ಮಾತುಗಳು ಅವರ ಇಡೀ ವ್ಯಕಿತ್ಸಗಳಿಗೆ ಹಿಡಿದ 
ಕನ್ನಡಿ. 


ಆಕ್ಷೇವಿಯಸ್‌ ಸೀಸರನ ಸೇವಕ ಪ್ರವೇಶಿಸಿ ತನ್ನ ಯಜಮಾನ ರೋಮಿಗೆ ಬಹು 
ಹತಿರವಿದ್ದಾನೆ ಎಂದು ಹೇಳಿದ ಕೂಡಲೆ ""ಹೋಗು, ಇಲ್ಲಿ ನಡೆದಿದ್ದನ್ನು ಅವನಿಗೆ ಹೇಳು. 
ಇದು ಶೋಕಗ್ರಸ್ತ ರೋಮ್‌, ಅಪಾಯಕಾರಿ ರೋಮ್‌, ಹೋಗಿ ಹೇಳು. ಅವನು ಸದ್ಯಕ್ಕೆ 
ಬರುವುದು ಬೇಡ' ಎಂದು ಹೇಳುತಿದ್ದವನು ತತ್‌ಕ್ಷಣ ತನ್ನ ನಿಲುವು ಬದಲಿಸಿ "ಇಲ್ಲ, 
ಕೊಂಚ' ಇರು. ನಾನು ಜನಗಳನ್ನು ಉದ್ದೇಶಿಸಿ ಮಾತನಾಡಿದ ಮೇಲೆ ಜನ ಹೇಗೆ 
ಪ್ರತಿಕ್ರಿಯಿಸುತಾರೆ ಎಂಬುದನ್ನು ಅವಲಂಬಿಸಿ ಆಕ್ಟೇವಿಯಸ್‌ ಬರುವುದು ಅಥವಾ ಸ್ವಲ್ಪ 
ತಡೆದು ಬರುವುದು ಅದನ್ನು ನಿರ್ಧರಿಸೋಣ' ಎನ್ನುತಾನೆ. 


ಮೊದಲ ಅಂಕದ ಮೊದಲ ದೃಶ್ಯದಲ್ಲಿ ಪ್ರಕಟವಾಗಿ ಕಾಣಿಸಿದ ರೋಮ್‌ ನಾಗರಿಕರು 
ಪುನಃ ನಮಗೆ ಕಾಣಿಸಿಕೊಳ್ಳುವುದು ಮೂರನೇ ಅಂಕದ ಎರಡನೇ ದೃಶ್ಯದಲ್ಲಿಯೇ. ಮಧ್ಯದಲ್ಲಿ 
ಮೊದಲ ಅಂಕದ ಎರಡನೇ ದೃಶ್ಯದಲ್ಲಿ ಲುಪೆರ್ಕಲ್‌ ಉತ್ಸವದಲ್ಲಿಅವರ ಹರ್ಷೊದ್ಗಾರಗಳು, 
ಅವರ ಜಯಘೋಷಗಳು ಮಾತ್ರ ಕೇಳಿಸುತವೆ. ಆದರೆ ಅವರು ಕಾಣಿಸಿಕೊಳ್ಳುವುದಿಲ್ಲ 


ಈಗ ಪ್ರಕ್ಟುಬ್ಬಗೊಂಡ ರೋಮನರು ಬೀದಿಬೀದಿಗಳಲ್ಲಿಭಯಗ್ರಸಧಾಗಿ, ಕೋಪಮತ್ತು 
ದುಃಖಗಳನ್ನು ಕೂಡ ಪ್ರಕಟಿಸುತ್ತ ದಿಕ್ಕುಗಾಣದೆ ಓಡಾಡುತಿದ್ದಾರೆ. ಸೀಸರನ ಹತ್ಯೆಯ ಸುದ್ದಿ 
ಕಿವಿ ಮುಟ್ಟಿದೆ. ಸೀಸರನನ್ನು ಆರಾಧ್ಯದೇವತೆಯ ರೀತಿ ಕಂಡಿದ್ದಾರೆ. ರೋಮಿನ ಹೀರೋ 
ಅವನು. ಈಗ ಒಂದು ರೀತಿ ಅನಾಥಪ್ರಜ್ಞೆ ಕೂಡ ಜನಗಳನ್ನು ಕಾಡುತ್ತಿದ್ದರೆ ಆಶ್ಚರ್ಯ 
ವಿಲ್ಲ ಇಂಥ ಜನಗಳನ್ನು ಎದುರಿಸಬೇಕಾಗಿದೆ ಬ್ರೂಟಸ್‌, ಇಂಥ ಜನಗಳ ಬೆಂಬಲ 


ಗಳಿಸಬೇಕಾಗಿದೆ. ತನ್ನ ಕೃತ್ಯಕ್ಕೆ ಸಮರ್ಥನೆ ನೀಡಿ ನಂಬಿಸಬೇಕಾಗಿದೆ. 


ದಿಢೀರ್‌ ಕಾರ್ಯಾಚರಣೆ ನಡೆಸಿ ಸರಕಾರವನ್ನು ಉರುಳಿಸಿದ ಯಾವನೇ ನಾಯಕ 
ಮೊಟ್ಟಮೊದಲಿಗೆ ದೂರವಿಡುವುದು ಸಾಮಾನ್ಯಪ್ರಜೆಗಳನ್ನು. ಪಿತೂರಿಯ ಬಹು ಮುಖ್ಯ 
ಲಕ್ಷಣವೇ ಅದು : ಗುಟ್ಟುಗಳಲ್ಲಿ ಪಿಸುಮಾತುಗಳಲ್ಲಿ ಮಬ್ಬು ಬೆಳಕಿನಲ್ಲಿ ಮಾತ್ರ ತನ್ನ ಅಸಿತ್ತ 
ಕಂಡುಕೊಳ್ಳಬಲ್ಲುದು. ಇಂಥ ವಾತಾವರಣದಲ್ಲಿ ಮಾತ್ರ ಸುಭದ್ರವಾಗಿರಬಲ್ಲುದು. 


ರೋಮ್‌ನಗರ ಗಣರಾಜ್ಯ ಹೌದು. ಮತ್ತುತಾನು ನಡೆಸಿರುವುದು ಒಂದು ಕ್ಷಿಪ್ರ ಕ್ರಾಂತಿ 
ಎಂದು ಬ್ರೂಟಸನಿಗೆ ತಿಳಿಯದೆಂದಲ್ಲ ಆದರೆ ಇದು ಕ್ರಾಂತಿಯೇ ಹೊರತು ಪಿಶೂರಿಯಲ್ಲ 


೫೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಎಂದು ನೂರಕ್ಕೆ ನೂರರಷ್ಟು ನಂಬಿರುವವನು ಅವನು. ಹಿಂದಿನ ದೃಶ್ಯದಲ್ಲಿ ಆಂಟನಿಯ 
ವಿಷಯದಲ್ಲಿ ನಡೆದುಕೊಂಡ ರೀತಿಗೆ ಕಾರಣವೆಂದರೆ ತಾನು ಭಾಗವಹಿಸಿದ್ದು, ನಾಯಕತ್ವ 
ವಹಿಸಿದ್ದು ಒಂದು ಕ್ರಾಂತಿಯಲ್ಲಿ ಎಂಬ ನಂಬಿಕೆಯಿಂದ ಈಗ ಜನಗಳನ್ನು ಉದ್ದೇಶಿಸಿ 
ಮಾತನಾಡಲು ಬಂದಿದ್ದಾನೆ. ಕೊಂಚವೂ ಧೃತಿಗೆಡದೆ, ಅಂಜದೆ, ಅಳುಕದೆ ಜವತದುರು 
ನಿಂತಿದ್ದಾನೆ. ಅವನನ್ನು ಕಂಡೊಡನೆ ಜನ ಚೀರಿದ್ದಾರೆ. "We will be satisfied, let us 
be safisfied" ಎಂದು. 


ಬ್ರೂಟಸ್‌ ತನ್ನ ಮಾತುಗಳನ್ನು ನೀಡುವ ವಿವರಣೆಗಳನ್ನು ಕೇಳಲು ಅವರನ್ನು 
ಆಹ್ವಾನಿಸುತ್ತಾನೆ. ""ನನ್ನ ಮಾತು ಕೇಳುವವರು ನನ್ನೊಡನೆ ಬನ್ನಿ ಕ್ಯಾಷಿಯಸನ ಮಾತು 
ಕೇಳುವವರು ಅವನೊಡನೆ ಹೋಗಿ. ಸೀಸರನ ಸಾವಿಗೆ ಸಾರ್ವಜನಿಕವಾಗಿ ನಾವು 
ಸಮಾಧಾನಗಳನ್ನು ನೀಡುತ್ತೇವೆ'' ಎಂದ ಮಾತಿಗೆ ಜನರು ಎರಡು ಭಾಗವಾಗಿ, ಒಂದು ಭಾಗ 
ಕ್ಯಾಷಿಯಸ್‌ ನೊಡನೆ ಹೋಗುತದೆ. ಮತೊಂದು ಬ್ರೂಟಸನ ಮಾತು ಕೇಳಲು ಅಲ್ಲಿಯೇ 
ಉಳಿಯುತದೆ. ಬ್ರೂಟಸ್‌ ವೇದಿಕೆ ಹತ್ತಿ ನಿಂತ ಕೂಡಲೆ ಜನ ನಿಶ್ಶಬ್ಬರಾಗುತಾರೆ. ಒಂದು 
ಮಾತಂತೂ ಸತ್ಯ. ಬ್ರೂಟಸ್‌ ಬಗ್ಗೆ ಜನಸಾಮಾನ್ಯ ರಲ್ಲಿಗೌರವವಿದೆ, ಎಂದೇ ಅವನು ವೇದಿಕೆ 
ಹತಿದ ಕೂಡಲೆ “The noble Brutusis ಹ : Silence” ಬ್ರೂಟಸ್‌ 'noble' 
ಎಂಬುದರ ಬಗ್ಗೆ ಸಂದೇಹವೇ ಇಲ್ಲ 


ನಿಶ್ಶಬ್ದ ಆವರಿಸಿದ ಕೂಡಲೆ ಬ್ರೂಟಸ್‌ ತನ್ನ ಮಾತುಗಳನ್ನು ಆರಂಭಿಸುತಾನೆ. 


ಶೇಕ್‌ಪಿಯರ್‌ ಅವನ ಇಡೀ ಭಾಷಣವನ್ನು ಸರಳಗದ್ಯದಲ್ಲಿ ರಚಿಸಿದ್ದಾನೆ. ಮಾತುಗಳು 
ಸ್ಪಷ್ಟವಾಗಿವೆ. ಪುಟ್ಟ ಪುಟ್ಟ ವಾಕ್ಯಗಳ ಮಾತು. ವೈಯಕಿಕವಾಗಿ ಮಾತನಾಡುತಿರುವ ರೀತಿಯ 
ಲಿಏ ಅವನ ಭಾಷಣ ಮುಂದುವರೆಯುತ್ತ ಹೋದಂತೆ ಕಾಣುವ ಮತೊಂದು 
bP ಬ್ರೂಟಸ್‌ ಜನಗಳ ಬಗ್ಗೆ ತೋರಿಸುವ "ಗೌರವ ಮತ್ತು ನಂಬಿಕೆ. 


ಅವನು ಆಡುವ ಮಾತುಗಳಲ್ಲಿ ಕಾಣುವ ಕೆಲವು ಪ್ರಧಾನಶಬ್ದಗಳನ್ನು ಗಮನಿಸೋಣ 
‘Believe me for my cause' ‘Believe me for mine honour and have respect 
to mine honour...'wisdom' ‘awake your senses that you may the better 
judge"... ಹೀಗೆ ‘Cause’, ‘Believe’ ‘honour ‘respect’ ‘senses’ ‘judge... 
‘believe’ and '7050600 ಎಂಬ ಶಬ್ದಗಳನ್ನು 'F೩ith' ಎಂಬ ಅರ್ಥದಲ್ಲಿ ಬಳಸುತಿದ್ದಾನೆ. 
ಅಂದರೆ ಪ್ರಪ್ರಥಮವಾಗಿ ಅವನು ಅರಿಕೆಮಾಡಿಕೊಳ್ಳುತ್ತಿರುವುದು ಪರಸರ ವಿಶ್ವಾ ಸಕ್ಕಾಗಿ, 
ಸಂಪೂರ್ಣ ನಂಬಿಕೆಗಾಗಿ, 'awake your senses’ ಅಂದರೆ ಇಲ್ಲಿ" ನಿಮ್ಮ ವಿಚಾರಗಳನ್ನು 
ಜಾಗ್ರತಗೊಳಿಸಿಕೊಳ್ಳಿ' ಎಂದು. ಗಣರಾಜ್ಯದ ಅಸಿವಾರವೇ ಈ ಗುಣಗಳು ೨ ನಂಬಿಕೆ. 
ವಿಶ್ವಾಸ, ವಿಚಾರಪರತೆ ವಿವೇಕ. ಈ ಗುಣಗಳು " ಸಾಮಾನ್ಯ ರಲ್ಲಿ, ಸಾಮಾನ್ಯರಾದ ಈ 


ಹೋತ ರಲ್ಲಿ ಇದೆ ಎಂದು ನಂಬಿದ್ದಾನೆ ಬ್ರೂಟಸ್‌. 


ಜೂಲಿಯಸ್‌ ಸೀಸರ್‌ 91% 


ಹೀಗೆ ಪ್ರಾರಂಭಿಸಿದವನು - ಸೀಸರ್‌ ಮತ್ತುರೋಮನ ಜನ, ಸೀಸರ್‌ ಮತ್ತುರೋಮ್‌ 
ಹಾಗೂ ಸೀಸರ್‌ ಮತ್ತುತಾನು- ಈ ಸಂಬಂಧಗಳ ಕುರಿತು ಮಾತನಾಡುತಾನೆ. ಅತ್ಯಂತ ಕ್ಲಿಷ್ಟ 
ಭಾಗ ಇದು. ಜನಗಳಿಗೆ ಹೇಳುತ್ತಿರುವುದಕ್ಕಿಂತ ಹೆಚ್ಚಿಗೆ ತನಗೆ ತಾನೇ ಬ್ರೂಟಸ್‌ 
ಮಾತನಾಡಿಕೊಳ್ಳುತಿದ್ದಾನೆಯೆ ಎಂಬ ಒಂದು ಎಳೆ ಅನುಮಾನವೂ ಕಾಡುವುದಕ್ಕೆ 
ಆರಂಭಿಸುವಷ್ಟು ಸಂಕೀರ್ಣವಾಗಿದೆ ಈ ಭಾಗ. ಈ ಸಂಕೀರ್ಣತೆ ಮೇಲ್ನೋಟಕ್ಕೆ 
ಕಾಣುವುದಿಲ್ಲ ಅಮೂರ್ತ ಶಬ್ದಗಳನ್ನು ಬಳಸಿ ನಾವು ಮಾತನಾಡಿದಾಗಲೆಲ್ಲ ಒಂದು 
ಬಗೆಯಲ್ಲಿ "ಹೌದು, ಇವೆಲ್ಲ ಈ ಸಂದರ್ಭಕ್ಕೆ ಸ್ವಾಭಾವಿಕವಾದವು'' ಎನ್ನಿಸಿಬಿಡುವುದರಿಂದ 
ಕೊಂಚ ನಿಂತು ಆಳಕ್ಕೆ ನೋಡುವ ಸಹನೆ ತೋರುವುದಿಲ್ಲ ಆದರೆ ಇಲ್ಲಿ ಬ್ರೂಟಸ್‌ 
ಅಪ್ರಾಮಾಣಿಕವಾಗಿ ಮಾತನಾಡುತಿದ್ದಾನೆ ಎಂದು ನಾನು ಖಂಡಿತ ಹೇಳುತ್ತಿಲ್ಲ ಆದರೆ ಅವನ 
ಮಾತುಗಳು ಆತನ ಅತ್ಯಂತ ಗೊಂದಲದ ಮನಸ್ಥಿತಿಯನ್ನು ತೋರುತಿವೆ ಎಂದು 
ಹೇಳುತ್ತಿದ್ದೇನೆ. ‘If there be, any in the assembly, any dear fnend of Caeser's, 
to him I say that Brutus love to Caesar was no less than hss. If then that 
fnend demand why Brutus rose against Caesar, this 1s my answer : Not 
that I loved Caesar less, but that I loved Rome more". ಇಲ್ಲಿಯೂ ಸರಳತೆಇದೆ 
ನಿಜ ಆಕರ್ಷಣೆಯೂ ಇದೆ. ಇಲ್ಲಿರುವ ಶಬ್ದಗಳೂ ಕೂಡ ಎಲ್ಲ ಅಮೂರ್ತಗಳೇ - 
Love, friendship, Rome ; ತನ್ನ ಮನಸಿನಲ್ಲಿಯೇ ಬಿಡಿಸಲಾಗದಿದ್ದ ಒಗಟೊಂದನ್ನು 
ಇಲ್ಲಿಮತ್ತೂಒಮ್ಮೆಬಿಡಿಸಲು ಹೊರಟಿದ್ದಾನೆಯೇ? "We shall stand up against the 
50111 of Caesar / And in the spirit of men there in no blood; / ಟಿ that we 
could come by Caesar's spirit / And not dismember Caesar" ಎರಡನೇ 
ಅಂಕದ ಬ್ರೂಟಸನ ಈ ಮಾತುಗಳು ನಮ್ಮಕಿವಿಯಲ್ಲಿಇನ್ನೂಗುಂಯ್‌ ಗುಡುತಿವೆ. 'Spinit of 
Caesar’ and 'Caesar' ಇಲ್ಲಿ ಜನಗಳೆದುರು ಮಾತನಾಡುವಾಗ ಇದೇ ಮನಸಿನೊಳಗಿನ 
ಈ ದ್ವಂದ್ವ ಬೇರೆ ರೂಪುತಾಳುತದೆ. -'Love of Rome’ and ‘love of Caesar’. ನಾನು 
ಸೀಸರನನ್ನು ಗೌರವ ಪ್ರೀತಿಗಳಿಂದ ಕಂಡಿದ್ದು ನಿಜ - ಆದರೆ ನಾನು ರೋಮ್‌ನಗರವನ್ನು 
ಹಚ್ಚಿಗೆ ಪ್ರೀತಿಸುತೇನೆ'' ಆದದ್ದರಿಂದ ಹೆಚ್ಚಿನ ಪ್ರೀತಿ ಬೇಡುವುದು ಕಡಿಮೆ ಪ್ರೀತಿ ಬೇಡುವುದನ್ನು 
ಬಿಟ್ಟುಕೊಡಬೇಕಾಯಿತು. ಬ್ರೂಟಸನಿಗೆ ಗೊಂದಲವಿರುವುದು ಮತ್ತು ಈ ಮಾತುಗಳನ್ನು 
ಓದುತ್ತಿದ್ದ ನಮಗೂ ಗೋಚರವಾಗುವ ಗೊಂದಲ ಇದು. ೮೩5೩ ಎಂಬುವವನು ಒಬ್ಬ 
ವ್ಯಕಿ- ಮೂರ್ತ. ರೋಮ್‌ ಎಂಬುದು ಒಂದು ದೇಶ - ಅಮೂರ್ತ. ಮೂರ್ತ 
ಅಮೂರ್ತಗಳನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗುವುದೇ ತಪ್ಪು ಈ ಮೂರ್ತ 
ಅಮೂರ್ತಗಳ ಕುರಿತಾದ ನಮ್ಮ ಪ್ರೀತಿಗಳನ್ನು ಹೋಲಿಸಲು ಸಾಧ್ಯವಿಲ್ಲ ಈ ವಾದವನ್ನು 
ಮುಂದುವರೆಸಿಕೊಂಡು ಹೋದರೆ ಭಯಂಕರವಾದ ಸ್ಟಾಲಿನ್‌ ಮತ್ತು ಹಿಟ್ಟರರ ವಾದವನ್ನು 
ಒಪ್ಪಿಬಿಡಬೇಕಾಗುತ್ತದೆ. ಹೀಗೆ ಹೇಳಿದ ಕೂಡಲೆ ತತ್‌ಕ್ಷಣ ನೆನಪಿಗೆ ಬರುವ ಮಾತೆಂದರೆ, 


೫೬ ಶೇಕ್‌ಷಿಯರ್‌- ಎರಡು ನಾಟಕಗಳ ಅಧ್ಯಯನ 


ಈಗಾಗಲೇ ಒಮ್ಮೆ ಹೇಳಿರುವ ಮಾತು : ಬ್ರೂಟಸ್‌ ತನ್ನ ಮಾತುಗಳಲ್ಲಿ ಈ ಅರ್ಥವನ್ನು 
ಹುದುಗಿಸಿಕೊಂಡಿರಬಹುದೆಂಬ ಕಿಂಚತ್‌ ಅನುಮಾನವೂ ಇಲ್ಲದೆ ಮಾತನಾಡುತ್ತಿದ್ದಾನೆ. ತನ್ನ 
ಕಾರಣಗಳನ್ನು “ಅತ್ಯಂತ ಪ್ರಾಮಾಣಿಕವಾಗಿ ನೀಡುತ್ತಿದ್ದೇನೆ' ಎಂಬ ನಂಬಿಕೆಯಲ್ಲಿಯೇ 
ಮಾತನಾಡುತ್ತಿದ್ದಾನೆ. ‘not that I loved Caesar less, but that I loved Rome 
more' ಎಂಬ ಬಹು ಆಕರ್ಷಕವಾಗಿ ಕಾಣುವ ಮಾತಿನ ಬಗ್ಗೆ ನಾವು ಅತ್ಯಂತ 
ಜಾಗರೂಕರಾಗಿರಬೇಕು. ಕ್ರಾಂತಿ ಮತ್ತುರಕಘಾತಗಳು ಒಟ್ಟಿಗೆ ಹೋಗುವುದಿಲ್ಲ ಪ್ರಜಾತಂತ್ರದ 
ಬುನಾದಿಯ ಮೇಲೆ ರೂಪಿಸಲಾದ ಕ್ರಾಂತಿಗೂ ಹಿಂಸೆಗೂ ಸಂಬಂಧವೇ ಇಲ್ಲ 
ಪಿತೂರಿಯಾಗಲೇಬಾರದು ಎಂದು ಕ್ಷಣಕ್ಷಣವೂ ಎಚ್ಚರ ವಹಿಸುತಿರುವ ಬ್ರೂಟಸ್‌, ತಾನು 
ಕೈಗೊಂಡದ್ದು ಕ್ರಾಂತಿಯೇ ಎಂದು ಸಂಪೂರ್ಣ ನಂಬಿರುವ ಬ್ರೂಟಸ್‌ ಬಹು. ಆಳದಲ್ಲಿ ಈ 
ದ್ಹಂದ್ಹಕ್ಕೆ ಸಂಘರ್ಷಕ್ಕೆ ಸಿಲುಕಿಕೊಂಡಿದ್ದಾನೆ ಎಂಬಂದು ಸ್ಪಷ್ಟವಾಗುತ್ತದೆ. ಮೂರ್ತಗಳನ್ನು 


ವಕ 
ಅಮೂರ್ತಗಳ ಹೆಸರಿನಲ್ಲಿ ಬಲಿ ಅರ್ಪಿಸಬಹುದೆ ? ಎಂಬ ಸಂದಿಗ್ದ , ಸಂಘರ್ಷ ಇದು. 


ಈ ಸಂದಿಗ್ಧತೆ ಅವನ ಮಾತುಗಳು ಮುಂದುವರೆದಂತೆ ಮತ್ತೂ ಅಷ್ಟು ಸಷವಾಗುತ್ತ 
ಹೋಗುತದೆ. "Had you rather Caesar were living and die all slaves, than 
that Caesar were dead, to live all free men” ಗಣರಾಜ್ಯದಲ್ಲಿ ಸಾಮಾನ್ಯಜನರ 
ಬೆಂಬಲ ಹಾಗೂ ವಿಶ್ವಾಸ ಅತ್ಯಾವಶ್ಯಕ ನಿಜ ಆದರೆ ಇವುಗಳನ್ನು ಗಳಿಸುವ ನಮ್ಮ 
ಉತ್ಸಾಹದಲ್ಲಿ ನಮ್ಮ ವಿಚಾರಶಕಿಗೆ, ವಿವೇಚನೆಗೆ ಅತ್ಯಾವಶ್ಯಕವಾಗಿ ಬೇಕಾದ ಚೂಪು 
ಗಳನ್ನು, ಆಯಾಮಗಳನ್ನು ಕಳೆದುಕೊಳ್ಳುತ್ತ ಹೋಗುತ್ತೇವೆ ಎಂಬ ಅನುಮಾನ ನನ್ನದು. 
ವಿಶೇಷವಾಗಿ ಬ್ರೂಟಸ್‌ ಸದ್ಯಕ್ಕೆ ಇರುವ ಸಂದರ್ಭದಲ್ಲಿಯಂತೂ ಇನ್ನೂ ಹೆಚ್ಚಿಗೆ ಈ ಅಂಶ 
ವೇದ್ಯವಾಗುತ್ತಹೋಗುತದೆ. ಆಂಟನಿಯಂತಾಗಲೀ ಕ್ಯಾಷಿಯಸ್‌ನಂತಾಗಲೀ ಬ್ರೂಟಸ್‌ ಒಬ್ಬ 
ಜಾಣ ರಾಜಕಾರಣಿಯಾಗಿದ್ದಿದ್ದರೆ ಇಷ್ಟುಮಾತನಾಡುವ ಪ್ರಮೇಯವೇ ಇರುತಿರಲಿಲ್ಲ ಆದರೆ 
ಬ್ರೂಟಸ್‌ ಒಬ್ಬ ಮೇಧಾವಿ, ಮುತ್ತದ್ದಿ ಸೀಸರನನ್ನಾಗಲೀ, ರೋಮ್‌ನಗರವನ್ನಾಗಲೀ 
ಪ್ರಾಮಾಣಿಕವಾಗಿ ಪ್ರೀತಿಸಿದವನು. ಎಂದೇ ನಾವು ಅವನ ಮನಃಸ್ಥಿತಿಯನ್ನು ತಿಳಿಯುವ ಯತ್ನ 
ಮಾಡುವ ನಿಟ್ಟಿನಲ್ಲಿಯೇ ಅವನಾಡುವ ಮಾತುಗಳಲ್ಲಿ ಸಾರ್ವಕಾಲಿಕ ಮೌಲ್ಯಗಳೇನು 
ಗೋಚರವಾಗುತವೆ ಎಂದು ಕೂಡ ನೋಡಬೇಕು. 3 


ಮುಂದುವರೆಯುತ್ತ ಬ್ರೂಟಸ್‌ ತನ್ನ ಮಾತುಗಳ ಮೋಹಕ ಬಲೆಯೊಳಗೆ ತಾನೇ 
ಸಿಲುಕಿಕೊಳ್ಳುತ್ತಹೋಗುತಾನೆ. ''As Caesar loved me, 1 weep for him, as he was 
Fortunate Irejoice at it; as he was Valiant, I honour him ; butas he was 
ambitions, 1 slew him" ಎರಡನೇ ಅಂಕದ ಮೊದಲ ದೃಶ್ಯದ ಬ್ರೂಟಸನ ಸ್ವಗತದ ನೆನಪು 
ಇರುವವರಿಗೆ ಅದೇ 'It must be by his death’ ರೀತಿಯ ತರ್ಕಬದ್ದ ಶೈಲಿಯ 


80 


ಜೂಲಿಯಸ್‌ ಸೀಸರ್‌ ೫೭ 


ಪುನರಾವರ್ತನೆ ಇಲ್ಲಿ ಬಹು ಸ್ಪಷ್ಠವಾಗಿ ಕಾಣುತ್ತದೆ. ತನ್ನ ಅರಿವಿಲ್ಲದೆಯೆ ಈ ರೀತಿಯ 
ಮಾತುಗಳಿಂದ ತನ್ನ ಮೇಲೆಯೇ ಆಗಬಹುದಾದ ಪರಿಣಾಮದ ಬಗ್ಗೆ. ಕೊಂಚವೂ ಚಿಂತಿಸದೆ 
"ನಾನು, ನನ್ನ'ಗಳ ಮಾತುಗಳಲ್ಲಿ ಮುಳುಗಿಬಿಡುತಾನೆ. "ಸೀಸರನು ನನ್ನನ್ನು ಪ್ರೀತಿಸಿದ್ದ 
ಆದ್ದರಿಂದಾಗಿ ಈ ಹತ್ಯೆಗಾಗಿ ನಾನು ಕಣ್ಣೀರಿಡುತ್ತೇನೆ ; ಭಾಗ್ಯವಂತನಾಗಿದ್ದ ಆದ್ದರಿಂದ ನಾನು 
ಹರ್ಷಿಸುತ್ತೇನೆ. ಸಾಹಸಿಯಾಗಿದ್ದನಾದ್ದರಿಂದ ನಾನು ಗೌರವಿಸುತ್ತೇನೆ - ಆದರೆ ಅವನು 
ಮಹತ್ವಾಕಾಂಕ್ಷಿಯಾಗಿದ್ದನಾದ್ದರಿಂದ ಅವನ ಹತ್ಯೆ ಮಾಡಿದ್ದೇನೆ' ಒಂದು ಕ್ಷಣ ಬ್ರೂಟಸನೇ ಈ 
ಮಾತುಗಳನ್ನು ಕುರಿತು ಯೋಚಿಸಿದ್ದಿದ್ದರೆ ಅರ್ಥವಾಗುತಿತ್ತು - "ತನ್ನ ಮಾತುಗಳ ಹಿಂದಿನ 
ಅಹಂಕಾರ ಮತು ಮೌಢ್ಯ - ಎರಡೂ. "ಸೀಸರನು ಮಹತ್ವಾಕಾಂಕ್ಟಿಯಾದ್ದರಿಂದ ಅವನನ್ನು 
ಕೊಂದೆ' ಅನ್ನುವಾಗ ಕೊಲ್ಲುವುದಕ್ಕೆ "ನಾನ್ಯಾರು' ಎಂದು ತಾನೇ ಕೇಳಿಕೊಳ್ಳುವಷ್ಟು 
ವಿನಯವಿದ್ದಿದ್ದರೆ ತನ್ನ ಅಹಂಕಾರವೂ ಆ ಅಹಂಕಾರದ ಹಿಂದೆ ಅಡಕವಾಗಿರುವ ಮೌಢ್ಯವೂ 
ತನಗೇ ಸ್ಪಷ್ಟವಾಗುತಿತ್ತು ಬ್ರೂಟಸ್‌ನ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಹುಟ್ಟುವುದು 
ಇಲ್ಲಿಯೇ. ರಕಪಾತದ ಅಡಿಪಾಯದ ಮೇಲೆ ತಾನು ಕಟ್ಟ ಹೊರಟ ಪ್ರಜಾತಂತ್ರದ ಸೌಧ 
ಎಂದಿಗೂ ಗಟ್ಟಿ ನಿಲ್ಲಲಾರದು ಎಂದು ತನಗೆ ಗೊತಾಗಲಾರದಷ್ಟು ದಡ್ಡ ಖಂಡಿತ ಅಲ್ಲ 
ಬ್ರೂಟಸ್‌. ಅವನ ಇಡೀ ಭಾಷಣ ಒಂದು ಉದಾತ್ಮಆತ್ಮವಂಚನೆಯ ದರ್ಶನ. "There is 
tears, for his love ; joy, 18011715 fortune, honour for his valour ; and death, 
for his ambition" ಮುಂದೆ ವಾದವೇ ಸಾಧ್ಯವಿಲ್ಲವೆನ್ನುವಂತೆ ಕೊನೆಯ ಮಾತೂ ಕೊನೆಯ 
ತೀರ್ಪೂ ನೀಡಿಬಿಟ್ಟಿದ್ದಾನೆ. 


ಮುಂದಿನ ಕೆಲವು ಮಾತುಗಳು - ಸೀಸರನ ಹತ್ಯೆಯ ಪ್ರಕರಣವನ್ನು ಒಂದು ಕ್ಷಣ 
ಪಕ್ಕಕ್ಕಿಟ್ಟು ಅವಲೋಕಿಸಿದಾಗ - ಬಹು ಮಹತ್ವದ, ಬಹು ಮುಖ್ಯವಾದ ಪ್ರಶ್ನೆಗಳು ಎಂದು 
ಕಾಣುವುದರಲ್ಲಿ ಅಚ್ಚರಿಯಿಲ್ಲ ಒಂದು ನಾಡಿನ ನಾಯಕ ಜನಗಳನ್ನು ಈ ರೀತಿ 
ಸ್ವಾತಂತ್ರ ಕ್ಕಾಗಿ. ದೇಶಪ್ರೇಮಕ್ಕಾಗಿ, ಭವಿಷ್ಯದ ಕಾಳಜಿಗಾಗಿ ಹುರಿದುಂಬಿಸುವುದು ಅತ್ಯಂತ 
ಶ್ಲಾಘನೀಯವಾದ ಕ್ರಿಯೆ. ‘Who 15 here so base, that would be 00761787 ? 
If any speak, for him I have offended. Who is here so rude, that would 


not be a Roman ? If any, speak ; for himlI have offended. Who 15 here so 
vile that would not love his country ? IF any speak, for him I have 


offended, I pause for a reply’ 'bondmen'ಗಳಾಗಿರಲು ಬಯಸುವವರ ಕಣ್ಣಲ್ಲಿ 
ನಾನು ಅಪರಾಧಿ. ರೋಮನ್‌ ಎಂದು ಹೆಮ್ಮೆ ಪಡದ, ದೇಶವನ್ನು ಪ್ರೀತಿಸದ ವ್ಯಕ್ತಿಯ 
ಕಣ್ಣಿನಲ್ಲಿ ನಾನು ಅಪರಾಧಿ. ಗುಲಾಮಗಿರಿಯಿಂದ ಮುಕಗೊಳಿಸಿದ, ದೇಶಪ್ರೇಮವನ್ನು 
ಸುರಿಸಿದ ನಾನು ಹೇಗೆ ತಪ್ಪಿತಸ್ಥನಾಗಲು ಸಾಧ್ಯ ? ಅಂಥವರು ಯಾರಾದರೂ ಇದರೆ 
ತಿಳಿಸಿ - ನಾನು ಉತ್ತರಕ್ಕಾಗಿ ಕಾಯುತ್ತೇನೆ' ಎಂದು ಕೊಂಚ ಕಾಲ ಭಾಷಣ ನಿಲ್ಲಿಸುತಾನೆ. 


೫೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಈ ಇಡೀ ಭಾಷಣವನ್ನು ನಾವು ಬ್ರೂಟಸನ ವ್ಯಕ್ತಿತ್ವದ ದೃಷ್ಟಿಯಿಂದ ನೋಡುವುದು 

ಎಷ್ಟು ಅವಶ್ಯಕವೋ, ಒಟ್ಟು ಪ್ರಜಾತಂತ್ರ ಮತ್ತುವ್ಯಕ್ತಿಯ ಹೊಣೆಗಾರಿಕೆ ಎಂಬ ವಿಶಾಲ ದೃಷ್ಟಿ ' 

ಯಲ್ಲಿ ಅರ್ಥೈಸುವುದು ಎಷ್ಟು ಅವಶ್ಯಕವೋ ಅಷ್ಟೇ ಅವಶ್ಯಕವಾದದ್ದು - ಜನ ಸಾಮಾನ್ಯರು, 

ಈ ತತ್‌ಕ್ಷಃ ಣದ ಸಂದರ್ಭದಲ್ಲಿ ಇದನ್ನು ಹೇಗೆ ಗ್ರಹಿಸಿದರು ಎಂದು ನೋಡುವುದು ಕೂಡ. 
ಮೊದಲನೇ ಅಂಕದ ಮೊದಲ ದೃಶ್ಯದಲ್ಲಿ ಪ್ಲೇವಿಯಸ್‌ ಮತ್ತು ಮಾರುಲಸ್‌ ಜನ 

ಸಾಮಾನ್ಯರನ್ನು ಹೇಗೆ ನಡೆಸಿಕೊಂಡರು ಎಂದು ನೋಡಿದ್ದೇವೆ. ಅಸಹನೆ ಮತ್ತು ತಿರಸ್ಕಾರ 

ಇವುಗಳೇ ಅವರ ವರ್ತನೆಯ ಪ್ರಧಾನಗುಣಗಳು ಎಂಬುದನ್ನು ನಾವು ಕಂಡಿದ್ದೇವೆ. 


ಈಗ ಈ ದೃಶ್ಯದಲ್ಲಿ ತಮ್ಮನ್ನು ಬ್ರೂಟಸ್‌ ನಡೆಸಿಕೊಳ್ಳುತ್ತಿರುವ ರೀತಿಯನ್ನು ಜನ 
ಸಾಮಾನ್ಯರು ಗಮನಿಸುತ್ತಿದ್ದಾರೆ 


ಬ್ರೂಟಸನ ಬಗ್ಗೆ ಜನರಿಗೆ ಅಪಾರ ಗೌರವವಿದೆ. ನಾಡ ಹಿರಿಯ ನಾಯಕ ಅವನು. 
ವೀರಾಗ್ರಣಿ. ಸಂಭಾವಿತ. ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾನೆ. ತಮ್ಮನ್ನು 
ಸಮಾನರಂತೆ ಕಾಣುತ್ತಿದ್ದಾನೆ. ತಮ್ಮೊಡನೆ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾನೆ. ಅವನು 
ಆಡುತ್ತಿರುವ ಮಾತುಗಳೆಲ್ಲ ಅವರುಗಳಿಗೆ ಅರ್ಥವಾಗುತಿದೆಯೇ ? ಅನುಭವಕ್ಕೆ 
ಬರುತ್ತಿದೆಯೇ ? ನಾಡು, ಸ್ವಾತಂತ್ರ್ಯ, ದೇಶಪ್ರೇಮ, ಪ್ರೀತಿ, ಗೌರವ, ನಂಬಿಕೆ ಈ ಎಲ್ಲ 
ಶಬ್ದಗಳೂ ಅಗಾಧವಾದವು. ಕಲ್ಪನೆಗೆ ಮಾತ್ರ ಸಿಲುಕುವಂಥವು. ಅಲ್ಲಿ ನೆರೆದಿರುವ ಆ 
ಜನಸೋಮದಲ್ಲಿ ಎಷ್ಟು ಜನಕ್ಕೆ ಇದು ಮುಟ್ಟಿರಬಹುದು ? ಮುಟ್ಟಿರಲಿಕ್ಕಿಲ್ಲವೆಂದರೆ 
ತೊಂದರೆಯಿದೆಯೆ? ಮುಟಲಿಲ್ಲ ಎಂಬ ಅಸಮಾಧಾನವಿದೆಯೆ? ಅಥವಾ ಇಂಥ ಮಟ್ಟದ 
ಜನಗಳನ್ನು ಮುಟ್ಟಲೇ ಸಾಧ್ಯವಿಲ್ಲವೆಂದು ತೀರ್ಮಾನಿಸಿಬಿಡುವುದಾದರೂ ಸರಿಯೆ ? 


ಇವೆಲ್ಲ ಹೇಗೇ ಇರಲಿ. ಜನಸಾಮಾನ್ಯರ ದೃಷ್ಟಿಯಲ್ಲಿ "ಈ ಇಷ್ಟನ್ನೂ ಬ್ರೂಟಸ್‌ 
ಆಡುತಿದ್ದಾನೆ' ಎಂಬುದಷ್ಟೆ ಸಾಕು. ತಮ್ಮಲ್ಲಿ ನಂಬಿಕೆಯಿಟ್ಟು, ತಮ್ಮ ಅಭಿಪ್ರಾಯಗಳಿಗೆ 
ಗೌರವ ನೀಡಿ ಮಾತನಾಡುತ್ತಿದ್ದಾನೆ. ಈ ಭಾವನೆಯಲ್ಲಿ ಅವರುಗಳು ಒಂದಂಗುಲ ಎತ್ತರಕ್ಕೆ 
ಬೆಳೆದ ಭಾವನೆ ಉಂಟಾಗಿದ್ದರೆ ಆಶ್ಚರ್ಯವಿಲ್ಲ ಬ್ರೂಟಸ್‌ ತಪ್ಪು ಮಾಡುವವನಲ್ಲ 
"ನಾವು ಗುಲಾಮರಾಗುವುದು, ಸ್ವಾತಂತ್ರ್ಯ ಕಳೆದುಕೊಳ್ಳುವುದು' ಇವುಗಳಿಂದ ನಮನ್ನು 
ರಕ್ತಿಸಿದ್ದಾನೆ. ಎಂದೇ ಅವರ ಒಕ್ಕೊರಲ ಉತರ "none Brutus, none” 


ಬ್ರೂಟಸನಿಗೆ ಈ ಉತ್ತರದಿಂದ ಸಂಪೂರ್ಣ ಸಮಾಧಾನವಾಗಿರಬೇಕು. (ತನ್ನ 
ಒಳದನಿಯ ಉತರದಂತೆಯೇ ಕೇಳಿಸಿತೆ ಅವನಿಗೆ ?) "Then none have 1 offended!’ 
ಹೀಗೆಂದು ಮುಂದುವರೆಸಿ ""ಇಂತಹ ಸಂದರ್ಭಗಳಲ್ಲಿ ನೀವುಗಳು ಬ್ರೂಟನಸನಿಗೆ 
ಎಸಗಬಹುದಾದಷ್ಟನ್ನೇ ನಾನೀಗ ಸೀಸರನಿಗೆ ಎಸಗಿದ್ದೇನೆ''. ಅಂದರೆ ಯಾರೂ ಸ್ವಾತಂತ್ರ್ಯ, 


ಜೂಲಿಯಸ್‌ ಸೀಸರ್‌ ರ್ಜ 


ಸಮಾನತೆಗಳನ್ನು ಹತ್ತಿಕ್ಕಿ ಮಹತ್ವಾಕಾಂಕ್ಟಿಗಳಾಗುವುದಕ್ಕೆ ಇಲ್ಲಿ ಆಸ್ಪದವಿಲ್ಲ, "ನಾಳೆ ನಾನು 
ಈ ಲಕ್ಷಣಗಳನ್ನು ತೋರಿದರೂ ನನಗೂ ಇದೇ ಶಿಕ್ಷೆಯೇ'' ಎಂದು ಘೋಷಿಸುತಾನೆ. 


ಬ್ರೂಟಸನ ಮಿಕ್ಕ ಮಾತುಗಳೆಲ್ಲ ವ್ಯವಹಾರದ ಮಾತುಗಳು - “ಅವನ ಸಾವಿನ 
ಕುರಿತಾಗಿ ನಮ್ಮ ಇತಿಹಾಸದ ಕಡತಗಳಲ್ಲಿ ದಾಖಲಾಗಿದೆ. ಅವನ ಹಿರಿಮೆಗಳಾವುವೂ 
ಕಡೆಗಣಿಸಲಾಗಿಲ್ಲ - ಅದಕ್ಕೆ ಅವನಿಗೆ ಅರ್ಹತೆ ಇದ್ದವು. ಆದರೆ ಅವನು ಈ ಸಾವನ್ನು 
ಅನುಭವಿಸಬೇಕಾಗಿ ಬಂದ ಅವನ ದೋಷಗಳನ್ನು ಉತ್ಸೇಕ್ಷೆಗೊಳಿಸಲಾಗಿಲ್ಲ' ಎಂಬುವ 
ಹೊತಿಗೆ ಆಂಟನಿ ಸೀಸರನ ದೇಹ ಹೊತ್ತುನಡೆದು ಬರುತಿರುವುದು ಕಾಣಿಸುತದೆ. ಒಂದಷ್ಟೂ 
ಧ್ವನಿ ಬದಲಿಸದೆ ಬ್ರೂಟಸ್‌ ಹೇಳುತಾನೆ. ""ಶೋಕ ವ್ಯಕ್ತಪಡಿಸುತ್ತಿರುವ ಆಂಟನಿ ದೇಹವನ್ನು 
ತರುತಿದ್ದಾನೆ. ಆಂಟನಿಗೂ ಈ ಸಾವಿಗೂ ಏನೂ ಸಂಬಂಧವಿಲ್ಲ ಆದರೂ ಈ ಘಟನೆಯ 
ಲಾಭಗಳಲ್ಲಿ ಅವನೂ ಪಾಲುದಾರನಾಗಿರುತಾನೆ, ನಿಮ್ಮಲ್ಲರ ಹಾಗೆ. ಅಷ್ಟೆ. ಈ 
ಮಾತುಗಳೊಂದಿಗೆ ನಾನು ತೆರಳುತ್ತೇನೆ. ನನ್ನ ಅತ್ಯಂತ ಪ್ರೀತಿಪಾತ್ರನಾದ ಸೀಸರನನ್ನು ಈ 
ದೇಶದ ಹಿತದೃಷ್ಟಿಯಿಂದ ಹತ್ಯೆ ಮಾಡಿದೆ. ಹಾಗೆಯೇ ನನ್ನ ದೇಶ ಎಂದು ಬಯಸುತ್ತದೆಯೋ 
ಅಂದು ಇದೇ ಕಠಾರಿಗಾಗಿ ಬ್ರೂಟಸನೂ ಸಿದ್ದನಾಗಿರುತಾನೆ'' ಈ ಮಾತುಗಳಿಗೆ ಜನ 
ಹರ್ಷೊದ್ಧಾರಗಳಿಂದ, ಜೈಕಾರಗಳಿಂಡ ಸುತ್ತಲ ವಾತಾವರಣವನ್ನು ತುಂಬಿಬಿಡುತಾರೆ. 
ಇಡೀ ಜನಸೊ ೀಮ "Live Brutus, Live, Live" ಎಂದು ತನ್ನಗೌರವವನ್ನುಸೂಚಿಸಿದರೆ, 
ಪ್ರಜೆಗಳು ಬಿಡಿಬಿಡಿಯಾಗಿ ಮಾತನಾಡಿ ಬ್ರೂಟಸನನ್ನುಹಾರೈಸುತಾರೆ. "Bring him with 
triumph home unto his house" "Give him a statue with his ancestors". 


ಮಾತಿನಿಂದ ಮಾತಿಗೆ ಜನಗಳ ಉತ್ಸಾಹ, ಪ್ರಶಂಸೆಗಳು ಮುಗಿಲು ಮುಟುತವೆ. "Let 
him be Caesar" "Caesar's better part / shall be crowned in Brutus" ಏನೆಲ್ಲ 
ಸ್ವಾತಂತ್ರ್ಯ, ಗಣತಂತ್ರ, ದೇಶಪ್ರೇಮದ ಮಾತನಾಡಿದರೂ ಕೊನೆಗೆ ಜನ ಬಯಸುವುದು ಒಬ್ಬ 
ಸೀಸರನನ್ನು, ವಿಭೂತಿಪೂಜೆ ಮಾಡಲೊಬ್ಬ ದೈವಾಂಶಸಂಭೂತನನ್ನು. ವ್ಯಕ್ತಿಗಳು 
ಬದಲಾಗುತಾರೆ - ಆರಾಧನೆ ಮುಂದುವರೆದು ಹೋಗುತ್ತದೆ. ಬ್ರೂಟಸನ ಅಷ್ಟೂ 
ಉದ್ದೇಶಗಳು ಒಂದೇ ಪೆಟ್ಟಿಗೆನುಚ್ಚುನೂರಾಗುವಂತೆ ಮಾಡುವ ಜನಗಳ ಸುಪ್ತಆಶಯ ಇದು. 
ಸೀಸರನ ಹತ್ಯೆಯ ನಂತರ ಅನಾಥರಂತೆ ಕಂಗೆಟ್ಟಿದ್ದ ಜನಗಳಿಗೆ ಈಗ ಆ ಸ್ಥಾನ ತುಂಬಲು 
ಬ್ರೂಟಸ್‌ ದೊರಕಿದ್ದಾನೆ. ಅವರಿಗೆ ಅಷ್ಟುಸಾಕು. ಆದರೆ ಬ್ರೂಟಸನಿಗೆ ಅಷ್ಟೇ ಸಾಲದು. ಈ 
ನಾಡು ಪ್ರಜಾತಂತ್ರವಾಗಿ ಉಳಿಯಬೇಕು. ಸೀಸರನ ಹತ್ಯೆ ಮಾಡಿರುವುದು ನಿಜ, ಆದರೆ 
ಅವನಿಗೆ ಕೊಡಬೇಕಾದ ಗೌರವ ಜನ ಕೊಡಲೇಬೇಕು. ತಾನು ಕೂಡ. ಕನಿಷ್ಠವೆಂದರೆ ಸದ್ಯಕ್ಕೆ 
ಅವನ ಕುರಿತು ಒಂದು ನಾಲ್ಕು ಒಳ್ಳೆಯ ಮಾತು ಆಡಲು ಬಂದಿರುವ ಆಂಟನಿಗೆ ಅವರು 
ಅವಕಾಶ ಮಾಡಿಕೊಡಬೇಕು. ಇಷ್ಟರವರೆವಿಗೆ ಜನಗಳನ್ನು ಉದ್ದೇಶಿಸಿ ಅವನು 


೬೦ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಮಾತನಾಡಿದಾಗ ಅವನ ಮನಸಿನಲ್ಲಿ ಏನೇ ಗೊಂದಲಗಳಿರಲಿ, ಏನೇ ವಿರೋಧಾಭಾಸಗಳು 
ಕಾಣಲಿ ಅವು ಮಹಾನ್‌ ಚೇತನದ ಗೊಂದಲಗಳು ಹಾಗೂ ವಿರೋಧಾಭಾಸಗಳು. 
ಮೂಲಭೂತವಾಗಿ ಬ್ರೂಟಸ್‌ ಎಷ್ಟು ದೊಡ್ಡ ಮನುಷ್ಯ ಎಂದು ತಿಳಿಯುವುದಕ್ಕೆ ಈ 
ಸಂದರ್ಭವನ್ನು ಗಮನವಿಟ್ಟು ಅವಲೋಕಿಸಬೇಕು. ಜನ ಸಂಪೂರ್ಣ ತನ್ನ ಪರವಾಗಿದ್ದಾರೆ. 
ಸೀಸರನ ದೇಹವನ್ನು ತರುತ್ತಿರುವ ಆಂಟನಿಯನ್ನು ಕಂಡೂ ಬ್ರೂಟಸನ ಹಿಂದೆ ಜೈಕಾರ 
ಮಾಡುತ್ತ ಹೊರಟಿದ್ದಾರೆ. ಸೀಸರನ ದೇಹವನ್ನು ನೋಡುವಷ್ಟು ಕುತೂಹಲವನ್ನೂ 
ತೋರುತಿಲ್ಲ ಚ್‌ ತಾವಾಗಿಯೇ ಬ್ರೂಟಸನ. ಹಿಂದೆ ಹೊರಟಿದ್ದಾರೆ ಅವನೇನೂ 
ಬಂತು ಪಡಿಸುತ್ತಿಲ್ಲ ಪ್ರಜಾತಂತ್ರದಲ್ಲಿರಾಜಕಾರಣಿಯೊಬ್ಬನಿಗೆ ಇದಕ್ಕಿ ಂತ ಹೆಚ್ಚಿಗೆ ಏನು 
ಬೇಕು ? ರಾಜಕಾರಣಿ. ಎಂದರೆಯೇ ಈ ಕ್ಷಣದಲ್ಲಿ ಸಲ್ಲುವವನು ಎಂದು le ಈ ಕ್ಷಣ 
ಮೀರಿ ನಾಳೆ ಎಂಬುದು ಇಲ್ಲ ಇದ್ದರೂ ಅದು ತನಗೆ ಸಂಬಂಧಪಡದ ವಿಷಯ ಎಂದೇ 
ಭಾವಿಸಿರುತಾನೆ. ರಾಜಕಾರಣವೆಂದರೆ ಸ್ವಲಾಭ ಮತ್ತುಸ್ವಾರ್ಥ. ಬ್ರೂಟಸ್‌ ಈ ಬಗೆಯ ಒಬ್ಬ 
ರಾಜಕಾರಣಿಯಾಗಿದ್ದರೆ ""ಜನಗಳ ಇಚ್ಛೆಯಂತೆ ನಡೆದುಕೊಳ್ಳಲಿ ; ಅವರಿಗೆ ಆಯ್ಕೆಯ 
ಸ್ವಾತಂತ್ರ್ಯವಿದೆ ; ನನ್ನೊಡನೆ ಬರಬೇಕೆಂದಿದ್ದರೆ ಅದು ಅವರ “ಎಷ್ಟ ಎಂದು ಜನಗಳನ್ನು 
ತನ್ನೊಡನೆ ಕೊಂಡೊಯ್ದು ಹೋಗಿಬಿಡಬಹುದಾಗಿತು, ಆಂಟನಿ ಸೀಸರನ ದೇಹವನ್ನು 
ಹೊತ್ತು ಏಕಾಕಿಯಾಗಿ ರಂಗದ ಮೇಲೆ ಹತಾಶನಾಗಿ ನಿಲ್ಲಬೇಕಿತ್ತು ಆದರೆ ಬ್ರೂಟಸ್‌ 

ಮುತ್ತದ್ದಿ ಈಗಾಗಲೇ ಹತ್ತು ಬಾರಿ ಹೇಳಿರುವಂತೆ ಒಬ್ಬ ಶ್ರೀಮಂತ ಮನಸಿನ ವ್ಯಕ್ತಿ ಹೋ 
ಜನಗಳನ್ನು ನಂಬಿಸಿ ಆಗಿದೆ. ಸೀಸರನ ಸಾವಿನ ಕಾರಣಗಳನ್ನು ಕುರಿತು ಜನಗಳಿಗೆ 
ನಂಬಿಕೆಯಾಗಿದೆ. ಈಗ ಸೀಸರನ ಬಗ್ಗೆ ಗೌರವ ತೋರಿದರೆ ಅದು ಒಬ್ಬನಾಯಕನಿಗೆ ಪ್ರಜೆಗಳು 
ತೋರಬೇಕಾದ ಗೌರವ. ಅದೂ ಅಲ್ಲದೆ, ಆಂಟನಿಗೆ ಮಾತು ಕೊಟ್ಟು ಆಗಿದೆ. ಜನಗಳ 
ವಿವೇಚನೆಯ ಬಗ್ಗೆ ವಿಶ್ವಾಸ ಮತ್ತುಆಂಟನಿಗೆ ಕೊಟ್ಟ ಮಾತನ್ನುಉಳಿಸಿಕೊಳ್ಳುವ ವಚನನಿಷ್ಠೆ 
ಈ ನಿರ್ಧಾರ ಅವನ ಹಿಂದಿನ ಹಲವು ನಿರ್ಧಾರಗಳಂತೆ ಸ್ವಂತಕ್ಕಷ್ಟೇ ಅಲ್ಲ, ಅವನ ಇಡೀ 
ತಂಡಕ್ಕೆ ಮಾರಕವಾಗುತದೆಂದು ಸದ್ಯಕ್ಕಂತೂ ಅವನು ಭಾವಿಸಿಲ್ಲ ಶ್ರೀಮಂತ ವ್ಯಕಿತ್ಸದ 
ಮತೊಂದು ಲಕ್ಷಣವೆಂದರೆ ಸ್ವಚ್ಛಂದತೆ. ಮುಂದೆ "ನನ್ನ ಮಾತಿನ ಪರಿಣಾಮ' ಏನು ಎಂದು 
ಸ್ವಾರ್ಥದ ದೃಷ್ಟಿಯಿಂದ ಯೋಚಿಸದೆಯೇ ಮನಸಿಗೆ ಅನ್ನಿಸಿದ್ದನ್ನು ಮಾತನಾಡುವುದು. 
ಅಂತೆಯೇ ನಡೆದುಕೊಳ್ಳುವುದು. ಈ ದೃಶ್ಯ ನೋಡುತ್ತಿರುವ ನಮಗೆ ಗೊತಾಗುತದೆ 
ಬ್ರೂಟಸನ ಈ ಕ್ರಮ ಅವನ ಪತನಕ್ಕೆ ಅವನೇ ಹಾಕಿಕೊಳ್ಳುತ್ತಿರುವ ಅಡಿಪಾಯ ಎಂದು. 
ಅವನ ಬಗ್ಗೆ ಮರುಕವೆಷ್ಟು ಹುಟ್ಟುತದೋ ಅಷ್ಟೇ ಮಟ್ಟಿಗೆ ಅಪಾರಗೌರವವೂ ಮೂಡುತದೆ. 

‘Good country men, let me depart alone, 


And, for my sake, stay here with Antony. 
Do grace to Caesar's corpse, and grace his speech 


ಜೂಲಿಯಸ್‌ ಸೀಸರ್‌ ೬೧ 


Tending to Caesar's glones, which mark Antony, 
By our permission, 1s allowed to make 

Ido entreat you, not a man depart, 

Savel alone, till Antony have spoke. 


ಈ ಮಾತುಗಳನ್ನು ಆಡಿ ನಿಷ್ಯಮಿಸುತಾನೆ - ಮತ್ತೆಂದೂ ರೋಮಿನ ನೆಲದ ಮೇಲೆ 
ಕಾಲಿಡಲಿಕ್ಕಾಗದಂತೆ. 


ಬ್ರೂಟಸನ ಮಾತುಗಳಿಗೆ ಗೌರವ ಕೊಡಲು ಜನ ಉಳಿದುಕೊಳ್ಳುತಾರೆ. ಸೀಸರ್‌ ಒಬ್ಬ 
ಸರ್ವಾಧಿಕಾರಿಯಾಗಿದ್ದನೆಂಬುದು ಈಗ ಖಾತ್ರಿಯಾಗಿದೆ. - 'This Ceaser was a tyrant 
ಎಂದು ತೀರ್ಮಾನಿಸಿಬಿಟ್ಟದ್ದಾರೆ. ಆಂಟನಿಯ ಮಾತುಗಳು ಕೇಳಬೇಕೆಂದು ಬ್ರೂಟಸ್‌ 
ಇಚ್ಛೆ ಪಟ್ಟಿದ್ದಾನೆ. ಅವನು ಈಗ ನಮ್ಮನಾಯಕ. ಅವನು ಹೇಳಿದಂತೆ ಈಗ ನಡೆದುಕೊಳ್ಳಬೇಕು. 
‘Stay ‘ho, and let us hear mark Antony’ ಹೋಗು ಆಂಟನಿ, ವೇದಿಕೆ ಹತ್ತಿನಿಲ್ಲು 
ಎಂದು ಹೇಳುತ್ತಿದ್ದಂತೆ ಆಂಟನಿ 'For Brutus’ sake, 1 am beholding to you’ 
ಎಂದು ಮೆಲ್ಲನೆ ಉಸಿರಿದ್ದು ಕೇಳಿ ಜನ ಮೈಯೆಲ್ಲ ಕಿವಿಯಾಗಿ ಬಿಡುತಾರೆ. "What does 
he say of Brutus ?''It were best he speak no harm of Brutus here. 


ಅಷ್ಟು ಪ್ರತಿಕೂಲ ವಾತಾವರಣವಿದೆ ಆಂಟನಿಗೆ. ಜನಗಳ ಅಸಹನೆ ಕೂಡ ಆಂಟನಿಗೆ 
ಸ್ಪಷ್ಟವಾಗಿ ಕಾಣುತಿದೆ. ಅವನ ಕಿವಿಗೆ ಕೇಳುವಂತೆಯೇ ಸೀಸರನ ಬಗ್ಗೆ ಜನ ""ಅವನು 
ಸರ್ವಾಧಿಕಾರಿಯಾಗಿದ್ದನೆಂಬುದರಲ್ಲಿ ಅನುಮಾನವೇ ಇಲ್ಲ ರೋಮ್‌ ಅವನಿಂದ 
ಬಿಡುಗಡೆ ಹೊಂದಿದ್ದು ಒಳ್ಳೆಯದಾಯಿತು'' ಎಂದು ಮಾತನಾಡುತ್ತಿದ್ದಾರೆ. ಇಂಥ 
ಜನಗಳೆದುರು ನಿಂತು ಸೀಸರನ ಕುರಿತು ಒಳ್ಳೆಯ ಮಾತನಾಡಬೇಕಾಗಿದೆ. ಅಷ್ಟೇ ಆದರೆ 
ಸಾಲದು, ಈಗಾಗಲೇ ತನಗೆ ತಾನು ವಚನ ಕೊಟ್ಟುಕೊಂಡಂತೆ ಇಡೀ ನಾಡನ್ನು ಯುದ್ದ 
ಭೂಮಿಯಾಗಿ ಪರಿವರ್ಶಿಸಿ ಬ್ರೂಟಸ್‌ ಮತ್ತು ಅವನ ಸಂಗಾತಿಗಳನ್ನು ಸಂಪೂರ್ಣ 
ನಾಶಮಾಡಬೇಕಾಗಿದೆ. ಸೀಸರನ ಆತಕ್ಷ ತನ್ನ ನಿಷ್ಠೆಯನ್ನು ಸ್ಥಾಪಿಸಬೇಕಾಗಿದೆ. 


ಈ ಬಹು ದೊಡ್ಡ ಸವಾಲನ್ನು ಆಂಟನಿ ಹೇಗೆ ನಿಭಾಯಿಸಿ ಕೊನೆಗೆ ಜಯ 
ತನ್ನದಾ ಗಿಸಿಕೊಳ್ಳುತಾನೆ ನೋಡೋಣ. 


ಒಂದು ಕುತೂಹಲಕರ ಅಂಶವನ್ನು ನಾವೆಲ್ಲ ಗಮನಿಸಿದ್ದೇವೆ. ಶಾಲೆಕಾಲೇಜುಗಳಲ್ಲಿ 
ವಿದ್ಯಾರ್ಥಿಗಳಿಗೆ ವಾಚನಸರ್ಧೆಗಳನ್ನು ಏರ್ಪಡಿಸಿದಾಗ ಆಂಟನಿಯ ಈ ಭಾಷಣವನ್ನು 
ಗೊತ್ತು ಪಡಿಸುತಾರೆಯೇ ವಿನಾ ಬ್ರೂಟಸನದಲ್ಲ ಯಾಕೆ ಹೀಗಿರಬಹುದು ? ಬಹುಶಃ 
ಬ್ರೂಟಸನ ಭಾಷಣದಲ್ಲಿ'ನಟನ ಕೌಶಲ್ಯಕ್ಕೆ ಅವಕಾಶಗಳು ಕಡಿಮೆ. ಧ್ವನಿಯಲ್ಲಿ ಏರಿಳಿತ. 


೬೨ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅಂಕು, ಡೊಂಕು, ಇವುಗಳನ್ನು ಹೆಚ್ಚಿಗೆ ಬೇಡುವುದಿಲ್ಲ ಮತ್ತು ಅವನ ಮಾತುಗಳೆಲ್ಲ 
ಮನಸನ್ನು ಮುಟ್ಟುವಂಥವು ; ನಮ್ಮ ಕಲನೆಗೆ ಉದ್ದೇಶಿಸಿ ಮಾತನಾಡಿದವು. ಆದರೆ 
ಆಂಟನಿಯದು ಇದಕ್ಕೆ ವಿರುದ್ಧವಾದದ್ದು. Ne ಸೌಮ್ಯಃ ವಾಗಿ ಆರಂಭವಾಗುವ ಭಾಷಣ, 
ಅತ್ಯಂತ ಜಟ! ಮೊದಲು ಮಾಡಿದ ಭಾಷಣ ಕ್ಷಣಕ್ಷಣಕ್ಕೆ ತನ್ನ ಗತಿಯನ್ನು, 

ಶೈಲಿಯನ್ನು ಬದಲಿಸಿಕೊಳ್ಳುತ್ತ ಹೋಗುತದೆ. ಆಂಟನಿ ಒಟ್ಟು ನೂರಾಮೂವತ್ತೈದು 
ಸಾಲುಗಳು ಮಾತನಾಡುತಾನೆ. ಈ ಜನಗಳ ಮನಸುಗಳಲ್ಲ ಅವನ ಗುರಿ - ಅವರೆ 
ಭಾವರಾಗಗಳು, ಮನೋವಿಕಾರಗಳು ; ಎಂದೇ ಅವರನ್ನು ಪ್ರಚೋದಿಸಬೇಕು. 
ಉದ್ರೇಕಗೊಳಿಸಬೇಕು. ಭಾವಪರವಶರನ್ನಾಗಿ ಮಾಡಿ ಹತೋಟಿ ತಪ್ಪುವಂತೆ ಮಾಡಬೇಕು. 
ಮನಸ್ಸುಮುಟ್ಟಿ ಮಾತನಾಡುವವರು ಸಂಕ್ಲಿಪವಾಗಿ ಮಾತನಾಡುತಾರೆ. ಅಲಂಕಾರಗಳನ್ನೆಲ್ಲ 
ದೂರವಿಟ್ಟು, ಶಬ್ದಾಡಂಬರಗಳನ್ನು ಇಚ್ಛಿಸದೆ ಸರಳವಾಗಿ ಮಾತನಾಡುತಾರೆ. ಆದರೆ 
ಜನಗಳನ್ನು ಉದ್ರೇಕಗೊಳಿಸಬೇಕಾದರೆ ತಂತ್ರಗಳನ್ನು ಬಳಸಬೇಕು. ಆಂಟನಿ ಈ ಬಗೆಯ 
ತಂತ್ರ ಗಳನು  ಬಳಸುವುದರಲ್ಲಿನಿಷ್ಠಾತ. ಟಾಟ ಮತೊಂದು ಮುಖ್ಯಲಕ್ಷಣವೆಂದರೆ 
ನಿಜಜೀವನದಲ್ಲಿ, ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿ ಹತ್ತು ವೇಷಗಳನ್ನು "ತೊಡುವ, 
ವಿವಿಧ ಭಂಗಿಗಳನ್ನು ಪ್ರದರ್ಶಿಸುವ ಸಾಮರ್ಥ್ಯವುಳ್ಳ ಒಳ್ಳೆಯ ನಟನಾಗಿರಬೇಕು. ಎಂಬುದು. 


ಬ್ರೂಟಸನ ಭಾಷಣವನ್ನು ನಾವು ಬಿಡಿಬಿಡಿಯಾಗಿ ವಿಶ್ಲೇಷಿಸುವ ಅವಶ್ಯಕತೆಯಿತ್ತು 
ಅವನು ಆ ಗಳಿಗೆಯಲ್ಲಿ ಅನುಭವಿಸುತ್ತಿದ್ದ ಸಂದಿಗ್ಗಗಳು, ದ್ವಂದ್ವಗಳು, ವಿರೋಧಾ 
ಭಾಸಗಳು, ಸಂಘರ್ಷಗಳು ಎಲ್ಲವೂ ಮಾತುಗಳಲ್ಲಿ ಧ್ವನಿಸುತ್ತಿದ್ದವು. 


ಆದರೆ ಆಂಟಿನಯ ನೂರಾಮೂವತ್ತೆದು ಸಾಲುಗಳ ಭಾಷಣದಲ್ಲಿ ಗಂಭೀರ 

ವಿಶ್ಲೇಷಣೆಗೆ ಅರ್ಹವಾದ ಸಾಲುಗಳೇ ಇಲ್ಲ ಆಯಾಮಗಳೇ ಇಲ್ಲದ ಭಾಷಣಕ್ಕೆ ಚರ್ಚೆಯ 
ಅವಶ್ಯಕತೆ ಏನಿದೆ ? ಪ್ರತಿ ಮಾತೂ, ಪ್ರತಿ ಆಂಗಿಕ ಚಲನಗಳೂ ಸರಿಯಾಗಿ ತೂಕಮಾಡಿ, 
ಅಳೆದು ಸುರಿದು ಬಳಸಿದಂಥವು. ಆರಂಭದಲ್ಲಿಯೇ ತನ್ನ ಉದ್ದೇಶ ಏನೆಂಬುದನ್ನು 
ಹೇಳುತಾನೆ. ಅವನ ಭಾಷಣದ ಕೊನೆಗೆ ನಮಗೆ ಅರಿವಾಗುತ್ತದೆ - ಅವನು ವ್ಯಕ್ತಪಡಿಸಿದ 
ಉದ್ದೇಶವೂ ಸಾಧಿಸಿದ ಉದ್ದೇಶವೂ ತದ್ವಿರುದ್ಧವಾದುವು ಎಂದು. 

'] 0೦16 to bury Caesar, not to praise him’ 

The evil that men do lives after them 


The good is oft interred with their bones / 
So let it be with Caesar. 


ಬ್ರೂಟಸನು ಹೇಳಿದ ಮಾತುಗಳನ್ನು ಮರೆತಿಲ್ಲ ಎಂದು ಮಾತುಮಾತಿನಲ್ಲಿ 


ಜೂಲಿಯಸ್‌ ಸೀಸರ್‌ ೬೩ 


ಪ್ರದರ್ಶಿಸುತ್ತ ಹೋಗುತಾನೆ. ಆದರೆ ಬ್ರೂಟಸನು ಹೇಳಿದ್ದುದು "ಸೀಸರನ ಬಗ್ಗೆ ಎಷ್ಟು -. 
ಬೇಕಾದರೂ ಪ್ರಶಂಸೆಗಳ ಮಾತನಾಡು ; ಆದರೆ ನಮನ್ನು ದೂಷಿಸಬಾರದು ಮಾತ್ರ' 
ಎಂದು. ಆಂಟನಿ ಅತ್ಯಂತ ವ್ಯಂಗ್ಯಪೂರಿತ ಧ್ವನಿಯಲ್ಲಿ ಬ್ರೂಟಸನ ಈ ಆದೇಶವನ್ನು ತಿರುಚಿ 
ಜನಗಳ ಮುಂದಿಡಾತಾನೆ. 'I come to bury Caesar, not to praise him’ ಎಂದು. 


ಬ್ರೂಟಸ್‌ ತಮ್ಮ ಬಗ್ಗೆ ದೂಷಿಸಬಾರದೆಂದನಲ್ಲವೆ ? ಎರಡೆರಡು, ಮೂರು ಮೂರು 
ಸಾಲಿಗೆ "ಬ್ರೂಟಸ್‌ ಒಬ್ಬ ಗೌರವಾನ್ವಿತ ವ್ಯಕ್ತಿ, ಅವರೆಲ್ಲ ಎಲ್ಲರೂ ಗೌರವಾನ್ವಿತರು' ಎಂದು 
ಪಲ್ಲವಿಯಂತೆ ಸೇರಿಸುತ್ತಲೇ ಹೋಗುತ್ತಾನೆ. ಅವನ ಜಾಣತನ, ಚಾಣಾಕ್ಷತನ ಎಲ್ಲಿದೆ ಎಂದರೆ, 
ಪ್ರತಿಬಾರಿ ಸೀಸರನನ್ನು ಕುರಿತಾದ ಒಂದು ಒಳ್ಳೆಯ ಮಾತು ಆಡಿದಾಗಲೂ ತತ್‌ಕ್ಷಣ 
ಬ್ರೂಟಸ್‌ನ ಬಗ್ಗೆ ಈ ಪಲ್ಲವ ಹಾಡುವುದರಲ್ಲಿದೆ ಎಂದು ನಾವು ಗಮನಿಸುತ್ತೇವೆ. ಸೀಸರನು 
ಮಹತ್ವಾಕಾಂಕ್ಟಿಯಾಗಿದ್ದನೆಂದು ಬ್ರೂಟಸ್‌ ಹೇಳಿದ್ದಾನೆ. ಹಾಗಿದ್ದರೆ ಅದು ಘೋರ ಅಪರಾಧ, 
ಅದಕ್ಕೆ ಘೋರವಾದ ಬೆಲೆ ತೆತಿದ್ದಾನೆ. ಆಂಟನಿ ತನ್ನ ಜಾಣತನದ ಬಗೆಗೆ ಎಷ್ಟು ಆತ್ಮವಿಶ್ವಾಸ 
ಹೊಂದಿದ್ದಾನೆಂದರೆ, ತಾನು ಮಾತನಾಡುತ್ತಿರುವುದು ಸಾಧಾರಣ ತರ್ಕದ ಮಟ್ಟಿಗೂ ಒಪಲು 
ಸಾಧ್ಯವಿಲ್ಲದ ಮಾತುಗಳು ಎಂದು ಗೊತ್ತಿದ್ದೂ ಆಡುತ್ತಾ ಹೋಗುತಾನೆ. "He was my 
171076, faithful and just to me / But Brutus says he was ambitious" ಈ 
ಮಾತಿಗೆ ಏನಾದರೂ ಅರ್ಥವಿದೆಯೆ ಎಂದು ಯೋಚಿಸುವಷ್ಟು ವ್ಯವಧಾನ ಅವನಿಗೂ ಇಲ್ಲ 
ಜನ ಯೋಚಿಸಬಹುದು ಎಂದು ಅವನಿಗೆ ನಂಬಿಕೆಯೂ ಇಲ್ಲ ಅವನಿಗೆ ನಿಷ್ಠ ಹಾಗೂ 
ಪ್ರಾಮಾಣಿಕ ಸ್ನೇಹಿತನಾಗಿದ್ದ ಮಾತ್ರಕ್ಕೆ ಸೀಸರ್‌ ಮಹತ್ವಾಕಾಂಕ್ಲಿಯಾಗಿರಬಾರದೆ 9 


ಸೀಸರನು ಎಷ್ಟೊಂದು ರಾಷ್ಟ್ರಗಳನ್ನು ಗೆದ್ದು, ಎಷ್ಟು ಸಂಪತ್ತು ತಂದು ಖಜಾನೆ 
ತುಂಬಿಸಿದ್ದಾನೆ. ಬಡವರು ಅತಾಗ ಸೀಸರ್‌ ಕಣ್ಣೀರು ಹಾಕಿದ್ದಾನೆ. ಮಹತ್ವಾಕಾಂಕ್ಟಿಯಾದವನು 
ಇಂಥ ದಯಾರ್ದ್ರನಾಗಿರಲು ಸಾಧ್ಯವೇ ? ಲುಪೆರ್ನಲ್‌ ಉತ್ಸವದಲ್ಲಿಮೂರು ಬಾರಿ ಕಿರೀಟ 
ಧರಿಸಲು ಕೇಳಿಕೊಂಡೆ. ಮೂರು ಬಾರಿಯೂ ಅವನು ನಿರಾಕರಿಸಿದ. ಇಷ್ಟಿದ್ದೂ ಬ್ರೂಟಸ್‌ 
ಸೀಸರನನ್ನು ಮಹತ್ವಾಕಾಂಕ್ಸಿ ಎನ್ನುತ್ತಾನೆ. ನಾನಿಲ್ಲಿ ಬ್ರೂಟಸನನ್ನು ಅಲ್ಲಗಳೆಯುವುದಕ್ಕೆ 
ಬಂದಿಲ್ಲ ನನಗೆ ಗೊತಿದಷ್ನನ್ನು ಮಾತ್ರ ನಾನು ಹೇಳುತಾ ಹೋಗುತ್ತೇನೆ. 


ಒಮ್ಮೆ ಸೀಸರನನ್ನು ನೀವೆಲ್ಲ ಪ್ರೀತಿಸಿದ್ದಿರಿ. ಈಗ ಅವನಿಗಾಗಿ ಶೋಕ ವ್ಯಕಪಡಿಸಲು 
ಏನು ಅಡ್ಡಿಯಾಗಿದೆ? -'0 judgement, thou art fled to brutish beasts / And 
men have lost their reason’ ಈ ಮಾತುಗಳನ್ನು ಓದುತಿದ್ದಂತೆ ಮೊದಲ ಅಂಕದ 
ಮೊದಲ ದೃಶ್ಯದ ಮಾರುಲಸ್‌ ಮತ್ತು ಫ್ಲೇವಿಯಸ್‌ ಅವರುಗಳು ಜನಗಳು ಪಾಂಪೆಯ 
ಬಗ್ಗೆ ತೋರುತಿರುವ ಕೃತಘುತೆಯ ಕುರಿತು ಆಡಿದ ಮಾತುಗಳು ನೆನಪಾಗುತದೆ. 


೬೪ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


""ದಯವಿಟ್ಟುಕ್ಟಮಿಸಿ, ನನ್ನಹೃದಯವು ಸೀಸರನ ಶವಪೆಟ್ಟಿಗೆಯೊಳಗೆ ಸೇರಿ ಹೋಗಿದೆ. 
ಮತ್ತೆಮರಳಿ ಬರುವವರೆಗೆ ನಾನು ಕಾಯಬೇಕು'' ಎಂದು ತಲೆ ತಗ್ಗಿಸಿ, ಕಣ್ಣುಮುಚ್ಚಿಸೀಸರನ 
ದೇಹದ ಬಳಿ ಮಂಡಿಯೂರಿ ಕೂಡುತಾನೆ - ಆದರೆ ಕಿವಿ ಮಾತ್ರ ಚುರುಕಾಗಿಟ್ಟುಕೊಳ್ಳು 
ವುದನ್ನುಮರೆಯದೆ. ಇದೊಂದು ನಾಟಕೀಯ ತಾತ್ಕಾಲಿಕ ತಡೆ. 


ಜನಗಳು ನಿಜವಾಗಿ ಗೊಂದಲಗೊಂಡಿದ್ದಾರೆ. ನಿಧಾನವಾಗಿ, ಒಬ್ಬೊಬ್ಬರಾಗಿ ತಮ್ಮ 
ತಬ್ಬಿಬ್ಬನ್ನು ವ್ಯಕಪಡಿಸುತ್ತಹೋಗುತಾರೆ. 'Me thinks there is much reason in his 
sayings’ ""ಹೌದಲ್ಲ, ಸೀಸರನಿಗೆ ದೊಡ್ಡ ಅನ್ಯಾಯವೇ ಆಗಿದೆ. ಅವನ ಜಾಗದಲ್ಲಿ 
ಅವನಿಗಿಂತ ಕೀಳಾದವನೇ ಬರಬಹುದು' "ಸೀಸರನು ಕಿರೀಟವನ್ನು ಒಲ್ಲೆ ಅಂದ. ಆ ಮಾತು 
ನೆನಪಿನಲ್ಲಿಡೋಣ' "ಆಂಟನಿ, ಪಾಪ, ಅತ್ತು ಕಣ್ಣುಗಳು ಕೆಂಪಾಗಿವೆ' .... ಮತ್ತೆ ಇದಕ್ಕೆಲ್ಲ 
ಕಲಶಪ್ರಾಯವಾಗಿ ಮತ್ತು ಆಂಟನಿಯ ಕಿವಿಗೆ ಅಮೃತವಾಗಿ ಕೇಳಿದ ಮಾತುಗಳು ""ಇಡೀ 
ರೋಮಿನಲ್ಲಿ ಆಂಟನಿಗಿಂತ ಮತೊಬ್ಬ ಗೌರವಾನ್ನಿತ ವ್ಯಕಿಯಿಲ್ಲ...ನೋಡಿ, ನೋಡಿ 
ಆಂಟನಿ ಮಾತನಾಡಲು ಸಿದ್ಧವಾಗುತ್ತಿದ್ದಾನೆ'' ನೂರಕ್ಕೆ ತೊಂಬತ್ತು ಭಾಗ ಜನ ತನ್ನ 
ಕಡೆಯಾಯಿತು. ಇನ್ನಷ್ಟು ಒತ್ತಿ ತೀಡಿ ಬಡಿದು ಹೇಳಿದರೆ ಆಯಿತು. ಪ್ರಜೆಗಳಲ್ಲಿ 
ಅಳಿಸಲಾಗದಂತೆ ತನ್ನ ಪ್ರಭಾವ ಉಳಿದುಬಿಡುತದೆ. ಆಂಟನಿ ಬಳಸಿದ ಭಾಷೆ 
ಯಾವುದು? - ಸೀಸರನ ಪರಾಕ್ರಮಗಳು, ದೇಶದ ಬೊಕ್ಕಸ ತುಂಬಿದ ಅವನ ವಿಜಯಗಳು, 
ಬಡವರ ಕಣ್ಣೀರಿಗೆ ಮಿಡಿದದ್ದು, ಕಿರೀಟವನ್ನು ಒಲ್ಲೆ ಎಂದದ್ದು ಬ್ರೂಟಸ್‌ ಬಳಸಿದ 
ದೇಶ, ಪ್ರಜಾತಂತ್ರ, ಸ್ವಾತಂತ್ರ್ಯ, ಭವಿಷ್ಯ ಇವು ಯಾವುವು ಅಲ್ಲ ಮೂರ್ತಗಳನ್ನು, 
ಇಂದ್ರಿಯಗಳಿಗೆ ತತ್‌ಕ್ಷಣ ತಾಗುವುದನ್ನು ಬಳಸಿ ಮಾತನಾಡುತ್ತಿದ್ದಾನೆ. ಬ್ರೂಟಸನಂತೆ 
ಅಮೂರ್ತಗಳಲ್ಲ ಮುಂದುವರೆದು ಈ ಮೂರ್ತಜಗತಿನಲ್ಲಿ ಜನಗಳಿಗೆ ಬಹುಶಃ ಅತ್ಯಂತ 
ಆಳವಾಗಿ ಪರಿಣಾಮ ಬೀರುವ "ಸ್ವಂತದ ಲಾಭಗಳು'' ಕುರಿತು ಮತ್ತೆ ಮಾತನಾಡುತಾನೆ. 


ಈಗ ಸೀಸರನ ಉಯಿಲು. ತನ್ನ ಅಂಗಿಯ ಒಳಗಿಂದ ಉಯಿಲನ್ನು ಎತಿಹಿಡಿದು. 


"Which, parden me, I do not mean to read, 

And they (the commons) would go and 
kiss dead Caesar's wounds, 

And dip their napkins in his sacred blood, 

Yea, beg a hair of him for memory, 

And dying, mention within their wills, 

Bequeathing it as a rich legacy 

Unto their issue" 


ಮುಂದೆ ಜರುಗಬಹುದಾದ ದೃಶ್ಯಗಳ ಸರಮಾಲೆಯನ್ನು ಕಣ್ಣಿಗೆ ಕಟ್ಟುವಂತೆ ಮಾಡುವ 


ಜೂಲಿಯಸ್‌ ಸೀಸರ್‌ ೬೫ 


ನಿರೂಪಣೆ. ಯಾರಿಗಾದರೂ ಮೈ ರುಂ ಎನ್ನಬೇಕು. ರೋಮ್‌ನ ಸಾಮಾನ್ಯ ಜನರಿಗೆ ಆವೇಶ 
ಬಂದಂತಾಗಿದ್ದರೆ ಅಚ್ಚರಿಯೇನು? "we'll hear the will : we will hear Ceasar's 
will!" ಎಂದು ಒಬ್ಬನ ದನಿಗೆ ಇಡೀ ಜನಸಮೂಹ ದನಿಗೂಡಿಸುತದೆ. "The will, the 
will! we will hear Caesar's will" 


ಅವರನ್ನು ಉದ್ರೇಕಗೊಳಿಸುವುದು ಸಾಕೆನಿಸಿತು ಆಂಟನಿಗೆ. ಮತ್ತೂ ಅಷ್ಟು 
ಪ್ರಚೋದಿಸಬೇಕಾಗಿದೆ. ಅಲಕ್ಷ್ಯದಲ್ಲಿಯಾದರೂ ಸರಿ, ಅಕಸ್ಮಾತ್‌ ಒಂದು ಕಡ್ಡಿ ತಾಗಿದರೂ 
ಸಾಕು, ಇಡೀ ರೋಮ್‌ ಬೂದಿಯಾಗಿ ಬಿಡಬೇಕು. ಆ ಮಟ್ಟಕ್ಕೆ ಕೆರಳಿಸಬೇಕು ಇವರನ್ನು. 


“ಬೇಡ ಬೇಡ. ಸೀಸರ್‌ ನಿಮ್ಮನ್ನು ಎಷ್ಟು ಪ್ರೀತಿಸಿದ್ದನೆಂದು ನೀವು ತಿಳಿಯುವುದು 
ಒಳ್ಳೆಯದಲ್ಲ 
"You are not wood, you are not stones, but men; 


And being men hearing the will of Caesar, 
It will inflame you, it will make you mad." 


ಅಷ್ಟಕ್ಕೆ ನಿಲ್ಲಿಸದೆಯೆ ಮತ್ತೂ ಒಂದು ಮಾತು ಸೇರಿಸುತಾನೆ ""ನೀವುಗಳು ಅವನ ಆಸಿಗೆ 
ವಾರಸುದಾರರು ಎಂದು ನೀವು ತಿಳಿಯದಿರುವುದು ಒಳ್ಳೆಯದು.'' ಹಾಗೊಮ್ಮೆ ತಿಳಿದರೆ 
ಏನೇನೆಲ್ಲ ಆಗಿಬಿಡಬಹುದು! 


"Read the will! We'll hear it, Antony ! 
You shall read us the will, Caesar's will" 


ಇನ್ನೊಂದು ಎಳೆ ಅನುಮಾನವಿದೆ. ಅಷ್ಟೆ - ಅದನ್ನೂ ಪರಿಹರಿಸಿಕೊಂಡುಬಿಟರೆ ಈ 
ಜನ ತನ್ನ ಅಂಗೈ ತುತನ್ನು ತಾನು ತಿನ್ನಿಸಿದಂತೆ ತಿನ್ನುತಾರೆ. 


"ದಯವಿಟ್ಟು ಸಹನೆಯಿಂದ ಇರುವಿರಾ? ಒಂದಷ್ಟುತಾಳ್ಕೆವಹಿಸುವಿರಾ? 
ಈ ಇಷ್ಟನ್ನು ಹೇಳಿಯೇ ನನ್ನಮಿತಿ ಮೀರಿಬಿಟ್ಟಿದ್ದೇನೆ ನಾನು. 
ಆ ಗೌರವಾನ್ವಿತ ವ್ಯಕಿಗಳಿಗೆಲ್ಲ ನಾನು ದ್ರೋಹ ಬಗೆಯುತಿದ್ದೇನೆಂದು ನನ್ನ ಅಂಜಿಕೆ 


ರೊಚ್ಚಿಗೆದ್ದ ಜನ ಆಂಟನಿ ಬಯಸಿದ ಪ್ರತಿಕ್ರಿಯೆಯನ್ನು ನೀಡಿ ಅವನ ಮುಂದಿನ 
ಹಾದಿಯನ್ನು ಸುಗಮಗೊಳಿಸುತಾರೆ. "They were traitors, Honourable men" 


"They were villians, murderers, the will, read the will". 


ಆಂಟನಿ ಅಲ್ಲಿಗೂ ಉಯಿಲನ್ನು ಓದುವುದಿಲ್ಲ "ಈ ಉಯಿಲನ್ನು ಬಿಟ್ಟುಹೋದ 


೬೬ ಶೇಕ್‌; ಹಿಯರ್‌- ಎರಡು ನಾಟಕಗಳ ಅಧ್ಯಯನ 


ವ್ಯಕ್ತಿಯನ್ನು ಮೊದಲು ನೋಡಿ' ಎಂದು ವೇದಿಕೆಯಿಂದ ಕೆಳಗೆ ಬಂದು ಸೀಸರನ ದೇಹಕ್ಕೆ 
ಮುಚ್ಚಿದ್ದ ವಸವನ್ನು ಎತ್ತಿ ಹಿಡಿದು "ಎಷ್ಟೊಂದು ಕಠಾರಿ ಪೆಟ್ಟುಗಳು ಬಿದ್ದು ಚಿಂದಿಯಾಗಿವೆ 
ನೋಡಿ. ಕಣ್ಣುಗಳಲ್ಲಿ ನೀರಿದ್ದರೆ ಸುರಿಸುವುದಕ್ಕೆ ಸಿದ್ದರಾಗಿ” ಎಂದು ಸೀಸರನ ಹತ್ಯೆಯನ್ನು 
ತಾನೆ ಕಣ್ಣಾರೆ ನೋಡಿದವನ ಹಾಗೆ, ಪ್ರತಿ ಪೆಟ್ಟು ಯಾರ ಕಠಾರಿಯಿಂದ ಬಿದ್ದದ್ದು ಎಂಬ 
ಸೂಕ್ಷ್ಮ ವಿವರಗಳನ್ನು ನೀಡುತ್ತಾನೆ. ಕೊನೆಗೊಂದು ಸೀಳನ್ನು ತೋರಿಸಿ ""ಇದು, ಈ ಪೆಟ್ಟು 
ನೀಡಿದ್ದು ಸೀಸರನ ಅತಿ ಪ್ರಿಯ ಬ್ರೂಟಸ್‌. ನೋಡಿ - ಮೈ ಬಗೆದು ಕಠಾರಿ ಹೊರಗೆ ' 
ಬರುತ್ತಿದ್ದಂತೆ ಸೀಸರನ ನೆತರಿಗೂ ಇದು ಬ್ರೂಟಸನ ಕೃತ್ಯವಿರಲಾರದು ಎಂಬ 
ಅಪನಂಬಿಕೆಯಲ್ಲಿ, "ಹೌದೋ ಅಲ್ಲವೋ' ಖಚಿತ ಮಾಡಿಕೊಳ್ಳಲು ಅವನ ಮೈಯಿಂದ 
ಹೇಗೆ ನೆತ್ತರು ಉಕ್ಕಿ ಬಂತು ನೋಡಿ. ಬ್ರೂಟಸ್‌ ಸೀಸರನಿಗೆ ದೇವತಾಸಮಾನನಾಗಿದ್ದ This 
was the most unkindest cut of all. ಬ್ರೂಟಸನ ಕೃತಪ್ಪ ಕಠಾರಿಪೆಟ್ಟು ಮಿಕ್ಕೆಲ್ಲ 
ದ್ರೋಹಿಗಳ ಪೆಟ್ಟಿಗಿಂದ ಆಘಾತಕಾರಿಯಾಗಿದ್ದು ಸೀಸರನನ್ನು ಸಂಪೂರ್ಣ ದಮನ 
ಮಾಡಿತು.... 0, what a fall was there, my country-men ! /107 1 8೩76 you, 
and all of us fell down/ Whilst bloody treason flourished over us"... ತನ್ನ 
ಕೊಲೆಯಾದ ಸಂದರ್ಭದಲ್ಲಿಸೀಸರ್‌ ನುಡಿದಿದ್ದಮಾತು'Then fall Caesar’ ಈ ಕ್ಷಣದಲ್ಲಿ 
ಕಿವಿಯಲ್ಲಿ ರೋಂಕರಿಸುತುದೆ. ಆಂಟನಿ ಹೇಳುತ್ತಿದ್ದಾನೆ. "What ೩ fall there was my 
countrymen’ ಆಗ ಎಲ್ಲರೂ ಉರುಳಿದೆವು - ಸೀಸರ್‌ ಮಾತ್ರವಲ್ಲ! ಎಂದು. ಅವನ 
ವಸ್ತವನ್ನು ನೋಡಿಯೇ ಇಷ್ಟು ಕಣ್ಣೀರು ಹರಿಸುವ ನೀವು ಅವನನ್ನೇ ನೋಡಿ. ಇಲ್ಲಿದ್ದಾನೆ 
ನೋಡಿ - ದ್ರೋಹಿಗಳಿಗೆ ಬಲಿಯಾಗಿ ಬಿದ್ದುಕೊಂಡಿದ್ದಾನೆ.'' 


ಮೈಯೆಲ್ಲ ಗಾಯಗಳಿಂದ ತುಂಬಿಬಿಟ್ಟಿದೆ. ಪ್ರತಿಯೊಂದು ಗಾಯದಿಂದಲೂ ನೆತರು 
ಹರಿಯುತಿದೆ. ಈ ದೃಶ್ಯವನ್ನು ನೋಡಿ ಸಹಿಸಲಾಗದ ಜನ ತಮ್ಮಎಲ್ಲದುಟು, ಆವೇಶಗಳನ್ನು 
ಪಿತೂರಿಗಾರರ ವಿರುದ್ದ ತಿರುಗಿಸುತಾರೆ. 'ಲಿ ೫೩11015 ! Villans !' "0 most bloody 
sight" "We will berevenged” "ಪ್ರತೀಕಾರ' ಹೊಡಡಿ, ಹಿಡಿಯಿರಿ, ಕೊಲ್ಲಿ, ಬೆಂಕಿಹಚ್ಚಿ | 
ಕತ್ತರಿಸಿ, ಒಬ್ಬ ದೇಶದ್ರೋಹಿಯನ್ನೂ ಉಳಿಸಬೇಡಿ' ಎಂದು ಕೂಗುತ್ತ ಹೊರಡುವುದರಲ್ಲಿದ್ದ 
ಅವರನ್ನು ನಿಲ್ಲಿಸಿ ಆಂಟನಿ ಸಮಾಧಾನ'ವನ್ನು ಬೋಧಿಸುತಾನೆ. "ಯಾರು ಈ ಕೃತ್ಯ 
ಮಾಡಿದ್ದಾರೋ ಅವರು ಸಕಾರಣವಾಗಿ ಮಾಡಿರುತಾರೆ. ಏನು ಅವರ ಖಾಸಗಿ ದುಃಖಗಳೋ 
ನನಗೆ ಗೊತಿಲ್ಲ ನಿಮ್ಮಹೃದಯಗಳನ್ನು ಅಪಹರಿಸಿಕೊಂಡು ಹೋಗಲು ನಾನು ಬಂದಿಲ್ಲ... 
ನಾನು ಬ್ರೂಟಸನಾಗಿದ್ದು ಬ್ರೂಟಸನೇ ಆಂಟನಿ ಆಗಿದ್ದಿದ್ದರೆ ನಿಮ್ಮಲ್ಲಿ, ಪ್ರತಿಯೊಬ್ಬರಲ್ಲಿಕಿಚ್ಚು 
ಹೊತ್ತಿಸಿ ಸೀಸರನ ಪ್ರತಿಗಾಯವೂ ಬಾಯೆರೆದು ಮಾತಾಡುವಂತೆ ಮಾಡಿ, ರೋಮಿನ ಪ್ರತಿ 


ಇ 


ಕಲ್ಲೂ ಕೂಡ ಸಿಡಿದೆದ್ದು ಬಂಡಾಯ ಏಳುವಂತೆ ಮಾಡುತ್ತಿದ್ದೆ ಸಾಮಾನ್ಯರ ಪಾಶವೀ 


ಜೂಲಿಯಸ್‌ ಸೀಸರ್‌ ೬೭ 


ನಗಳು ತಮ್ಮಸ್ವಾಭಿಮಾನಕ್ಕೇ ಪೆಟ್ಟುಬಿದ್ದಂತೆ ಎನಿಸಿ "ಬಂಡಾಯ ಏಳುತ್ತೇವೆ' "ಬ್ರೂಟಸನ 
ಮನೆ ಸುಡುತೇವೆ' "ಬನ್ನಿ ಪತೂರಿಗಾರರ ಮನೆಗಳತ್ತ ನುಗ್ಗಿರ' ಎಂದು ಕೂಗುತ್ತ 
ಚೆದರುವವರಿದ್ದಾರೆ. ಆಂಟನಿ ಮತ್ತೆಅವರನ್ನುತಡೆ ಹಿಡಿದು ನಿಲ್ಲಿಸಿ "ಸೀಸರನು ನಿಮ್ಮ ಪ್ರೀತಿಗೆ 
ಹೇಗೆ ಇಷ್ಟೊಂದು ಅರ್ಹನೆಂದು ತಿಳಿಯದೆ ಹೊರಟಿದ್ದೀರಿ. ನಾನು ಸೂಚಿಸಿದ ಉಯಿಲನ್ನು 
ಮರೆತುಬಿಟ್ಟಿದ್ದೀರಿ' ಎಂದು ಜನಗಳ ಕುತೂಹಲವನ್ನುಮತಷ್ಟುಕೆದಕಿ ಉಯಿಲಿನಲ್ಲಿರುವುದನ್ನು 
ಹೇಳುತಾನೆ. "ಸೀಸರ್‌ ತನ್ನಎಲ್ಲಲತಾಗೃಹಗಳು, ಹಣ್ಣಿನ ತೋಟಗಳು, ವಿಹಾರಭೂಮಿಗಳನ್ನು 
ನಿಮ್ಮಗಳಿಗೆ ಬಿಟ್ಟು ಹೋಗಿದ್ದಾನೆ. ಪ್ರತಿಯೊಬ್ಬರೋಮನನಿಗೂ ಎಪ್ಪತ್ತೈದು ಡ್ರಾಚಮಾನಷ್ಟು 
ಆಸ್ತಿ ಬಿಟ್ಟುಹೋಗಿದ್ದಾನೆ. ಈ ಎಲ್ಲವನ್ನೂ ನಿಮ್ಮ ಸಂತೋಷಕ್ಕೆ, ಸ್ವತಂತ್ರ ಬಳಕೆಗೆ ಬಿಟ್ಟು 
ಹೋಗಿದ್ದಾನೆ. "Here was a Caesar ! When comes such another ?' ಎಂದು 
ಅತ್ಯಂತ ವಿಷಾದದಲ್ಲಿ, ಆವೇಶದಲ್ಲಿ ಕೇಳುತಾನೆ. 


ಪ್ರವೃತ್ತಿಯನ್ನು ಎಷ್ಟು ಕೆಣಕಿದರೂ ಸಮಾಧಾನವಿಲ್ಲ ಆಂಟನಿಗೆ. ಅವನು ಆಡಿದ 
ಮಾ 


Never never, come, away, away 

we'll burn hs body in the holy place 

And with the brands fire the traitors’ houses, 
Take up the body.... 


"ಕೈಗೆ ಸಿಕ್ಕದ್ದನ್ನು ಒಡೆದು ತನ್ನಿ, ಕಿಟಕಿಗಳನ್ನು ಮುರಿಯಿರಿ, ಬೆಂಕಿ ತನ್ನಿ... ಎಂದು ಜನ 
ಹುಚ್ಚೆದ್ದು ಕೂಗುತ್ತ ಪಿತೂರಿಗಾರರನ್ನು ಹುಡುಕಲು ದಿಕ್ಕಾಪಾಲಾಗಿ ಓಡುತಾರೆ. ಎಲ್ಲರೂ 
ನಿಷ್ಯಮಿಸಿದ ಮೇಲೆ ರಂಗಭೂಮಿ ನಿರ್ಜನವಾಗಿದೆ - ಆಂಟನಿಯೊಬ್ಬನನ್ನು ಬಿಟ್ಟು ತನ್ನ 
ಶ್ರಮಕ್ಕೆ ತನ್ನನ್ನೇ ತಾನು ಅಭಿನಂದಿಸಿಕೊಳ್ಳುತಾನೆ. ಅವನ ದನಿಯಲ್ಲಿ ತೃಪಭಾವ ಎದ್ದು 
ಕಾಣುತದೆ. ಈ ತನ್ನ ತೃಪಭಾವವನ್ನು, ವಿಜಯದ ಗಳಿಗೆಯನ್ನು ಎರಡು ಸಾಲುಗಳಲ್ಲಿ 
ವ್ಯಕಪಡಿಸುತಾನೆ. ಈ ಸಾಲುಗಳು ಕೇವಲ ಆಂಟನಿಯ ವಿಜಯದ ಅಭಿವ್ಯಕಿಯಲ್ಲ ಈ 
ಜಗತಿನ ಪ್ರತಿಯೊಬ್ಬ ರಾಜಕಾರಣಿಯ ಜಯಘೋಷ. ಬಹುಶಃ ಯಶಸ್ವಿಯಾಗಲು 
ಹವಣಿಸುವ ರಾಜಕಾರಣಿಯೊಬ್ಬನು ಅವಶ್ಯವಾಗಿ ಮನನ ಮಾಡಬೇಕಾದ ಮೂಲಮಂತ್ರ. 


"Now let it work. Mischief thou art afoot, 
Take thou what course thou wilt.... 


ಸಹಜವಾಗಿ ಬ್ರೂಟಸನ ಮುತ್ತದ್ದಿತನ ಸೋಲಲೇಬೇಕು. "Mischief ಈಗ ಸರ್ವ 
ಸ್ವತಂತ್ರವಾಗಿ ಬೀದಿಬೀದಿಗಳಲ್ಲಿ ಸುಳಿದಾಡುತದೆ. ಏನು ಬೇಕಾದರೂ ಆಗಲಿ. ಏನು 
ಮಾರ್ಗವಾದರೂ ಹಿಡಿಯಲಿ. ಬ್ರೂಟಸನ ಪಿತೂರಿ ದೇಶದ ಹಿತಚಿಂತನೆಯಲ್ಲಿ, ವ್ಯಕ್ತಿಯ 
ಎರುದ್ದ ಉದ್ದೇಶಿಸಿದುದು. ಆದರೆ ಬ್ರೂಟಸನಿಗೆ ಅರ್ಥವಾಗದೆ ಹೋಗುವುದು ದೇಶದ 


೬೮ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಹಿತಚಿಂತನೆಯಲ್ಲಿ ಕೂಡ ವ್ಯಕ್ತಿಯ ಬಲಿದಾನ ಮಾಡಹೊರಟರುವುದು ಪ್ರಕೃತಿ ವಿರುದ್ಧದ 
ಪಿತೂರಿ ಎಂದು. ಇದು ಬಹುಶಃ ಮಸಕುಮಸಕಾಗಿ ಅವನಿಗೆ ಹೊಳೆಯುವುದು ನಾಟಕದ 
ಅಂತ್ಯಭಾಗಕ್ಕೆ, ಉದಾತಧ್ಯೇಯಕ್ಕಾಗಿ ತಾನು ಮಾಡುತ್ತಿರುವ ದೇವತಾಸಮರ್ಪಣೆ ಎಂದೇ 
ಭಾವಿಸಿದ್ದಾನೆ. ಆದರೆ ಪಿತೂರಿಯೇ ಆಗಿಬಿಡುತಿದೆ ಎಂದು ತಾನು ಕೂಡ ಮೊದಲಲ್ಲಿಯೇ 
ಗುರುತಿಸಿದ್ದಾನೆ. 


ಆದರೆ ಆಂಟನಿಯ ಪಿತೂರಿ - ಎಲ್ಲರಾಜಕಾರಣಿಗಳ ಪಿತೂರಿಯ ರೀತಿ - ಜನಗಳ 
ಮನಸ್ಸುಗಳ ವಿರುದ್ಧ ಉದ್ದೇಶಿಸಿದುದು. ಆಂಟನಿಯ ಪಿತೂರಿಯ ಗುರಿ : ಸಾಮಾನ್ಯಜನರ 
ಅಂತರ್ಗತ ಸುಸಂಸ್ಕೃತ ಸ್ವಭಾವ. ಈ ಸ್ವಭಾವವನ್ನು ಹಿಂಸೆಯತ್ರ ವಿನಾಶಕಾರೀ ಪ್ರವೃತಿಗಳತ್ತ 
ತಿರುಗಿಸುವುದೇ ರಾಜಕಾರಣದ ಸಂಕಲ್ಪ ಸೀಸರನ ಕೊಲೆ ಒಬ್ಬ ವ್ಯಕ್ತಿಯ ಕೊಲೆ ; ಇಡೀ 
ರಾಷ್ಟ್ರದ ಜನತೆಯ ಸಮಚಿತತೆಯ ಕೊಲೆ ಮಾಡುವುದು ಇಡೀ - ರಾಷ್ಟ್ರವನ್ನು ಬಲಿ 
ತೆಗೆದುಕೊಂಡ ಹಾಗೆ ; ನಾಳೆಗಳು ಕಾಣದ ರಾಜಕಾರಣಿಯ ಕಣ್ಣುಗಳಿಗೆ ರಾಷ್ಟ್ರದ 
ಕಲನೆಯಿರುತದೆಂದು ಬಯಸುವುದೇ ನಮ್ಮ ಮೂರ್ಪತನ. 

ಆಕ್ಟೇವಿಯಸನು ರೋಮ್‌ ತಲುಪಿಯಾಗಿದೆ. ಬ್ರೂಟಸ್‌ ಮತ್ತು ಕ್ಯಾಷಿಯಸ್‌ 
ಈಗಾಗಲೇ ದಿಕ್ಕೆಟ್ಟು ರೋಮಿನಿಂದ ಪಲಾಯನ ಮಾಡಿದ್ದಾರೆಂದು ಸುದ್ದಿತಂದಿದ್ದಾನೆ. ಆಂಟನಿ 
ಈಗ ಆಕ್ಟೇವಿಯಸ್‌ನನ್ನು ನೋಡಲು ಹೊರಡುತಾನೆ. 


ಮೂರನೇ ಅಂಕದ ಮೂರನೇ ದೃಶ್ಯ ಒಂದು ಪುಟ್ಟದೃಶ್ಯ. ಆದರೆ ಬಹು ಮುಖ್ಯವಾದ 
ದೃಶ್ಯ. ಆಂಟನಿ ಹೇಳಿದ 'mischief thou art afoot’ ಮಾತನ್ನು ರಂಗದ ಮೇಲೆ 
ಸಾಕಾರವಾಗಿ ಬಿತರಿಸಿ ಆ 'mischief'ನ ಬಗೆಯನ್ನು ಬಣ್ಣಿಸುತಾನೆ ಶೇಕ್‌ ಪಿಯರ್‌. 
ಕಾನೂನನ್ನು ಸಂಪೂರ್ಣ ತಮ್ಮ ಕೈಗೆ ತೆಗೆದುಕೊಂಡು ಬೀದಿಬೀದಿಗಳಲ್ಲಿ ಸರ್ವ 
ಸ್ವತಂತ್ರರಾಗಿ ಅಲೆಯುತ್ತಿರುವ ಜನಗಳ ಕಣ್ಣಿಗೆ ನತದೃಷ್ಟ ಸಿನ್ನಾ ಬೀಳುತಾನೆ. ಸಿನ್ನಾನಿಗೆ 
ಭವಿಷ್ಯಸೂಚಕದಂತೆ ಕನಸೊಂದು ಬಿದ್ದಿದೆ. 


""ಸೀಸರನೊಂದಿಗೆ ಭೋಜನ ಮಾಡಿದಂತೆ ಕನಸು ಕಂಡೆ. 

ವಿಲಕ್ಷಣ ಸಂಗತಿಗಳು ನನ್ನ ಕಲ್ಪನೆಗಳನ್ನು ಆವರಿಸಿಬಿಟ್ಟಿದೆ. 

ಹೀಗೆ ಬೀದಿಯಲ್ಲಿಅಡ್ಡಾಡುವ ಮನಸ್ಸಿಲ್ಲ - 
ಆದರೂ ಏಕೋ ಏನೋ ಯಾವುದೋ ಏನೋ ನನ್ನನ್ನುಬೀದಿಗೆ 
ಕೊಂಡೊಯ್ಯುತಿದೆ.'' 


ಅವನಿಗೆ ಅನ್ನಿಸಿದ್ದಕ್ಕೆ ಸರಿಯಾಗಿ ಜನಗಳ ಗುಂಪು ಎದುರಾಗುತದೆ. ತಲೆಗೊಂದರಂತೆ 
ಪ್ರಶ್ನೆಗಳನ್ನು ಅವನಿಗೆ ಒಗೆಯುತ್ತಾರೆ. ಅಸಹನೆ, ಆತುರ, ಅನುಮಾನ, ಮೇಲೆರಗುವುದಕ್ಕೆ 


ಜೂಲಿಯಸ್‌ ಸೀಸರ್‌. ೬೯ 


ಕಾತರ ಎಲ್ಲವೂ ಸಷ್ಟವಾಗಿ ಗೋಚರವಾಗುವ ವರ್ತನೆ ಅವರದು. ಸಿನ್ನಾ ಅಧೀರಗೊಳ್ಳದೆ 
ಅವರ ಪ್ರಶ್ನೆಗಳಿಗೆಲ್ಲ ಒಂದು ಉತ್ತರದಲ್ಲಿ ಸಮಾಧಾನ ನೀಡಬಹುದೆಂದು ಹೇಳುತಾನೆ.... 
“ನಾನೊಬ್ಬ ಬ್ರಹ್ಮಚಾರಿ” "ಅಂದರೆ ಮದುವೆಯಾದವರೆಲ್ಲ ದಡ್ಡರು ಎಂದು ನಿನ್ನ ಅರ್ಥ. 
ಅದಕ್ಕಾಗಿ ಒಂದು ಒದೆ ತಿನ್ನುತಿ'... ಸಿನ್ನಾ ಮುಂದುವರೆದು ""ಸೀಸರನ ಅಂತ್ಯಕ್ರಿಯೆಗಳಿಗೆ 
ಹೋಗುತಿದ್ದೇನೆ'' ಅನ್ನುತಾನೆ. ""ಸ್ನೇಹಿತನಾಗಿಯೋ ? ಶತ್ರುವಾಗಿಯೋ ?' "ಸ್ನೇಹಿತನಾಗಿ 
"ಎಲ್ಲಿವಾಸ 9' "ಇಲ್ಲಿಯೇ ಕ್ಯಾಪಿಟಲನ ಬಳಿ "ಹೆಸರು ?' "ಹೆಸರು ಸಿನ್ನಾ “ಚಿಂದಿ ಮಾಡು 
ಅವನನ್ನ ಪಿತೂರಿಗಾರ ಅವನು...' ಎಂದು ಮೇಲೆ ಬಿದ್ದ ಜನಗಳಿಗೆ ಸಿನ್ನಾ ಅರಿಕೆ 
ಮಾಡಿಕೊಳ್ಳುತಾನೆ. ""ನಾನು ಪಿತೂರಿಗಾರ ಸಿನ್ನಾ ಅಲ್ಲ... ನಾನು ಕವಿ ಸಿನ್ಹಾ... ನಾನು ಕವಿ'' 
"ಹಾಗಾದರೆ ಅವನ ಕೆಟ್ಟಕಾವ್ಯಕ್ಕಾಗಿ ಚಿಂದಿಮಾಡಿ....'' ಮತ್ತೆತಾನು ಪಿತೂರಿಗಾರನಲ್ಲವೆಂದು 
ಗೋಗರೆದರೂ ಕಿವಿಯ ಮೇಲೆ ಹಾಕಿಕೊಳ್ಳದೆ ಜನಗಳು "ಅಲ್ಲದಿದ್ದರೇನು ? ಹೆಸರು ಸಿನ್ನಾ 
ತಾನೆ? ಅವನ ಮೈಯಿಂದ ಅವನ ಹೆಸರು ಕಿತ್ತು ಅವನನ್ನು ಬಿಟ್ಟುಬಿಡಿ' ಎಂದು ತೀರ್ಪುನೀಡಿ 
ಆಯಿತು. ಇದಕ್ಕೆ ಕಾದಿದ್ದ ಜನ ಅವನ ಮೇಲೆ ಬಿದ್ದು ಹರಿಹಾಯ್ದು ನಂತರ ಉಳಿದ 
ಪಿತೂರಿಗಾರರನ್ನು ಅರಸಿಕೊಂಡು ಅರಚುತ್ತ, ಆರ್ಭಟಿಸುತ್ತ ಹೊರಡುತಾರೆ. 


ಹಿಂಸೆಗೆ ವಿಚಾರ, ವಿವೇಚನೆಗಳು ಇಲ್ಲವೆಂಬುದಕ್ಕೆ ಈ ದೃಶ್ಯ ಸಾಕ್ಷಿ ಹಿಂಸೆ ಮುಖ್ಯ. 
ಕಾರಣ ಗೌಣ. ಆಂಟನಿ ವಿವರಿಸಿದ 'mಃschie8'ನ ಪ್ರಧಾನ ಲಕ್ಷಣವೇ ಇದು. 


ಮೊದಲ ಅಂಕದ ಮೊದಲ ದೃಶ್ಯದ ರೋಮ್‌ ಜನಗಳ ರೀತಿ ನೀತಿಗಳೆಲ್ಲಿ, ಈಗ ನಾವು 
ನೋಡುತಿರುವ ಅದೇ ಜನಗಳ ರೀತಿ ನೀತಿಗಳೆಲ್ಲಿ ? ವಿನೋದಪ್ರಿಯರೂ ಉಲ್ಲಾಸ 
ಭರಿತರೂ, ಹರ್ಷಚಿತ್ತರೂ ಆಗಿದ್ದವರು ಮೊದಲ ದೃಶ್ಯದಲ್ಲಿಶಬ್ದಗಳೊಡನೆ ಸ್ವಚ್ಛಂದವಾಗಿ 
ಆಟವಾಡಿ ಅಧಿಕಾರಸ್ಥ ಜನಪ್ರತಿನಿಧಿಗಳನ್ನು ಕೀಟಲೆ ಮಾಡುವ ಪ್ರವೃತ್ತಿಯವರಾಗಿದ್ದವರು 
ಈಗ ತದ್ವಿರುದ್ಧ. ಜೀವಪ್ರೇಮಿ ಜನಗಳನ್ನು ಜೀವದ್ವೇಷಿ ಮೃಗಗಳಾಗಿಸಿರುವುದೂ ಈ 
ಪಿತೂರಿಯ ಫಲ. 


ನಾಲ್ಕನೇ ಅಂಕದ ಮೊದಲ ದೃಶ್ಯದ ಆಂಟನಿಯ ಮೊದಲ ಮಾತು ನೋಡಿ : 'These 
many then shall 616...' ಎರಡನೇ ಅಂಕದ ಮೊದಲ ದೃಶ್ಯದಲ್ಲಿಬ್ರೂಟಸ್‌ನ ಸ್ವಗತದ 
ಮೊದಲ ಮಾತು'It must be by his death’ ಸಾವಿನಿಂದ ಉದಾ ಿಟನೆಯಾದ "ಕ್ರಾಂತಿ' ಈಗ 
ಸಾವುಗಳಿಂದ ಮುಂದುವರೆಯುತದೆ. ಸಾವು ಸಾವನ್ನು ಮಾತ್ರ ಬಿತಬಲ್ಲುದೆ ಹೊರತು 
ಕ್ರಾಂತಿಯನ್ನಲ್ಲ, ಚಳವಳಿಗಳನ್ನಲ್ಲ. ಮನುಷ್ಯ ಮನುಷ್ಯನ ಸಾವಿಗೆ ಕಾರಣನಾದನೆಂದರೆ ಅದು 
ಪ್ರಕೃತಿಯ ಎರುದ್ದದ ಪಿತೂರಿ. ಒಂದೇ ಸಾವಾಗಲಿ, ಸಾವಿರ ಸಾವಾಗಲಿ. ನಾವು ಒಂದು 
ತೊಟ್ಟು ರಕ್ತ ಹರಿಸಿದರೂ ಅದು ವಿನಾಶಕ್ಕೆ ಹಾಕಿದ ಬುನಾದಿಯೇ ಹೊರತು ಕ್ರಾಂತಿಗಲ್ಲ 
ಬ್ರೂಟಸ್‌ ಮತ್ತುಸಂಗಾತಿಗಳು ಆರಂಭಿಸಿದ ಸೀಸರನ ವಿರುದ್ದದ ಪಿತೂರಿ ಅವರ ದೃಷ್ಟಿಯಲ್ಲಿ 


೭೮೦ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ರೋಮಿನ ಪರವಾದ ಕ್ರಾಂತಿಯಾಗಿದ್ದಿತು. ಈಗ ಆಂಟನಿ ಹರಿಸುವ ಅಷ್ಟೊಂದು ಜನಗಳ ರಕ್ತ 
ಅವನ ಮತ್ತುಅವನ ಇಬ್ಬರು ಸಹಚರರಾದ ಆಕ್ಟೇವಿಯಸ್‌ ಮತ್ತು ಲಿಪಿಡಿಯಸ್‌ ದೃಷ್ಟಿಯಲ್ಲಿ 
ರೋಮಿನ ಪರವಾಗಿಯೇ ಹರಿಸುತಿರುವ ರಕ, ಬ್ರೂಟಸನದು ವ ್ಯಕಿವಿರುದ್ದದ ಪಿತೂರಿ. 
ಆಂಟನಿಯದು ವ್ಯ ವಸ್ಥೆಯೇ, ಆಡಳಿತವೇ ನಿರ್ದೇಶಿಸುವ ಪ್ರಜೆಗಳ ವಿರುದ್ಧದ ಪಿತೂರಿ. 
ರಾಜಕಾರಣದಲ್ಲಿ pi ಉಳಿದು ಯಶಸ್ವಿಯಾಗುವುದೇ ಮೂಲೋದ್ದೇಶವಾದರಿಂದ 
ಅದಕ್ಕಾ ಗಿ ಬಳಸುವ ತಂತ್ರಗಳಲ್ಲಿ ಹಿಂಸೆ, ಇವು ಟಂ ಸೇರಿದ್ದರೆ ಅಚ್ಚರಿಯಿಲ್ಲ 


ಜನಗಳೆದುರು ವಿನಯದಿಂದ ಹಾಗೂ ತೋರಿಕೆಯ ಸಂಕೋಚಗಳಿಂದ ಕೂಡಿದ 
ಭಾಷಣ ಮಾಡಿದ ಆಂಟನಿ ಈಗ ರಾಜ್ಯಾಡಳಿತ ಸೂತ್ರಗಳನ್ನು ಹಿಡಿದು ನಾಯಕನಾಗಿದ್ದಾನೆ. 
ಅವನ ಮಾತಿನಲ್ಲಿ ದೃಢತೆಯಿದೆ. ಸಷತೆ ಇದೆ. ಮುಟ್ಟಿದರೆ ಕೈಕೊರೆಯುವಂಥ ತಣುವು 
ಅವನ ಮಾತುಗಳಲ್ಲಿ, ಅವನ ನಡವಳಿಕೆಯಲ್ಲಿ ಕಾಣುತದೆ. 


ಯಾರು ಯಾರನ್ನು ಹಿತೂರಿಗಾರರೆಂದು ಪಟ್ಟಿಮಾಡಿದ್ದಾರೆಯೋ ಅವರೆಲ್ಲ 
ಸಾಯಬೇಕು. ಲಿಪಿಡಿಯಸ್‌ ಸೋದರನಾಗಲಿ, ಆಂಟನಿಯ ತಂಗಿಯ ಮಗನಾಗಲಿ, ಹೆಸರಿನ 
ಮುಂದೆ ಒಂದು ಕಾಟು ಹಾಕಿದರೆ ಮುಗಿಯಿತು, ಅಷ್ಟೆ. 


ಮುಂದಿನ ಮುಖ್ಯ ಕೆಲಸ - ಸೀಸರನ ಮನೆಯಿಂದ ಅವನ ಉಯಿಲನ್ನು ತಂದು ಸೂಕ್ತ 
ಬದಲಾವಣೆಗಳು ಹೇಗೆ ಮಾಡುವುದೆಂದು ನೋಡುವುದು. ಜನಗಳೆದುರು 
ಮಾತನಾಡುವಾಗ, ಅವರ ರಕ್ತಕುದಿಸುವುದಕ್ಕೆ ಸೀಸರನ ಉಯಿಲು ಅವಶ್ಯವಾಗಿತ್ತು ಆದರೆ 
ಈಗ ಉಯಿಲಿನ ಕೆಲವು ಭಾಗಗಳನ್ನು ತಮಗೆ ಬೇಕಾದಂತೆ ಬದಲು ಮಾಡಬೇಕಾಗಿದೆ. 
ಮೂರನೇ ಅಂಕದ ಕೊನೆಯ ದೃಶ್ಯದಲ್ಲಿಆಂಟನಿ ಛೂಬಿಟ್ಟ 'mischief' ಬ್ರೂ ಟಸನ ಮತ್ತು 
ಅವನ ಸಂಗಾತಿಗಳ ವಿರುದ್ಧವಾಗಿತ್ತು ಈಗ ಇನ್ನೊಂದು ಣ್‌ ‘mischief’ ಚಾಲನೆ 
ನೀಡುತ್ತ ದಾನೆ. ಜನಗಳ ವಿರುದ್ದದ mischief ರಾಷ್ಟ್ರ ದ ವಿರುದ್ದದ ‘mischief. 


ಎರಡನೆಯ ಅಂಕದ ಕೊನೆಯ ದೃಶ್ಯದ ಬಗ್ಗೆ ಮಾತನಾಡುತ್ತ ಒಂದು ಅಂಶವನ್ನುನಾವು 
ಗಮನಿಸಿದ್ದೆವು - ""ಈ ಅಂಕದ ನಂತರ ಈ ಪಾತ್ರಗಳು (ಕ್ಯಾಲಿಫೂರ್ಲಿಯ ಮತ್ತುಪೋರ್ಟಿಯಾ) 
ಎಲ್ಲ ಅರ್ಥಗಳಲ್ಲಿಯೂ ನಿರ್ಗಮಿಸಿಬಿಡುತಾರೆ. ಮನೆ, ಗಂಡ ಹೆಂಡತಿ, ಪ್ರೀತಿ, ವಿಶ್ವಾಸ - 
ಎಲ್ಲವೂ ಇನ್ನು ಮುಂದೆ ರೋಮಿನಲ್ಲಿ ಮುಗಿದ ಮಾತುಗಳು ; ಅರ್ಥ ಕಳೆದುಕೊಂಡ 
ಶಬ್ದಗಳು.” ಈಗ, ಮೂರನೆಯ ಅಂಕದ ಮುಕ್ತಾಯಕ್ಕೆ ರೋಮಿನ ಜನತೆಯನ್ನು 
ಅಂತ್ಯಗೊಳಿಸಲಾಗುತದೆ, ಸಂಪೂರ್ಣ ರದ್ದು ಮಾಡಲಾಗುತದೆ. ಇನ್ನುಮುಂದೆ ಇಲ್ಲಿ ಜನಗಳ 
ದನಿ ಕೇಳುವುದಿಲ್ಲ. ಜನ ಕಾಣುವುದೂ ಇಲ್ಲ ಇಲ್ಲಿ ಇನ್ನು ಮುಂದೆ ಕೇವಲ ರಾಜಕಾರಣ 
ಮಾತ್ರ. 


ಜೂಲಿಯಸ್‌ ಸೀಸರ್‌ ೭೧ 


ಸೀಸರನ ಮನೆಗೆ ಹೋಗಿ ಅವನ ಉಯಿಲನ್ನು ತರಲು ಆಂಟನಿ ಲಿಪಿಡಿಯಸ್‌ಗೆ ಹೇಳಿ 
ಅವನನ್ನು ಕಳಿಸಿಕೊಡುತಾನೆ. ಅವನು ಇನ್ನೂ ಬಾಗಿಲು ದಾಟಿ ಹೋಗಿಲ್ಲ ಆಕ್ಟ್ಬೇವಿಯಸ್‌ನ 
ಎದುರು ಲಿಪಿಡಿಯಸ್‌ನನ್ನು'....& slight unmeritable man / Meet to be sent on 
errands’ ಎಂದು ಹಳಿಯುತಾನೆ. ಇಂಥ ಮನುಷ್ಯನನ್ನು ಈ ನಮ್ಮರಾಷ್ಟ್ರದ ಅಧಿಕಾರದಲ್ಲಿ 
ಮೂರನೇ ಒಂದು ಪಾಲಿಗೆ ಅರ್ಹನೆಂದು ಹೇಳಬಹುದೆ ? ಆಕ್ಟೇವಿಯಸನೇನೂ 
ಕಡಿಮೆಯಿಲ್ಲ ""ನೀನು ತಾನೆ ಅವನ ಪರವಾಗಿ ಮಾತನಾಡಿ ಅವನ ಗಲ್ಲು ತಪ್ಪಿಸಿದ್ದು?'' 
ಎಂದು ಆಂಟನಿಯನ್ನೇ ಮೂದಲಿಸುತಾನೆ. ನಂತರದ ಆಂಟನಿಯ ಮಾತುಗಳು 
ವೈಯಕ್ತಿಕವಾಗಿ ಅವನ ಕಪಟ ಹಾಗೂ ಚಮತ್ಕಾರಗಳನ್ನು ಪ್ರದರ್ಶಿಸುವುದಕ್ಕಿಂತ ಹೆಚ್ಚಿಗೆ 
ರಾಜಕಾರಣದಲ್ಲಿ ಯಶಸ್ವಿಯಾಗುವುದಕ್ಕೆ ಅನುಸರಿಸಬೇಕಾದ ಸಾರ್ವಕಾಲಿಕ ತಂತ್ರಗಳ ಬಗ್ಗೆ 
ಒಂದು ಪಾಠವಿದ್ದಂತೆ ಇದೆ- ""ನಾವುಮಾಡಬೇಕಾದ ಕೆಲವು ನೀಚ ಕೆಲಸಗಳನ್ನು ಅವನ ಕೈಲಿ 
ಮಾಡಿಸುವುದಕ್ಕೆ ಅವನನ್ನು ಬಳಸಬೇಕು. ಕತ್ತೆಗಳ ಮೇಲೆ ಹೊರಿಸುವ ಬಂಗಾರದಂತೆ - 
ಎಲ್ಲಿಯವರೆಗೆ ಹೊರಿಸಬೇಕೋ ಅಲ್ಲಿಯವರೆಗೆ ಹೊರಿಸಿ ನಂತರ ಹೊರೆ ಇಳಿಸಿ ಕತ್ತೆಯನ್ನು 
ಅಟ್ಟಿಬಿಡಬೇಕು....'' ಆಕ್ಷೇವಿಯಸ್‌ ಹೇಳುವುದು ನಿಜ- ಲಿಪಿಡಿಯಸ್‌ ಒಬ್ಬ ಧೈರ್ಯಶಾಲಿ 
ಯೋಧ - ಆದರೆ ಆಂಟನಿಯ ಕುದುರೆಯೂ ಅಷ್ಟೆ € ಧೈರ್ಯಶಾಲಿ - ಕುದುರೆಗಳಿಗೆ 
ತರಬೇತಿ ನೀಡಿದಂತೆ ಇವನಿಗೂ ನೀಡಬೇಕು.... ಅವನೊಬ್ಬ 'Barren spirited fellow’ - 
ಮಿಕ್ಕವರೆಲ್ಲ ಕೈಬಿಟ್ಟು, ತಿರಸ್ಕರಿಸಿದ್ದನ್ನು ಇವನು ಶ್ರೇಷ್ಠವೆಂದು ತಿಳಿದು ಆರಾಧಿಸುತಾನೆ. 
ಆ ಕ್ಷಣಕ್ಕೆ ಬಳಸಬಹುದಾದ, ಮರುಕ್ಷಣ ತಿರಸ್ಕರಿಸಿ ಬಿಸುಡಬಹುದಾದ ವಸುವಿಗಿಂತ 
ಹೆಚ್ಚು ಬೆಲೆ ಅವನಿಗೆ ನೀಡಬಾರದು. 


ಆದರೆ ಇದಕ್ಕಿಂತ ಹೆಚ್ಚಿನ ವಿಷಯಗಳು ಇವೆ. ಬ್ರೂಟಸ್‌ ಮತ್ತು ಕ್ಯಾಷಿಯಸ್‌ ತಮ್ಮ 
ಸೃನ್ಯಗಳನ್ನು ಜಮಾಯಿಸುತಿದ್ದಾರೆ. ನಾವು ಮುಂದುವರೆಯಬೇಕು. ನಮ್ಮಮೈತ್ರಿಕೂಟವನ್ನು 
ಬಲಪಡಿಸೋಣ. ಆದಷ್ಟೂಬೇಗಸಭೆಸೇರೋಣ ''0%/ covert matters may be best 
disclosed / And open perils surest answered." ""ಹೌದು ನಾವೀಗ ಕಂಬಕ್ಕೆ ಕಟ್ಟಿ 
ಹಾಕಿಸಿಕೊಂಡವರಂತೆ ಇದ್ದೇವೆ. ಸುತ್ತ ಶತ್ರುಗಳು ಊಳಿಡುತಿದ್ದಾರೆ. And some that 
smile have in their hearts, 1 fear, / Millions of mischiefs" ಈ ಎರಡು 
ಸಾಲುಗಳು ಒದಿದ ತತ್‌ಕ್ಷಣ ನಮಗೆ ಎರಡನೇ ಅಂಕದ ಎರಡನೇ ದೃಶ್ಯದ ಬ್ರೂಟಸನ 
ಕೊನೆಯ ಸಾಲುಗಳು ಜ್ಞಾಘಕಕ್ಕೆ ಬರದಿರಲು ಸಾಧ್ಯವೇ ಇಲ್ಲ 


"That every like 1s not the same. O Caesar 
The heart of Brutus ೮೩75 to think upon’ 


ಆದರೆ ಈ ಎರಡು ಸಂದರ್ಭಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ? ಆಡುತಿರುವ ಇಬ್ಬರು 


೭೨ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ವ್ಯಕ್ತಿಗಳ ವ್ಯಕಿತ್ವಗಳಲ್ಲಿ ಎಷ್ಟೊಂದು ಅಂತರ ? ಶೇಕ್‌ಪಿಯರ್‌ ಆಕ್ಲೇವಿಯಸನ ಸಾಲುಗಳಲ್ಲಿ 
‘Millions of mischiefs' ಆಕಸಾತಾಗಿ ಸೇರಿಸಿದ ಮಾತಲ್ಲ ಎಂಬುದೂ ಸಷವಾಗಿ 
ವೇದ್ಯವಾಗುತದೆ. 


ನನ್ನ ದೃಷ್ಟಿಯಲ್ಲಿ ಇಡೀ ನಾಟಕದ ಅತಿ ಶ್ರೇಷ್ಠದೃಶ್ಯಗಳೆಂದರೆ ನಾಲ್ಕನೇ ಅಂಕದ 
ಎರಡು ಮತ್ತು ಮೂರನೇ ದೃಶ್ಯಗಳು. ಬ್ರೂಟಸ್‌ ಮತ್ತು ಕ್ಯಾಷಿಯಸ್‌ ತಮ್ಮ ಸೈನ್ಯಗಳನ್ನು 
ಕೂಡಿಸುತ್ತಿದ್ದಾರೆ. ಬ್ರೂಟಸ್‌ ಕ್ಯಾಷಿಯಸನಿಗಾಗಿ ಹೇಳಿಕಳುಹಿಸಿದ್ದಾನೆ. ಅವನನ್ನು ಕರೆತರಲು 
ಹೋದ ಲೂಸಿಲಿಯಸ್‌ ಕ್ಯಾಷಿಯಸ್‌ನ ಆಪ್ಪಪಿಂಡಾರಸ್‌ ಜೊತೆ ಬಂದಿದ್ದಾನೆ. ಕ್ಯಾಷಿಯಸ್‌ 
ಇಷ್ಟರಲ್ಲೇ ಇಲ್ಲಿಗೆ ತಲುಪುವುದರಲ್ಲಿದ್ದಾನೆ ಎಂದು ಹೇಳುತಾನೆ. ಬ್ರೂಟಸ್‌ ಪಿಂಡಾರಸನಿಗೆ 
""ನಿಮ್ಮನಾಯಕ ತನ್ನ ಕೃತ್ಯಗಳಿಂದ ನನ್ನ ಮನಸ್ಸಿಗಷ್ಟುತೊಂದರೆ ಮಾಡಿದ್ದಾನೆ. ಆಗಬಾರದ್ದು 
ಆಗಿದೆ ಅನಿಸುತ್ತಿದೆ. ಅವನೇ ಬರಲಿ, ನನ್ನ ಅನುಮಾನಗಳನ್ನು ಪರಿಹರಿಸಿಕೊಳ್ಳುತ್ತೇನೆ'' 
ಪಿಡಾರಸನು ತನ್ನ ನಾಯಕನ ಬಗ್ಗೆ ಭರವಸೆಗಳನ್ನು ಕೊಟ್ಟ ಮೇಲೆ ಬ್ರೂಟಸ್‌ 
ಲೂಸಿಲಿಯಸ್‌ನನ್ನು "ಹೇಳು, ಕ್ಯಾಷಿಯಸ್‌ ನಿನ್ನನ್ನು ಹೇಗೆ ಸ್ವಾಗತಿಸಿದ ?'' ಎಂದು 
ಕೇಳುತ್ತಾನೆ. ಲೂಸಿಲಿಯಸ್‌ನ ಉತ್ತರ ಅತ್ಯಂತ ನಿರಾಶಾದಾಯಕವಾಗಿವೆ. “ಮೊದಲಿನಂತೆ 
ಸಹಜವಾಗಿರಲಿಲ್ಲ ಸ್ನೇಹಪರವಾಗಿ ಕಾಣಲಿಲ್ಲ' ಎಂದ ಮಾತಿಗೆ ಬ್ರೂಟಸ್‌ “ಬೆಚ್ಚಗೆ 
ಹೃದಯದ ಸ್ನೇಹಿತ ಉದಾಸೀನನಾಗಿರುವುದನ್ನು ಬಣ್ಣಿಸುತ್ತಿದ್ದೀಯೆ. ಸರಳ ಸಹಜ 
ನಂಬಿಕೆಗಳಲ್ಲಿ ತೋರಿಕೆಗಳು ಇರುವುದಿಲ್ಲ ಆದರೆ ಟೊಳ್ಳು ಮನಸ್ಕರು ಬಹು ಉತ್ಸಾಹ 
ತೋರುವ ಕುದುರೆಗಳಂತೆ ಕಂಡರೂ ಕೊನೆಯ ಪರೀಕ್ಷೆಯ ಸಮಯದಲ್ಲಿ ದ್ರೋಹ 
ಬಗೆದುಬಿಡುತಾರೆ.'' ಈ ಮಾತು ಮುಗಿಯುವ ವೇಳೆಗೆ ಕ್ಯಾಷಿಯಸನ ಪ್ರವೇಶವಾಗುತದೆ. 


ಇಲ್ಲಿಂದ ಮುಂದಕ್ಕೆ ನಾಲ್ಕನೇ ಅಂಕದ ಮೂರನೇ ದೃಶ್ಯದ ಕೊನೆಯವರೆವಿಗೆ ಅತ್ಯಂತ 
ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಬಹುಕಾಲದ ಸಹೋದ್ಯೋಗಿಗಳು, ಆಪರು, 
ಬಂಧುಗಳು ಹಾಗೂ ವೀರಾಗ್ರಣಿಗಳು ಈಗ ಈ ನಾಟಕೀಯ ಪರ್ವಕಾಲದಲ್ಲಿಹೇಗಾಗಿದ್ದಾರೆ 
ನೋಡಬೇಕು. ಮೊದಲ ಅಂಕದ ಎರಡನೇ ದೃಶ್ಯದ ಇವರಿಬ್ಬರ ಮಧ್ಯದ ದೃಶ್ಯವನ್ನು "ಪಿತೂರಿ 
ದೃಶ್ಯ' ಎಂದು ಹೆಸರಿಸುತಾರೆ. ಈಗ ಈ ಎರಡು ಮೂರನೆಯದನ್ನು "ವ್ಯಾಜ್ಯದ ದೃಶ್ಯ' ಎಂದು 
ಹೇಳುತ್ತಾರೆ. ವ್ಯಾಜ್ಯಗಳು ಕ್ರಿಯಾಶೀಲವೂ ಆಗಬಹುದು. ಕೇವಲ ಮೂರನೇ ದರ್ಜೆಯ 
ಪರಸ್ಪರ ಅಹಮಿಕೆಯ ತಿಕ್ಕಾಟದ ಪ್ರದರ್ಶನವೂ ಆಗಬಹುದು. ವಿಶಾಲ ಅರ್ಥದಲ್ಲಿ ಸದ್ಯಕ್ಕೆ 
ಹೇಳಬಹುದಾದ ಮಾತೆಂದರೆ : "ಕ್ರಾಂತಿಗಳು ಎಂದಿಗೂ ಕ್ರಿಯಾಶೀಲ ವ್ಯಾಜ್ಯಗಳಿಗೆ 
ಕಾರಣವಾದರೆ, ಪಿತೂರಿಗಳು ಪರಸರ ಅಹಂಕಾರಗಳ ಹಣಾಹಣಿ ಮಾತ್ರವಾಗುತದೆ.' 
ಹಾಗಾದರೆ ಈ ವ್ಯಾಜ್ಯ ಈ ಎರಡು ಲಕ್ಷಣಗಳಲ್ಲಿ ಒಂದನ್ನು ಹೊಂದಿದೆ ಎನ್ನುವುದಾದರೆ "ಅತಿ 
ಶ್ರೇಷ್ಠ ದೃಶ್ಯ' ವಾಗುವುದು ಹೇಗೆ ? ಆಕರ್ಷಕವೆನಿಸಬಹುದು ; ಕುತೂಹಲ ಕೆರಳಿಸುವಂತೆ 


\ 


ಜೂಲಿಯಸ್‌ ಸೀಸರ್‌ ಶಿಕ 


ಇರಬಹುದು. ಆದರೆ "ಅತಿ ಶ್ರೇಷ್ಠೆವೂ ಹೇಗಾಗುತ್ತದೆ ಎಂದು ನೋಡುವುದು ಮುಂದಿನ 
ಭಾಗದ ವಸ್ತು ಎನ್ನಬಹುದು. 


ಕ್ಯಾಪಿಯಸ್‌ ಪ್ರವೇಶಿಸುವಾಗಲೇ ಅತ್ಯಂತ ವ್ಯಗ್ನಸ್ಥಿತಿಯಲ್ಲಿ ಇದ್ದಾನೆ. 'Most noble 
brother, you have done me wrong’ ಎಂಬ ಮಾತಿನಿಂದಲೇ ಆರಂಭಿಸುತಾನೆ. ನನ್ನ 
ಶತ್ರುಗಳಿಗೂ ದ್ರೋಹ ಬಗೆಯದ ತಾನು ಸ್ನೇಹಿತರಿಗೆ ಹೇಗೆ ದ್ರೋಹ ಬಗೆಯುವುದು ಸಾಧ್ಯ 
ಎಂಬ ಬ್ರೂಟಸನ ಸಮಾಧಾನದ ಮಾತಿಗೆ ತೃಪನಾಗದೆ "ನಿನ್ನಸಂಯಮದ ಗಂಭೀರ ನಡವಳಿಕೆ 
ನಿನ್ನ ತಪ್ಪುಗಳನ್ನು ಮುಚ್ಚಿ ಹಾಕುತ್ತಿವೆ. ಮತ್ತೆ ನೀನು ಇವನ್ನು ಎಸಗುವಾಗ....' ಎಂದು ಉದ್ವಿಗ್ನ 
ಸ್ಥಿತಿಯಲ್ಲೇ ಮುಂದುವರೆಸಿದುದನ್ನು ಬ್ರೂಟಸ್‌ ತಡೆಯುತಾನೆ. ""ಮೆಲ್ಲಗೆ ಮಾತನಾಡು... 
ನಮ್ಮಇಬ್ಬರ ಸೈನ್ಯಗಳು ನಮ್ಮನ್ನುಸ್ನೇಹಿತರು ಎಂದು ಮಾತ್ರ ಭಾವಿಸಬೇಕು. ಅವರನ್ನು ದೂರ 
ಕಳಿಸು. ನನ್ನ ಬಿಡಾರಕ್ಕೆ ಬಾ, ಅಲ್ಲಿ ನಿನ್ನದುಃಖಗಳನ್ನು ಹೇಳಿಕೋ. ನಾನು ಕೇಳುತ್ತೇನೆ.'' 

ಈ ಮಾತುಗಳು ಬ್ರೂಟಸನ ವಿವೇಕವನ್ನಷ್ಟೇ ತೋರುವುದಿಲ್ಲ ಜೊತೆಗೆ ಕ್ಯಾಷಿಯಸ್‌ 
ಹೇಳುವ ಯಾವ ಮಾತಿಗೂ ಯಾವ ದೂರಿಗೂ ತಾನು ಅಂಜುವ, ಅಳುಕುವ ಅವಶ್ಯಕತೆಯಿಲ್ಲ 
ಎಂದೂ ಸ್ಪಷ್ಟಪಡಿಸುತ್ತದೆ. ಎಂದೇ ಅವನು ಅಬ್ಬರಿಸಿದರೂ ತನ್ನನ್ನುನೇರ ದೂಷಿಸಿದರೂ ತನ್ನ 
"ಅಹಂ'ಗೆ ಎಳ್ಳಷ್ಟೂ ಪೆಟ್ಟಾಗಿಲ್ಲವೆಂದು ಸಂಪೂರ್ಣ ಸಮಚಿತದಲ್ಲಿ ಮಾತನಾಡುತಾನೆ. 
ಆತ್ಮವಿಶ್ವಾಸದ ಒಳಗೆ ಪ್ರಜ್ಞೆಯಾಳದಲ್ಲಿ ನೆರಿಗೆಗಳು ಮೂಡಿ ಸುಕ್ಕಾಗಿರದ ವ್ಯಕಿತ್ವದ ಲಕ್ಷಣ 
ಇದು. ಇಬ್ಬರೂ ತಮ್ಮ ಸೈನ್ಯಗಳನ್ನು ದೂರ ಕಳುಹಿಸಿ ಬಿಡಾರದೊಳಕ್ಕೆ ಪ್ರವೇಶಿಸುತ್ತಾರೆ. 


ಬಿಡಾರವನ್ನು ಪ್ರವೇಶಿದ್ದೇ ತಡ ಕ್ಯಾಷಿಯಸ್‌ ತನ್ನ ವಾಕ್‌ಪ್ರವಾಹವನ್ನು ಹರಿಯ 
ಬಿಡುತಾನೆ. ""ನನ್ನಸಹಚರ ಲೂಶಿಯಸ್‌ ಪೆಲ್ಲಾ ಭ್ರಷತನದಲ್ಲಿತೊಡಗಿದ ಎಂದು ಆಪಾದಿಸಿ 
ಅವನಿಗೆ ನೀನು ಛೀಮಾರಿ ಹಾಕಿದಿ. ಅವನ ಪರವಾಗಿ ನಾನು ವಾದ ಮಾಡಿ ಬರೆದ ಪತ್ರಗಳನ್ನು 
ತಿರಸ್ಕರಿಸಿದಿ. ನಿನ್ನ ಈ ವರ್ತನೆಯಿಂದ ನನಗೆ ಅನ್ಯಾಯವಾಗಿದೆ'' ಎನ್ನುತಾನೆ ಕ್ಯಾಷಿಯಸ್‌. 


ಈ ಮಾತುಗಳೂ ಈ ದೃಶ್ಯದ ಮೊದಲ ಹತ್ತುಸಾಲುಗಳೂ ನಮಗೆ ತತ್‌ಕ್ಷಣ ಮೂರನೇ 
ಅಂಕದ ಮೊದಲ ದೃಶ್ಯದ ನೆನಪು ತರುತದೆ. ಮೆಟಲಿಯಸ್‌ ಸಿಂಬರನು ತನ್ನ ಸೋದರನ 
ಪರವಾಗಿ ಸೀಸರನ ಮುಂದೆ ದೈನ್ಯದಿಂದ ಕ್ರಮ ಬೇಡಿದ ದೃಶ್ಯ ಅದು. ಸೀಸರ್‌ ಆಗ ಆಡಿದ 
ಮಾತುಗಳು ನಮ್ಮ ನೆನಪಿಗೆ ಬರುತವೆ ; "ಸಣ್ಣ ಮನುಷ್ಯರನ್ನು ಪ್ರಭಾವಗೊಳಿಸುವಂಥ 
ತಂತ್ರಗಳು ಇವು - ನಿನ್ನ ಅಂಗಲಾಚಿಕೆ, ನಿನ್ನಪ್ರಾರ್ಥನೆ ಇವುಗಳೆಲ್ಲ..'' ಇತ್ಯಾದಿ. ಈಗ ಹೆಚ್ಚೂ 
ಕಡಿಮೆ ಅದೇ ಮಾತುಗಳನ್ನು ಬ್ರೂಟಸ್‌ ಕ್ಯಾಷಿಯಸನಿಗೆ ಆಡುತಾನೆ. ''ಅಂಥವನ 
ವಎಷಯದಲ್ಲಿಅವನ ಪರವಹಿಸಿ ನೀನು ವಾದಿಸಿ ನಿನಗೆ ನೀನು ಅನ್ಯಾಯ ಮಾಡಿಕೊಂಡಿದ್ದಿ'' 
ಸೀಸರನಿಗೂ ಬ್ರೂಟಸನಿಗೂ ಸಾಮಾನ್ಯವಾದ ಅಂಶವೆಂದರೆ ಇಬ್ಬರೂ ಮೌಲ್ಯಗಳಿಗೆ 


೭೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ನೀಡುವ ಮಹತ್ವ. ನಮ್ಮೆಲ್ಲರಿಗೂ ಮೀರಿದ ಉದಾತಚಾರಿತ್ರ್ಯದ ಮೌಲ್ಯಗಳು. ಆದರೆ 
ಕ್ಯಾಷಿಯಸನಿಗೆ ಈ ಮೌಲ್ಯಗಳಿಗಿಂತ ಈಗ ಸದ್ಯಕ್ಕೆ ಇಲ್ಲಿ ಈ ಸಂದರ್ಭದಲ್ಲಿ 
ಯಶಸ್ವಿಯಾಗುವುದು - ಅದು ಮುಖ್ಯ. ಮೌಲ್ಯಗಳನ್ನು, ಅವುಗಳಿಗೆ ಗೌರವಿಸುವುದನ್ನು 
ನಾಳೆಗೆ ಮುಂದಕ್ಕೆ ಹಾಕಬಹುದು. ಅವನು ಮಾತನಾಡುವುದರಲ್ಲಿ ಇದು ಸಷವಾಗಿ 
ಗೋಚರವಾಗುತದೆ ; “ಇಂಥ ಸಂದರ್ಭದಲ್ಲಿ, ಸಣ್ಣಪುಟ್ಟ ಜುಜುಬಿ ವಿಷಯಗಳನ್ನೂ 
ತಲೆಗೆ ಹಚ್ಚಿಕೊಳ್ಳುವುದು ತರವಲ್ಲ ಈ ಮಾತು ರಾಜಕಾರಣಿ ಆಡುವ ಪ್ರತಿನಿಧಿರೂಪದ 
ಮಾತು. ರಾಜಕಾರಣಿಗೆ ಫಲಿತಾಂಶ ಮುಖ್ಯ, ಗುರಿ ಮುಟ್ಟುವುದು ಮುಖ್ಯ-ಮಾರ್ಗವಲ್ಲ 
"ಇಂಥ ಸಂದರ್ಭಗಳಲ್ಲಿ...' ಎಂದರೆ ಅರ್ಥವೇನು ? ಇನ್ನೆಂಥ ಸಂದರ್ಭಗಳಲ್ಲಿ ಹಾಗಾದರೆ 
ಚಿಕ್ಕಪುಟ್ಟ ವಿಷಯಗಳಿಗೂ ಗಮನ ಕೊಡಬಹುದು ? ಬ್ರೂಟಸ್‌ ಈ ಪ್ರಶ್ನೆಯನ್ನು 
ಕೇಳುವುದಕ್ಕೂ ಸಹನೆಯಿಲ್ಲದೆ ಕ್ಯಾಷಿಯಸನನ್ನು ನೇರವಾಗಿ ದೂಷಿಸುತಾನೆ. ""ನೀನು ಕೂಡ 
ಭ್ರಷ್ಟತನದಿಂದ ದೂರವಿಲ್ಲ ಎಂದು ನಾನು ಕೇಳಿದ್ದೇನೆ. ನಿನ್ನ ಅಧಿಕಾರವನ್ನು ಚಿಲ್ಲರೆ ಜನಕ್ಕೆ 
ಒಂದಷ್ಟು ಬಂಗಾರಕ್ಕೆ ಮಾರಿಕೊಂಡಿದ್ದಿ ನೀನು” ರಾಜಕಾರಣದಲ್ಲಿ ಪರಸ್ಪರರ 
ದೌರ್ಬಲ್ಯಗಳನ್ನು ಮುಚ್ಚಿಹಾಕಿಕೊಳ್ಳುತ್ತ ಹೋಗಬೇಕು. ಅದನ್ನು ಎತ್ತಿ ಆಡುತ್ತಿರುವುದು 
ವಿವೇಕವಲ್ಲ ಆದರೆ ಬ್ರೂಟಸ್‌ ಇನ್ನೂ ಕೂಡ ತಾನು ಕ್ರಾಂತಿಯೊಂದನ್ನುನಿರ್ದೆಶಿಸುತ್ತಿದ್ದೇನೆ 
ಎಂದೇ ಭಾವಿಸಿದ್ದಾನೆ. ಭಾವನೆಯಷ್ಟೆ ಅಲ್ಲ, ನಂಬಿಕೆ ಕೂಡ. ಅದಕ್ಕಾಗಿ ಪ್ರತಿಬಾರಿ 
ಕ್ಯಾಷಿಯಸ್‌ ವಾಗ್ದಾದವನ್ನು ವೈಯಕ್ತಿಕ ಅಹಮಿಕೆಯ ಮಟ್ಟಕ್ಕೆ ಕುಗ್ಗಿಸಿದಾಗಲೂ ಬ್ರೂಟಸ್‌ 
ಮತ್ತೆ ಅದನ್ನು ಎತರಕ್ಕೆ ಕೊಂಡೊಯ್ಯುವ ಯತ್ನ ಮಾಡುತಾನೆ. 


ತನ್ನನ್ನೇ ಭ್ರಷ್ಟನೆಂದು ಆಪಾದಿಸಿದ ಬ್ರೂಟಸನ ಮಾತು ಕೇಳಿ ಭಯಂಕರವಾಗಿ ಕೆರಳಿ 
"ನೀನು ಬ್ರೂಟಸ್‌ ಆದದ್ದರಿಂದ ಈ ಮಾತು ಆಡಿಯೂ ಉಳಿದುಕೊಳ್ಳುತಿದ್ದಿ ಇಲ್ಲದಿದ್ದರೆ 
ಇದೇ ನಿನ್ನ ಕಟ್ಟಕಡೆಯ ಮಾತಾಗುತಿತು' ಎಂದು ಅಬ್ಬರಿಸುತಾನೆ. ಬ್ರೂಟಸ್‌ ಕೊಂಚವೂ 
ತಾಳೆಗೆಡದೆ "ಈ ಭ್ರಷತನದ ಹಿಂದೆ ಕ್ಯಾಷಿಯಸನ ಹೆಸರು ಇದ್ದು ಉಳಿದುಕೊಂಡಿದೆ. 
ಹಾಗಾಗಿಯೆ ದಂಡನೆಯಿಂದಲೂ ತಪಿಸಿಕೊಂಡಿದೆ' ಎಂದು ಅನ್ನುತಾನೆ. ತನ್ನ ಕಿವಿಯನ್ನು 
ತಾನೇ ನಂಬಲಾರದೆ ಕ್ಯಾಷಿಯಸ್‌ "ದಂಡನೆ ?' ಎಂದರಚುತಾನೆ. 


ಬ್ರೂಟಸನ ಮುಂದಿನ ಮಾತುಗಳು ನಿರ್ವಿವಾದವಾಗಿ, ನಿಶ್ಚಯವಾಗಿ, ತನ್ನ ಮನಸ್ಸಿನಲ್ಲಿ 
ಯಾವುದಕ್ಕೆ ಆದ್ಯತೆ ನೀಡಿದ್ದಾನೆ ಎಂಬುದನ್ನು ಗಟ್ಟಿಯಾಗಿ ಸ್ಥಾಪಿಸುತ್ತದೆ. 
"Remember March, the ides of March remember 
Did not great Caesar bleed for justice's sake ? 


What villan touched his body, that did stab, 
And not for justice ? what, shall one of us, 


ಜೂಲಿಯಸ್‌ ಸೀಸರ್‌ ೭೫ 


That struck the foremost men of all this world 
But for supporting robbers, shall we now 

‘ Contaminate our fingers with base bribes, 
And sell the mighty space of our large honours 
For so much trash as may be grasped thus ? 
] had rather be a dog, and bay the moon 
Than such a Roman. 


ಈ ಹನ್ನೊಂದು ಸಾಲುಗಳನ್ನು ಇಲ್ಲಿ ಪೂರ್ಣವಾಗಿ ಉಲ್ಲೇಖಿಸಿದ ಉದ್ದೇಶ ಸಷ್ಠವಾಗಿದೆ 
ಎಂದು ಭಾವಿಸಿದ್ದೇನೆ. ಹದಿನೈದರ ಮಾರ್ಚ್‌ ಎಂದರೆ ಅದೊಂದು ಸಾಂಕೇತಿಕ ದಿನ. 
ಕ್ರಾಂತಿಯ ಉದ್ಭಾಟನೆಯಾದ ದಿನ. ಈ ಕ್ರಾಂತಿಯ ಉದ್ದೇಶವೇನಿತ್ತು ? 'Justice' - 
ನ್ಯಾಯಕ್ಕಾಗಿ, ಈ ನ್ಯಾಯವನ್ನು ಗಳಿಸಲು ನಾವು ಬಲಿ ತೆಗೆದುಕೊಂಡ ವ್ಯಕ್ತಿಯಾರು? 'ಠat 
Caesar’ ‘foremost man of the world! ಅವನ ದೋಷವೇನಿದ್ದಿತು 7 ‘Supporting 
robbers’ "ಇಂಥ ಮಹಾನ್‌ ವ್ಯಕ್ತಿಯೂ ನ್ಯಾಯಕ್ಕಾಗಿ ನೆತ್ತರು ಹರಿಸಬೇಕಾಯಿತು. ಹಾಗಿಲ್ಲದೆ 
ಮತ್ಯಾವುದೇ ಕಾರಣಕ್ಕೂ ಸೀಸರನ ಎರುದ್ಧ ಕೈ ಎತ್ತಿದ್ದರೆ ಅಂಥವನು ಕೇವಲ'Villian' ಅಷ್ಟೆ. 
ಒಂದು ಮಹಾನ್‌ ಉದ್ದೇಶಸಾಧನೆಗಾಗಿ ಒಬ್ಬ ಮಹಾನ್‌ವ್ಯಕ್ತಿಯ ಬಲಿಯಾಗಿದೆ. 
ಹಾಗಿರುವಾಗ ಈಗ "ನಮಗೆ ದೊರಕಿರುವ ಈ mighty space of our large 
honours'ಗಳನ್ನು ಕೈ ಚಾಚಿ ಬಾಚಿಕೊಳ್ಳಬಹುದಾದ ಚೂರುಪಾರುಗಳಿಗಾಗಿ ಹೊಲಸು 
ಗೊಳಿಸಬೇಕೆ ? ಹೀಗೆ ಮಾಡುವುದಕ್ಕಿಂತ ಚಂದ್ರನನ್ನು ನೋಡಿ ಊಳಿಡುವ ನಾಯಿ 
ಯಾಗಿರಲು ಬಯಸುತ್ತೇನೆ ; ರೋಮನ್‌ ಎಂದು ಕರೆಸಿಕೊಳ್ಳುವ ಯೋಗ್ಯತೆಗೆ ಅನರ್ಹ 
ವಾಗಿ' ಎಂದು ನೈತಿಕ ಸಿಟ್ಟಿನಲ್ಲಿ ಮತ್ತೆ ಅಷ್ಟೇ ವಿಷಾದದಲ್ಲಿ ನುಡಿಯುತಾನೆ. ಬ್ರೂಟಸ್‌ ತನ್ನ 
ಸದ್ಯದ ಸ್ಥಿತಿಯೊಂದಿಗೆ ಕ್ಯಾಷಿಯಸನಷ್ಟು ಸುಲಭವಾಗಿ ರಾಜಿ ಮಾಡಿಕೊಳ್ಳಲು ತಯಾರಿಲ್ಲ 


ಈ ದೃಶ್ಯದ ಸಂಘರ್ಷ ಕಾವ್ಯದ ಮಟ್ಟ ಮುಟಿಬಿಡುವುದು ಇದಕ್ಕಾಗಿಯೇ. ಎತರದ 
ಹಿಮಾಲಯದ ಮೇಲೆ ನಿಂತು ನೀತಿ, ಬದ್ಧತೆ, ಹೊಣೆಗಾರಿಕೆ ಇವುಗಳ ಬಗ್ಗೆ 
ಮಾತನಾಡುತ್ತಿರುವ ಬ್ರೂಟಸ್‌ ಒಂದು ಕಡೆ; ಈ ಹಿಮಾಲಯದ ತಪಲಲ್ಲಿ ಕುಬ್ಬವಾಗಿ, ತನ್ನ 
ಅಹಂಕಾರವನ್ನೇ ಆಳೆತರ ಮುಗಿಲೆತರ ಬೆಳೆಸಿ ನಿಂತ ಕ್ಯಾಷಿಯಸ್‌ ತಲೆಯೆತ್ತಿ ಮೇಲೆ ನಿಂತಿರುವ 
ಬ್ರೂಟಸನನ್ನು ನೋಡಿ ಚೀರುತಿರುವುದು ಇನ್ನೊಂದು ಕಡೆ. ಅಮೂರ್ತಗಳ ಸೆಳೆತದಿಂದ 
ಬಿಡುಗಡೆಯಾಗಲು ಬಯಸದ ಬ್ರೂಟಸ್‌ ಒಂದು ಕಡೆ. ಮೂರ್ತಗಳು ಕಲಿಸುವ ಜಗತನ್ನು 
ಮೀರಿ ಚಿಂತಿಸಲಾರದ ಕ್ಯಾಷಿಯಸ್‌ ಇನ್ನೊಂದು ಕಡೆ. ಈ ಮಾತಿಗೆ ಸಾಕ್ಷಿಯಾಗಿ ಕ್ಯಾಷಿಯಸನ 
ಮುಂದಿನ ಸಾಲುಗಳೇ ಸಾಕು. ಬ್ರೂಟಸನ ಅಂಥ ಅದ್ಭುತ ಮಾತುಗಳನ್ನು ಕೇಳಿಯೂ 
ಕ್ಯಾಷಿಯಸ್‌ ಪ್ರತಿಕ್ರಿಯಿಸುವುದು ಸಾಧ್ಯವಾಗುವುದು ತನ್ನ ತೀರ ಸಂಕುಚಿತ ಅಹಂಭಾವದ 


೭೬ ಶೇಕ್‌ಪಿಯರ್‌-ಎರಡು ನಾಟಕಗಳ ಅಧ್ಯಯನ 


ಮಟ್ಟದಲ್ಲಿ ಮಾತ್ರ : ""ನನ್ನನ್ನು ಹೀಗೆ ಕಾಡಬೇಡ, ನನಗೆ ಸಹಿಸಲು ಸಾಧ್ಯವಿಲ್ಲ ನನ್ನ 
ಸ್ವಾತಂತ್ರ್ಯಹರಣ ಮಾಡಲು ಹೊರಟು ನಿನ್ನನ್ನು ನೀನು ಮರೆಯುತ್ತಿದ್ದಿ ನಾನೊಬ್ಬ ಸೈನಿಕ. 
ನಿನಗಿಂತ ಹಿರಿಯ. ನಿನಗಿಂತ ಹೆಚ್ಚುಸಮರ್ಥ. ಹಾಗಾಗಿ ನಾನು ಷರತುಗಳನ್ನು ಹಾಕಬಲ್ಲೆ''. 
'ನಾನು, `ನನ್ನ, ನನ್ನಿಂದ'ಗಳಿಂದ ಕೂಡಿದ ಮಾತುಗಳು. ಮೇಲೆ ಉಲ್ಲೇಖಿಸಿದ ಹನ್ನೊಂದು 
ಸಾಲುಗಳ ಬ್ರೂಟಸನ ಮಾತುಗಳಲ್ಲಿಒಂದೂ "ನಾನು' ಇಲ್ಲ ಅಹಂಭಾವದ ಒಂದು ತೃಣವೂ 
ಇಲ್ಲ 


ಈ ಬಗೆಯ ಕ್ಯಾಷಿಯಸನ ಆತ್ಮರತಿಗೆ ಬ್ರೂಟಸನ ತಿರಸ್ಕಾರದ ""ಹೋಗು ಹೋಗು, 
ನೀನು ಕ್ಯಾಷಿಯಸ್‌ ಅಲ್ಲ'' ಎಂಬ ಪ್ರತಿಕ್ರಿಯೆಯೇ ಸೂಕವಾದದ್ದು ಮಾತುಮಾತಿಗೆ ಮೈ ಬಿಸಿ 
ಏರುತ್ತಿರುವ ಕ್ಯಾಷಿಯಸ್‌ "ನಾನು ಕ್ಯಾಷಿಯಸನೇ' ಎಂದು ಅಬ್ಬರಿಸುತಾನೆ. "“ನಾನು 
ಹೇಳುತ್ತೇನೆ. ನೀನು ಅಲ್ಲ ಎಂದು'' ""ಮತ್ತಷ್ಟುಕೆಣಕಬೇಡ. ನನ್ನನ್ನುನಾನು ಮರೆತು ಅನಾಹುತ 
ವಾಗಬಹುದು. ನಿನ್ನ ಸೌಖ್ಯದ ಕಡೆ ಗಮನವಿಡು. ಮತಷ್ಟುನನ್ನನ್ನುಉದ್ರೇಕಿಸಬೇಡ'' ಎಂದು 
ಬ್ರೂಟಸನಿಗೆ ಎಚ್ಚರಿಸುತಾನೆ. ""ಹೊರಡಿಲ್ಲಿಂದ, ಕ್ಚುದ್ರಮನುಷ್ಯ'' - ಬ್ರೂಟಸ್‌ ತಾತ್ಸಾರದಿಂದ 
ನುಡಿಯುತಾನೆ. ""ಇದು ಇಷ್ಟೇ ಬಂತೆ ?'' ಕ್ಯಾಷಿಯಸನ ಆತ್ಮಮರುಕದ ಉದ್ಗಾರಕ್ಕೆ 
ಬ್ರೂಟಸ್‌ ಕೊಂಚ ತಾಳ್ಮೆ ತಂದುಕೊಂಡು ಮಾತನಾಡುತಾನೆ. ಈ ತಾಳ್ಮೆಯನ್ನು ಬ್ರೂಟಸ್‌ನ 
ಅತ್ಯಂತ ಪ್ರಯತ್ನಪೂರ್ವಕವಾಗಿ ತಂದುಕೊಂಡುದು ಕೂಡ. ""ಆಯಿತು, ನಿನ್ನ 
ಭಾಷೆಯಲ್ಲಿಯೇ ಮಾತನಾಡುತ್ತೇನೆ. ನಿನ್ನ ಮಟ್ಟದಲ್ಲಿಯೇ ನಿಂತು ಮಾತನಾಡುತ್ತೇನೆ” 
ಎಂದು ತೀರ್ಮಾನಿಸಿ ಮಾತನಾಡುತಿರುವುದು ಸಷವಾಗುತದೆ. "Hear me, for I will 
speak" ನಿನ್ನಸಿಡುಕುಗಳಿಗೆಲ್ಲನಾನು ಸೊಪ್ಪುಹಾಕಬೇಕೇನು? ತಲೆಕೆಟ್ಟವನೊಬ್ಬನ ಕೆಂಗಣ್ಣಿಗೆ 
ಬೆದರಬೇಕೇನು ?'' ಕ್ಯಾಷಿಯಸನಿಗೆ ಅವಮಾನದಿಂದ ಕುದಿಯುವಂತೆ ಆಗುತದೆ. ""ಓ 
ದೇವರೆ, ದೇವರೆ, ಇದನ್ನೆಲ್ಲ ನಾನು ಸಹಿಸಬೇಕೇನು?'' ಕ್ಯಾಷಿಯಸ್‌ ಗೋಳಾಡುತಾನೆ. 


""ಇಷ್ಟನ್ನೆಯೇ ? ಮತ್ತೂಅಷ್ಟನ್ನು ; ನಿನ್ನ ಸೊಕ್ಕಿನ ಗುಂಡಿಗೆ ಒಡೆದುಹೋಗುವವರೆಗೆ 
ಉರಿದು ಬೀಳು. ನಿನ್ನ ಸೇವಕರೆದುರು ನಿನ್ನ ಸಿಟ್ಟು ಸೆಡವುಗಳನ್ನು ಪ್ರದರ್ಶಿಸು. ನಿನ್ನ 
ಗುಲಾಮರನ್ನು ನಡುಗಿಸು. ನಾನು ಅಲುಗಬೇಕೆ ? ನಾನು ಕಳವಳಿಸಬೇಕೆ ? ನಿನ್ನ ನಂಜಿನ ಈ 
ವರ್ತನೆಯೆದುರು ಮಂಡಿಯೂರಿ ಕೂಡಬೇಕೆ? ನಿನ್ನವಿಷದ ಈ ಮುಂಗೋಪಗಳನ್ನು, ನಿನ್ನ 
ರೋಷಾವೇಶಗಳನ್ನು, ದೇವರಾಣೆ ಹೇಳುತ್ತೇನೆ. ನೀನೇ ಜೀರ್ಣಿಸಿಕೊಳ್ಳಬೇಕು. ಇನ್ನು 
ಮುಂದೆ ನೀನು ತಲೆಕೆಟ್ಟು ನಡೆದುಕೊಂಡಾಗಲೆಲ್ಲ ನಿನ್ನನ್ನು ನನ್ನ ಮನರಂಜನೆಗೆ ಬಳಸಿ 
ಕೊಳ್ಳುತ್ತೇನೆ, ಹೌದು, ನನ್ನ ವಿನೋದಕ್ಕೆ...ನನಗಿಂತ ಉತ್ತಮಯೋಧ ಅನ್ನುತ್ತೀಯಲ್ಲವ ? 
ಹಾಗೇ ಆಗಲಿ ನಿನ್ನ ಬಡಾಯಿಯನ್ನು ಸಾಧಿಸಿ ತೋರಿಸು. ನನಗೆ ಸಮಾಧಾನವೇ. ನಿನ್ನಂಥ 
ಉದಾತನಿಂದ ಕಲಿಯಲು ನನಗೆ ಸಂತೋಷವೆ' ಎಂದು ವ್ಯಂಗ್ಯಗಳಲ್ಲಿ ಚುಚ್ಚುತಾನೆ. "ನಾನು 


ಜೂಲಿಯಸ್‌ ಸೀಸರ್‌ ೭೭ 


ಹಿರಿಯ ಯೋಧನೆಂದದ್ದು. ನಿನಗಿಂತ ಉತ್ತಮನೆಂದಲ್ಲ- ಉತ್ತಮ ಎಂದೆನೆ ? "“ನೀನು 
ಅಂದಿದ್ದರೂ ನಾನು ಲಕ್ಕಿಸುವುದಿಲ್ಲ.' ಈ ಇಡೀ ದೃಶ್ಯವನ್ನು ಇಷ್ಟು ವಿವರವಾಗಿ 
ಗಮನಿಸುತ್ತಿರುವುದಕ್ಕೆ ಕಾರಣಗಳು ಸ್ಪಷ್ಟವಾಗಿವೆ. ಪ್ರತಿಘಟ್ಟದಲ್ಲಿಯೂ ಈ ಇಬ್ಬರೂ 
ನಾಯಕರುಗಳ ಮಧ್ಯದ ಅಂತರ ಢಾಳಾಗಿ ಕಾಣುತ್ತಹೋಗುತ್ತದೆ. ಮೂಲದಲ್ಲಿಬ್ರೂಟಸನ 
ಕಲ್ಪನೆಯ ಕ್ರಾಂತಿ ಯಶಸ್ವಿಯಾಗದಿರುವುದಕ್ಕೆ ಕಾರಣಗಳೆಲ್ಲಿವೆ ಎಂಬುದೂ ಹೊಳೆಯುತ್ತ 
ಹೋಗುತದೆ. ಮತ್ತೂ ಒಂದು ಅಂಶ ನಮಗೆ ಕಾಣುವುದೆಂದರೆ ಕ್ಯಾಷಿಯಸನನ್ನು ಇಷ್ಟು 
ತೀವ್ರವಾಗಿ, ಕಟುವಾಗಿ ಟೀಕಿಸುತ್ತಿದ್ದರೂ ಬ್ರೂಟಸನ ಮನಸಿನಲ್ಲಿ ಹುಳಿ, ನಂಜುಗಳು 
ಕಾಣುವುದಿಲ್ಲ ಎಂಬುದು. ಆಳದಲ್ಲಿ ಸೋಲು ಒಪ್ಪಿಕೊಂಡದ್ದಾಗಿದೆ. ಆದರೆ ಆ ಸೋಲಿಗೆ 
ಕ್ಯಾಪಿಯಸನನ್ನು ಜವಾಬ್ದಾರನನ್ನಾಗಿ ಮಾಡುವುದಕ್ಕೂ ಬ್ರೂಟಸ್‌ ತಯಾರಿಲ್ಲ ಬ್ರೂಟಸನ 
ಪ್ರತಿಯೊಂದು ಮಾತು ಕೂಡ - ಕ್ಯಾಷಿಯಸನನ್ನು ಉದ್ದೇಶಿಸಿದ್ದು ಎಷ್ಟು ಸತ್ಯವೋ ಅದಕ್ಕಿಂತ 
ಹೆಚ್ಚಿಗೆ ತನ್ನನ್ನೇ ಉದ್ದೇಶಿಸಿ ಆಡಿಕೊಂಡ ಸ್ವಗತಗಳಂತೆಯೂ ಇವೆ. 


ಸೀಸರ್‌ ಬದುಕಿದ್ದಾಗ ಎಂದೂ ಹೀಗೆ ನನ್ನನ್ನು ಕೆರಳಿಸುತ್ತಿರಲಿಲ್ಲ ಎಂದು ಅಬ್ಬರಿಸಿದ 
ಕ್ಯಾಷಿಯಸನಿಗೆ ಬ್ರೂಟಸ್‌ ಅಷ್ಟೇ ತಣ್ಣಗೆ ಹೇಳುತಾನೆ. "ಹೌದು ಹೌದು, ಅವನನ್ನು ನೀನು ಆ 
ಮಟ್ಟದವರೆವಿಗೆ ಪ್ರಚೋದಿಸಲೂ ಆಗುತ್ತಿರಲಿಲ್ಲ... ಖಂಡಿತ ಇಲ್ಲ ನಿನ್ನಾಣೆ, ನಿನ್ನ ಕೈಲಿ 
ಸಾಧ್ಯವಿರುತಿರಲಿಲ್ಲ'' 


ಕ್ಯಾಷಿಯಸ್‌ ಕೊನೆಯ ಎಚ್ಚರಿಕೆ ಕೊಡುವಂತೆ, ತನ್ನ ಹತಾಶೆಯು ಸೋಟಗೊಳ್ಳುವ 
ಸ್ಥಿತಿಯಲ್ಲಿರುವುದನ್ನು ಪ್ರದರ್ಶಿಸುತಾನೆ - "ನಿನ್ನ ಬಗೆಗಿನ ನನ್ನ ಪ್ರೀತಿಯನ್ನು ತೀರ ನೆಚ್ಚೆ 
ಮುಂದುವರೆಯಬೇಡ - ಮುಂದೆ ಪಶ್ಚಾತಾಪಪಡಬಹುದಾದಂಥದ್ದೇನನ್ನಾದರೂ ಮಾಡಿ 
ಬಿಟೇನು.'' 


ಬ್ರೂಟಸನ ಮುಂದಿನ ಹದಿನೆಂಟು ಸಾಲುಗಳು ಅವನ ಮನಸಿನ ಆಳದಲ್ಲಿ ಮನೆ 
ಮಾಡಿರುವ ವಿಷಾದದ ಎಳೆಗಳನ್ನು ಸೂಕ್ಷ ವಾಗಿ ಬಿಂಬಿಸುತವೆ. 


""ನೀನಾಗಲೇ ಪಶ್ಥಾತಾಪ ಪಡುವಂಥದ್ದನ್ನು ಮಾಡಿ ಆಗಿದೆ. 


ನಿನ್ನ ಬೆದರಿಕೆಗಳಲ್ಲಿ ಏನೂ ಭೀತಿ ಹುಟ್ಟಿಸುವಂಥದಿಲ್ಲ'' ಎಂದು ನುಡಿದು ಮುಂದಿನ 
ಮೂರು ಸಾಲುಗಳಲ್ಲಿ ತಾನು ಎಷ್ಟು ಎತರದಲ್ಲಿದ್ದೇನೆ ಎಂಬುದನ್ನು - ಅಹಂಕಾರವೇ 
ಎನ್ನಿಸಿಬಿಡಬಹುದಾದಷ್ಟು- ಸಪ್ಪವಾಗಿ ಹೇಳುತಾನೆ. 
‘For 1am armed so strong in honesty 


That they pass by me as the idle wind 
Which Irespect not..." 


೭೮ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಈ ಸಾಲುಗಳ ಪ್ರಖರತೆ ನಮಗೆ ತತ್‌ಕ್ಷಣ ಮೂರನೇ ಅಂಕದ ಮೊದಲ ದೃಶ್ಯದ 
ಸೀಸರನನ್ನು ನೆನಪಿಗೆ ತಂದುಬಿಡುತ್ತದೆ. 


131011 ೩177 constant as the northern star, 
Of whose true-fixed and resting quality 
There 1s no fellow in the firmament... 


ಸುತ್ತಲೂ ಕ್ರಿಮಿಗಳೇ ತುಂಬಿರುವಾಗ ಮಧ್ಯದಲ್ಲಿ ಒಬ್ಬ ಮನುಷ್ಯನಾಗಿರ 
ಬಯಸುವವನು ತನ್ನಮನುಷ್ಯತ್ಹ ಸ್ಥಾಪಿಸುವುದಕ್ಕೆ ಆಕಾಶದ ಧ್ರುವನಕೃತ್ರದಂತೆ ಪ್ರಜ್ವಲಿಸುತ್ತ, 
ಸಿಂಹದಂತೆ ಘರ್ಜಿಸುತಿರಬೇಕಾಗುತದೋ ಏನೋ - ಸುತಲ ಕ್ರಿಮಿಗಳಿಗೆ ಅಹಂಕಾರದ 
ಪ್ರತೀಕಗಳಾಗಿ ಕಾಣಿಸಿಬಿಡುವಂತಿದ್ದರೂ. ""ಪಶ್ಚಾತಾಪ ಪಡುವಂಥದ್ದೇನು ನೀನು ಮಾಡಿದ್ದಿ 
ಹೇಳುತ್ತೇನೆ - ಕೇಳು. ನನ್ನ ಸೈನ್ಯಕ್ಕೆ ಪಾವತಿ ಮಾಡಲು ಒಂದಷ್ಟು ಹಣಕ್ಕಾಗಿ ನಾನು ನಿನಗೆ 
ಹೇಳಿಕಳುಹಿಸಿದೆ. ನಾನು ನೀಚಮಾರ್ಗಗಳಲ್ಲಿ ಹಣ ಮಾಡಲಾರೆ. ದೇವರಾಣೆ ನನ್ನ ರಕ್ತವನ್ನೇ 
ಬಸಿದು ನಾಣ್ಯಗಳು ಮಾಡಿಯೇನೇ ಹೊರತು ರೈತಾಪಿಜನಗಳ ಶ್ರಮದ ದುಡಿಮೆಯ 
ಹಣವನ್ನು ದೋಚಲಾರೆ. ಹೀಗೆ ನನಗೆ ಹಣ ನಿರಾಕರಿಸಿದ್ದುಕ್ಯಾಷಿಯಸನಿಗೆ ಒಪ್ಪುವಂಥದೆ ? 
ಕ್ಯಾಷಿಯಸನಿಗೆ ನಾನು ಹೀಗೆ ಬದಲು ಹೇಳಿಕಳಿಸುತ್ತಿದ್ದೆನೆ ? ಪುಡಿಗಾಸನ್ನು ತನ್ನ ಸ್ನೇಹಿತರಿಗೆ 
ಕೊಡಲಾರದಷ್ಟು ಸ್ವಾರ್ಥಿ ಬ್ರೂಟಸ್‌ ಆದಂದು ದೇವರೆ, ನಿನ್ನ ಸಿಡಿಲನ್ನು ಅವನ ಮೇಲೆ 
ಅಬ್ಬರಿಸಿ ಚೂರು ಚೂರು ಮಾಡು.'' 


ಕ್ಯಾಷಿಯಸ್‌ ಇದನ್ನು ನಿರಾಕರಿಸುತಾನೆ. ಸ್ನೇಹಿತನ ತಪ್ಪುಗಳನ್ನು ಉದಾರಮನಸಿನಿಂದ 
ನೋಡಬೇಕು. ಆದರೆ ಬ್ರೂಟಸ್‌ ಯಾವಾಗಲೂ ತನ್ನ ತಪ್ಪುಗಳನ್ನು ಉತ್ಪೇಕ್ಬಿಸುತಾನೆ. 
ಸ್ನೇಹಿತನ ಕಣ್ಣುಗಳು ಎಂದೂ ಸಂಗಾತಿಯ ತಪ್ಪುಗಳನ್ನು ಎಣಿಸುವುದಿಲ್ಲ - ಬೆಟ್ಟದೆತರದ 
ತಪ್ಪುಗಳನ್ನು ಕೂಡ''. 

ಇದುವರೆಗಾಗಲೆ ನಮಗೆ ಮೊದಲ ಅಂಕದ ಎರಡನೇ ದೃಶ್ಯ, ಮೂರನೇ ದೃಶ್ಯ 
ಇವುಗಳಲ್ಲಿ ಕಂಡ ಕ್ಯಾಷಿಯಸನ ದರ್ಶನ ಮತ್ತೆಆಗುತ್ತದೆ. ಒಂದು ಕ್ಷಣ ಆತ್ಮವೈಭವೀಕರಣ, 
ಸಾಹಸಗಳ ವರ್ಣನಾತಕ್ರ ನಿರೂಪಣೆ ಮತೊಂದು ಕ್ಹಣ ವೈಭವೋಪೇತ ಆತ್ಮಮರುಕ ಇಲ್ಲವೇ 
ಉತೀಡನ ಭ್ರಾಂತಿ ಇವುಗಳಲ್ಲಿ ತೊಡಗುವುದರಲ್ಲಿ ಕ್ಯಾಷಿಯಸ್‌ ನುರಿತಿರುವವನು - 
ಬಹುಶಃ ಅವನೊಡನೆ ಸಮನಾಗಿ ನಿಲ್ಲಬಲ್ಲವನೆಂದರೆ ಆಂಟನಿಯೊಬ್ಬನೆ. 

Come, Antony, and young Octavius, come, 


Revenge yourselves alone on Cassius, 
For Cassius is aweary of the world. 


ಹ 


ಜೂಲಿಯಸ್‌ ಸೀಸರ್‌ ೭೯ 


ಈ ಬಗೆಯ ಮಿತಿ ಮೀರಿ ಊದಿದ ಶೈಲಿ ಒಂದು ಮಟ್ಟ ದಾಟಿದ ಕೂಡಲೆ 
ಅಸಹ್ಯವಾಗುತದೆ. ಸೀಸರನಾಗಲಿ, ಬ್ರೂಟಸನಾಗಲಿ ಮಾತನಾಡುವಾಗ ಈ ಮಾತುಗಳಲ್ಲಿ 
ಧ್ವನಿಸುವುದು ಘನತೆ, ಎತ್ತರಕ್ಕೆ ಏರಿಸುವ ಮಾತುಗಳು. ಕ್ಯಾಷಿಯಸನದು ಮುಜುಗರ 
ಪಡುವಂತೆ ಮಾಡುವ ಅತಿನಾಟಕೀಯ ಮಾತುಗಳು. 


ತಾನು ಪ್ರೀತಿಸಿದವನಿಂದಲೇ ದ್ವೇಷಕ್ಕೆ ಪಾತ್ರನಾಗುತ್ತ, ಸಹೋದರನಿಂದಲೇ 
ಮೂದಲಿಸಿಕೊಳ್ಳುತ್ತ ಗುಲಾಮನಂತೆ ನಿಯಂತ್ರಣಕ್ಕೆ ಒಳಪಡುತ್ತ, ತನ್ನ 
ತಪ್ಪುಗಳನ್ನು ಗಮನಿಸಿ ಪುಸಕಗಳಲ್ಲಿ ಬರೆದಿಟ್ಟು, ಕಲಿತು, ಬಾಯಿಪಾಠವಾಗಿ ತನ್ನ 
ಮುಖಕ್ಕೇ ಎರಚಿಕೊಳ್ಳುತ್ತ... 0100016 weep 


My 5011715 from mine eyes.’ 


ಇಷ್ಟೆ ನಿಲ್ಲಿಸದೆಯೆ ಮತ್ತೂ ಭಾವಾವೇಶಗೊಂಡು "ಇದೋ ನನ್ನಕಠಾರಿ 
ಇದೋ ನನ್ನತೆರೆದ ಎದೆ, ಕುಬೇರನ ಗಣಿಗಿಂತ ಪ್ರಶಸವಾದ ಹೃದಯವಿದೆ. 
ಬಂಗಾರಕ್ಕಿಂತ ಅಮೂಲ್ಯ ; 

ನೀನೊಬ್ಬ ರೋಮನನಾದರೆ, ಇದನ್ನುತೆಗೆದುಕೋ 

ಬಂಗಾರ ನಿರಾಕರಿಸಿದ ನಾನು ನನ್ನಹೃದಯವನ್ನೇ ನೀಡುತ್ತೇನೆ. 

ಹೊಡಿ ಸೀಸರನನ್ನು ಹೊಡೆದ ಹಾಗೆ; ನನಗೆ ಗೊತ್ತು 

ಅವನನ್ನು ನೀನು ಭಯಂಕರವಾಗಿ ದ್ವೇಷಿಸಿದಾಗಲೂ, ಕ್ಯಾಷಿಯಸನನ್ನು 
ಪ್ರೀತಿಸಿದ್ದಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ 


ತಮ್ಮಿಬ್ಬರ ಮಧ್ಯದ ತರಂಗಮಾನದ ಅಂತರ ಎಂದೂ ಹತಿರವಾಗದಷ್ಟು ದೂರ 

ದೂರವಾದದ್ದು ಎಂದು ಬ್ರೂಟಸನ ಅಂತರಂಗಕ್ಕೆ ಹೊಳೆಯುತ್ತದೆ. ಈ ವ್ಯಾಜ್ಯವು ಕ್ಷುಲ್ಲಕ 
ಮಟ್ಟಕ್ಕೆ ಇಳಿಯುತ್ತಿದೆ ; ವೈಯಕಿಕವಾಗುತಿದೆ ; ಮೌಲ್ಯಗಳೆಲ್ಲ ನಶಿಸಿ ಅಲ್ಲಿ ಅಹಂಗಳೆರಡರ 
ಅಗ್ಗದ ಮುಖಾಮುಖಿಯಾಗುತ್ತಿದೆ. ಬ್ರೂಟಸನಿಗೆ ಮಾನಸಿಕವಾಗಿ ತೀರ ಆಯಾಸವಾಗಿದೆ. 
ಇದನ್ನುಇಲ್ಲಿಗೆ ಸಾಕುಮಾಡಬೇಕು. ಒಡೆದು ವಿರುದ್ದದಿಕ್ಕಿನಲ್ಲಿಹೊರಟುಹೋಗಿಬಿಡುವುದು 
ಸಾಧ್ಯವಿಲ್ಲದ ಮಾತು. ಇದನ್ನು ಒಪ್ಪಿಕೊಂಡ ಮೇಲೆ ವೃಥಾ ದಿಕ್ಕು ತಪ್ಪಿಸುತಿರುವ ಈ ವ್ಯಾಜ್ಯಕ್ಕೆ 
ಮಂಗಳ ಹಾಡಬೇಕು. 

'ಕಥಾರಿಯನ್ನು ಒರೆಗೆ ಸೇರಿಸು. 

ತೋರಿದಾಗ ಸಿಟ್ಟುಮಾಡಿಕೊ, ಸಿಟ್ಟು ಮನಬಂದಂತೆ ಸುಳಿದಾಡಲಿ 

ಇಷ್ಟಬಂದಂತೆ ಮಾಡು; ನಿನ್ನ ಅಪಮಾನದ ಯತ್ನಗಳನ್ನೆಲ್ಲ 

ನಿನ್ನ ತಿಕ್ಕಲುತನವೆಂದು ತಿಳಿಯುತ್ತೇನೆ. 


೮೦ ಶೇಕ್‌ಫಿಯರ್‌- ಎರಡು ನಾಟಕಗಳ ಅಧ್ಯಯನ 


ಚಕಮಕ ಕಲ್ಲಿನಲ್ಲಿ ಅಡಗಿರುವ ಬೆಂಕಿಯಂತೆ ನನ್ನ ಸಿಟ್ಟು. ತಿಕ್ಕಿ ಉಜ್ಜಿದರೆ ಆಗೊಮ್ಮೆ 
ಶಈಗೊಮ್ಮಕಿಡಿ ಹಾರಿಸಿ ಮರುಕ್ಷಣ ತಣ್ಣಗಾಗುವಂತೆ - ಓ ಕ್ಯಾಷಿಯಸ್‌, ಕುರಿಮರಿಯಂಥವ 
ನೊಡನೆ ಸ್ನೇಹ ನಿನ್ನದು.” ಕ್ಯಾಷಿಯಸನು ಅದೇ ಆತ್ಮಮರುಕದ ಲಹರಿಯಲ್ಲಿದ್ದಾನೆ. 
“ಕ್ಯಾಷಿಯಸನ ದುಃಖ ಸಂಕಟಗಳು ಅವನನ್ನು ಪೀಡಿಸುತ್ತಿರುವಾಗ್ಗೆ ಅವನು ಬ್ರೂಟಸನ 
ಕಣ್ಣಲ್ಲಿ ವಿನೋದದ ವಸುವಷ್ಟೇ ಆದನೆ?'' 


“ಹಾಗೆ ನಾನು ಮಾತನಾಡಿದಾಗ ನನ್ನ ಮನಸ್ಸೂ ಕೆಟ್ಟಿತ್ತು ಬಿಡು'' ಎಂದು ಬ್ರೂಟಸನ 
ಮಾತಿಗೆ ಉತೇಜಿತನಾಗಿ ""ಹಾಗೆ ಒಪ್ಪಿಕೊಳ್ಳುವೆಯಾ ? ಹಾಗಾದರೆ ನಿನ್ನ ಕೈ ಕೊಡು'' “ನನ್ನ 
ಹೃದಯವೂ ಕೂಡ'' ಎಂದು ಸೇರಿಸುತಾನೆ ಬ್ರೂಟಸ್‌. 


""ನನ್ನ ತಾಯಿಯಿಂದ ಬಂದ ಬಳುವಳಿ - ಈ ನನ್ನ ದುಡುಕಿನ ಬುದ್ದಿ ಅಂಥ ಕ್ಷಣಗಳಲ್ಲಿ 
ನನ್ನನ್ನೇ ನಾನು ಮರೆಯುತ್ತೇನೆ. ಇಷ್ಟನ್ನೂ ನೀನು ಪ್ರೀತಿಯಿಂದ ಸಹಿಸಲಾರೆಯಾ 9'' 
ಬ್ರೂಟಸ್‌ ತಿಳಿಹಾಸ್ಯದಲ್ಲಿ ಹೇಳುತಾನೆ : ""ಆಯಿತು ಕ್ಯಾಷಿಯಸ್‌. ಇನ್ನು ಮುಂದೆ 


ಬ್ರೂಟಸನೊಡನೆ ಅತಿವಿನಯ ಪ್ರದರ್ಶಿಸಿದಾಗಲೆಲ್ಲ 

ನಿನ್ನ ತಾಯಿ ನಿನಗೆ ಛೀಮಾರಿ ಹಾಕಿ, 

ನಿನ್ನಷ್ಟಕ್ಕೆ ಬಿಟ್ಟುಬಿಡುತಾಳೆ ಅಂದುಕೊಳ್ಳುತ್ತೇನೆ.'' 

ಅನಿವಾರ್ಯಕಾರಣಗಳ ಒತಡದಲ್ಲಿ ಉಂಟಾದ ಶಾಂತಿ ಎಂದು ಕ್ಯಾಷಿಯಸನಿಗಲ್ಲ 

ದಿದ್ದರೂ ಬ್ರೂಟಸನಿಗೆ ಮನವರಿಕೆಯಾಗಿರಬೇಕು. ಹೀಗೆ ವಾತಾವರಣ ತಿಳಿಗೊಳ್ಳುತ್ತಿದ್ದಂತೆ 
ಬ್ರೂಟಸ್‌ ಮತ್ತು ಕ್ಯಾಷಿಯಸರ ಮಧ್ಯೆ ಮನಸ್ಸುಗಳು ಹುಳಿಯಾಗಿದೆಯೆಂದು ತಿಳಿದ 
ಕವಿಯೊಬ್ಬ ಬಾಗಿಲು ಕಾಯುತ್ತಿರುವ ಭಟರನ್ನು ನುಗ್ಗಿಕೊಂಡು ಬ್ರೂಟಸನ ಬಿಡಾರ 
ಪ್ರವೇಶಿಸುತಾನೆ. ಇಂಥ ಸಮಯದಲ್ಲಿಅವರಿಬ್ಬರನ್ನೇ ಬಿಡಬಾರದು. ""ಎಂಥ ನಾಚಿಕೆಗೇಡು- 
ಪ್ರೀತಿಸಿ ಸ್ನೇಹಿತರಾಗಿರಿ. ನಿಮಗಿಂತ ಹಿರಿಯ ನಾನು. ನನಗೆ ಗೊತು'' ಎಂದು ವಿವೇಕ ಹೇಳ 
ಬರುತಾನೆ. ಬ್ರೂಟಸನಿಗೆ "ಈ ಕವಿಗಳಿಗೆ ಯುದ್ದದ ಸಮಯದಲ್ಲೇನು ಕೆಲಸ ?' ಎಂದು 
ಅರ್ಥವಾಗುವುದಿಲ್ಲ ಅವನನ್ನು ಇಬ್ಬರೂ ಸೇರಿ ಹೊರಹಾಕಿಸುತಾರೆ. ಹಾಗೆಯೇ ತಮ್ಮ 
ಸೇನಾಧಿಕಾರಿಗಳನ್ನು ಬರಹೇಳುವುದಕ್ಕೆ ಆಜ್ಞಾಪಿಸುತ್ತಾರೆ. ಮುಂದಿನ ಇಪ್ಪತ್ತು ಸಾಲುಗಳಲ್ಲಿ 
ಬ್ರೂಟಸನ ವ್ಯಕಿತ್ಸದ ಮಟ್ಟ ಎಷ್ಟುಎತರದ್ದು ಎಂಬ ಅರಿವು ನಮಗಾಗುತದೆ. ಹಾಗೆಯೇ ಈ 
ಹಿಂದಿನ ಕೆಲವು ಮಾತುಗಳಿಂದ ಪಠ್ಯದಲ್ಲಿ ಸಷ್ಟ ಪುರಾವೆಗಳಿಲ್ಲದೆಯೂ ಬ್ರೂಟಸನ ಕುರಿತು 
ಹೇಳಿದ ಕೆಲವು ಮಾತುಗಳಿಗೆ ಸಮರ್ಥನೆ ದೊರಕುತದೆ. ಯಾವುದು ಈ ಮಾತುಗಳು - 
ಬ್ರೂಟಸ್‌ ತನ್ನ ಮಾತುಗಳಲ್ಲಿ ವಿಷಾದವನ್ನು ತುಂಬಿಸುತ್ತಾನೆ. ಬ್ರೂಟಸ್‌ ಈ ಸಂದರ್ಭದಲ್ಲಿ 
ಪ್ರಬುದ್ಧ ರೀತಿಯ ಸೆಣಸಾಟವನ್ನು ಕೈಬಿಟ್ಟು ಅನಿವಾರ್ಯಕ್ಕೆ ತಲೆಬಾಗಿಬಿಡುತ್ತಾನೆ ಮತ್ತು 


ಜೂಲಿಯಸ್‌ ಸೀಸರ್‌ ಲೆಛಿ 


ವಿಶೇಷವಾಗಿ ಅವನ ಶ್ರೀಮಂತವ್ಯಕಿತ್ಸದ ಬಗ್ಗೆ ಪದೇ ಪದೇ ಸೂಚನೆಗಳನ್ನು ಕೂಡ 
ಗಮನಿಸಿದೆವು ಎಂಬುದು. 


ಮುಂದಿನ ಇಪ್ಪತ್ತು ಸಾಲುಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಹಾಗೂ ತೀವ್ರವಾಗಿ 
ಮನಸನ್ನು ಕಲಕುವ ಭಾಗದ ವಿವರಣೆಯನ್ನು ಕಾಣುತ್ತೇವೆ. 


ಮತ್ತೆ ಬ್ರೂಟಸ್‌ ಮತ್ತು ಕ್ಯಾಷಿಯಸ್‌ ಇಬ್ಬರೇ ಇದ್ದಾರೆ. ಬ್ರೂಟಸ್‌ ಲೂಸಿಯಸನಿಗೆ 
ಒಂದು ಪಾತ್ರೆ ವೈನ್‌ ತರಲಿಕ್ಕೆ ಹೇಳುತ್ತಾನೆ. ಕ್ಯಾಷಿಯಸ್‌ ಮಾತು ಶುರು ಮಾಡಿ ಬ್ರೂಟಸ್‌ 
ಇಷ್ಟು ಸಿಟ್ಟಾಗುವನೆಂದು ತಾನು ಭಾವಿಸಿರಲಿಲ್ಲ ಎಂದಾಗ ಬ್ರೂಟಸ್‌ ""ಕ್ಯಾಷಿಯಸ್‌, ತುಂಬ 
ದುಃಖಗಳ ಆಗರವಾಗಿದ್ದೇನೆ ನಾನು'' ಎಂದನ್ನುತಾನೆ. ಕ್ಯಾಷಿಯಸ್‌ ತಾತ್ವಿಕ ಸಮಾಧಾನ 
ನೀಡುವಂತೆ ""ಅಕಸ್ಮಾತ್‌ ಸಂಭವಿಸುವ ಕೇಡುಗಳಿಗೆ ಮನಸ್ಸು ಇಷ್ಟು ಕೆಡುವಂತಾದರೆ ನೀನು 
ನಿನ್ನ ತತ್ವಚಿಂತನೆಗಳಿಂದ ಏನೂ ಪಾಠ ಕಲಿತಿಲ್ಲ ಎಂದಾಯಿತು'' ಎಂದು ಉಪದೇಶದ 
ದನಿಯಲ್ಲಿ ಮಾತನಾಡುತಾನೆ. ಇದಕ್ಕೆ ಉತ್ತರವಾಗಿ ಬ್ರೂಟಸ್‌ ಆಡುವುದು ಎರಡು ಪುಟ್ಟ 
ವಾಕ್ಯಗಳು ""ಮತ್ಯಾವನೂ ತನ್ನ ದುಃಖಗಳನ್ನು ನನ್ನಷ್ಟು ಪ್ರಬುದ್ಧವಾಗಿ ಭರಿಸಲಾರ. 
ಪೋರ್ಲಿಯಾ ಇನ್ನಿಲ್ಲ' ಅಷ್ಟೆ. ಕ್ಯಾಷಿಯಸನಂತೆ ನಾವು ಕೂಡ'"ಗ೩ ? ಪೋರ್ಲಿಯಾ?'' ಎಂದು 
ಅಚ್ಚರಿಯಲ್ಲಿ, ನಂಬಲಿಕ್ಕಾಗದ ಗೊಂದಲದ ಮನಸ್ಥಿತಿಯಲ್ಲಿ ಉದ್ಗರಿಸಬೇಕಷ್ಟೆ. ನಾಲ್ಕನೇ 
ಅಂಕದ ಎರಡು ಮತ್ತು ಮೂರನೇ ದೃಶ್ಯಗಳು ಹೆಚ್ಚು ಮಹತ್ವ ಪಡೆಯುವುದು ಇಲ್ಲಿ 
ಕ್ಯಾಷಿಯಸನೊಡನೆ ಅಷ್ಟು ದೊಡ್ಡ ಕಲಹ ನಡೆದಿದೆ. ಮನಸ್ಸು ವ್ಯಗ್ರವಾಗಿದೆ. ಕ್ಯಾಷಿಯಸ್‌ 
ಸಾಕಷ್ಟು ಉದ್ರೇಕಗೊಳಿಸಿದ್ದಾನೆ. ತನ್ನ ಇಡೀ ಕನಸಿನ ಕ್ರಾಂತಿಯು ಛಿದ್ರಗೊಂಡಿದೆ. ಭವಿಷ್ಯ 
ಸಂಪೂರ್ಣ ಮಬ್ಬುಾಗಿದೆ. ಮೌಲ್ಯಗಳನ್ನೆಲ್ಲ ಗಾಳಿಗೆ ತೂರಿ ಈಗ ತನ್ನ ನೆಚ್ಚಿನ, ಅಭಿಮಾನದ 
ಸಂಗಾತಿ ಕ್ಯಾಷಿಯಸ್‌ ಕೂಡ ದುರಾಸೆ, ಅಧಿಕಾರ ಲಾಲಸೆಗಳಲ್ಲಿ ಮುಳುಗಿದ್ದಾನೆ. ಇವೆಲ್ಲದರ 
ಮಧ್ಯದಲ್ಲಿ ಮನಸನ್ನು ಹಿಂಡುವ ತನ್ನ ಮಡದಿಯ ಸಾವಿನ ಸುದ್ದಿ ದುಃಖ ಹಾಗೂ 
ಪಾಪಪ್ರಜ್ಞೆಗಳಲ್ಲಿ ಮುಳುಗಿಸಿಬಿಟ್ಟಿದೆ. ಬ್ರೂಟಸ್‌ ಒಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದರೆ, 
ಸ್ವವಿಚಾರಾಸಕನಾಗಿದ್ದಿದ್ದರೆ, ದುರಭಿಮಾನಿಯಾಗಿದ್ದಿದ್ದರೆ, ಈ ಇಡೀ ದೃಶ್ಯವನ್ನು ತನ್ನ ಸ್ವಂತ 
ನಷ್ಟ, ಸ್ವಂತ ದುಃಖ, ದುರಂತಗಳಿಂದ ತುಂಬಿದ ಒಂದು ಅದ್ಭುತ ಭಾವಾತಿರೇಕದ 
ಏಕಪಾತ್ರಾಭಿನಯವನ್ನು ಮಾಡಿಬಿಡುತಿದ್ದ ಬಹುಶಃ ಇದಕ್ಕಾಗಿ ಯಾರೂ ಅವನನ್ನು ಈ 
ಸ್ಥಿತಿಯಲ್ಲಿ ದೂಷಿಸಲೂ ಸಾಧ್ಯವಾಗುತಿರಲಿಲ್ಲ ಬ್ರೂಟಸನ ಸ್ಥಾನದಲ್ಲಿ ಕ್ಯಾಷಿಯಸನೇ 
ಇದ್ದಿದ್ದರೆ ಏನಾಗುತಿದ್ದಿತು ಎಂದು ನಾವು ಸುಲಭವಾಗಿ ಕಲಿಸಿಕೊಳ್ಳಬಹುದು. ಆದರೆ ತನ್ನ 
ವೈಯಕಿಕ ದುಃಖವನ್ನು ಪಕ್ಕಕ್ಕೆ ಸರಿಸಿದ್ದಾನೆ. ಒಂದೇ ಒಂದು ಸೂಚನೆಯೂ ಕೊಡದ ಹಾಗೆ 
ತಡೆದುಕೊಂಡಿದ್ದಾನೆ. ತನಗಿಂತ ಮಿಗಿಲಾದ, ಶಾಶ್ವತವಾಗಿ ಉಳಿಯುವ ಮೌಲ್ಯಗಳ ಬಗ್ಗೆ ತನ್ನ 


ಲೆ೨ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಕಾಳಜಿ, ಕಳವಳಗಳನ್ನು ವ್ಯಕಪಡಿಸುತ್ತ ಹೋಗುತಾನೆ. ತಮ್ಮ ಕ್ರಾಂತಿಯ ಕಲ್ಪನೆಗಳನ್ನು 
ಕ್ಯಾಷಿಯಸನಿಗೆ ನೆನಪು ಮಾಡಿಕೊಡುತಾನೆ. ಸಾರ್ವಜನಿಕ ಜೀವನದಲ್ಲಿ ಹೊಣೆಗಾರಿಕೆಯ 
ಬಗ್ಗೆಮಾತನಾಡುತಾನೆ. ಬ್ರೂಟಸನ ಸಿಟ್ಟುಕ್ರಿಯಾಶೀಲ ಸಿಟ್ಟು ಅವನ ದುಃಖ ಇಡೀ ಒಂದು 
ವ್ಯವಸ್ಥೆಗೆ ಆಗುತ್ತಿರುವ ದುರ್ಗತಿಯ ಕುರಿತಾದ ವಿಷಾದ. ತಾನು ಮುಖ್ಯವಲ್ಲ ತಮ್ಮೆಲ್ಲರ 
ಮಧ್ಯದ ಆದರ್ಶ, ಗುರಿ ಮುಖ್ಯ. ಇವುಗಳು ಮುತ್ತದ್ದಿಯ ಲಕ್ಷಣ. ಇದು ಶ್ರೀಮಂತ ವ್ಯಕಿತ್ವದ 
ಅಭಿವ್ಯಕ್ತಿ ಕ್ಯಾಪಿಯಸ್‌ ಯೋಧನಾಗಿ, ಸಂಗಾತಿಯಾಗಿ, ಕ್ರಾಂತಿಯಲ್ಲಿ ಒಬ್ಬಸಹೋದ್ಯೋಗಿ 
ಯಾಗಿ ಬಂದಾಗ ಅವನೊಡನೆ ವೈಯಕ್ತಿಕ ವಿಷಯವನ್ನು ಮಾತನಾಡುವುದಿಲ್ಲ ಈಗ ವ್ಯಾಜ್ಯ 
ಮುಗಿದ ಮೇಲೆ, ಶಾಂತಿ ನೆಲಸಿದ ಮೇಲೆ ಕ್ಯಾಷಿಯಸ್‌ ತನ್ನ ಬಂಧು, ಸ್ನೇಹಿತ, ಈಗ 
ಅವನೊಡನೆ ತನ್ನ ವೈಯಕಿಕ ಸುಖದುಃಖಗಳನ್ನು ಹಂಚಿಕೊಳ್ಳಬಹುದು. ಹಂಚಿಕೊಳ್ಳುವ 
ರೀತಿಯಲ್ಲಿಯೂ ಅತಿ ನಾಟಕೀಯತೆಯನ್ನೂ, ಭಾವಾವೇಶದ ವರ್ತನೆಗಳನ್ನೂ 
ದೂರವಿಡಬೇಕು. ‘No man bears sorrow better, Portia is dead’ ಅಷ್ಟೆ. "1೩? 
Portia ?' ಎಂದು ನಂಬಲಾಗದೆ ತೊದಲಿದ ಕ್ಯಾಷಿಯಸನಿಗೆ 'She is dೇ೩d' ಎಂದು 
ಮತೊಂದು ಸರಳ, ಸಂಕ್ಷಿಪ್ತ ವಾಕ್ಯ. ಕ್ಯಾಷಿಯಸನಿಗೆ ತತ್‌ ಕ್ಷಣದಲ್ಲಿ ಕಳೆದ ಅರ್ಧಗಂಟೆಯಷ್ಟು 
ಹೊತ್ತು ತನ್ನೊಡನೆ ಮಾತನಾಡಿದ ಬ್ರೂಟಸ್‌, ತನ್ನಿಂದ ಸಾಕಷ್ಟು ತಾಳ್ಮೆ ಕಳೆದುಕೊಳ್ಳ 
ಬೇಕಾಗಿ ಬಂದ ಬ್ರೂಟಸ್‌, ತನಗೆ ಏನನ್ನೂ ಮಾಡದೆ ಸಹನೆಯಿಂದ ನಡೆದುಕೊಂಡುದರ 
ಬಗ್ಗೆ ಮೈ ನಡುಗಿಸುವ ರೀತಿಯಲ್ಲಿ ಅಚ್ಚರಿಯಾಗುತ್ತದೆ. "How escaped 1 killing, 
when I crossed you 507" ಬ್ರೂಟಸನನ್ನು ಹಿಮಾಲಯದ ಎತ್ತರಕ್ಕೆ ಕೊಂಡೊಯ್ದುದು, 
ಕ್ಯಾಷಿಯಸ್‌ನನ್ನು ಬೆಟ್ಟದ ತಪ್ಪಲಲ್ಲಿ ಏರಲಿಕ್ಕಾಗದ ಎತ್ತರದ ಬಗ್ಗೆ ಉದಾಸೀನ, ಸಿಟ್ಟುಗಳಲ್ಲಿ 
ಕಿರಲುತ್ತಿರುವಂತೆ ಕಾಣಿಸಿದುದು ಈ ಕಾರಣಕ್ಕಾಗಿಯೆ. ""ಹೇಗೆ?) ಯಾವ ರೋಗಕ್ಕೆ ತುತ್ತಾಗಿ 
ಸತಳು?'' ಇದಕ್ಕೆ ಉತರ ಮತ್ತೂ ಅಷ್ಟು ನಮನ್ನು ತಲ್ಲಣಗೊಳಿಸುವಂಥದು - 

"Impatient of my absence 

And gnef that young Octavius with mark Antony 

Have made themselves so strong ; for with her death 


That tidings came. With thus she fell distract, 
And her attendants absent, swallowed fire. 


ಒಂದೊಂದು ಸಾಲಿನಲ್ಲೂ ಈ ಇಡೀ ದುರಂತಕ್ಕೆ ತಾನೇ ಕಾರಣ ಎಂದು ಸ್ಪಷ್ಟವಾಗುತ್ತಿದೆ. 
ಅದನ್ನು ವಿವರಿಸುವ ರೀತಿಯಲ್ಲಿಯೂ ಪ್ರತಿಸಾಲೂ ತನ್ನನ್ನು ಚುಚ್ಚಬೇಕು - ಆ ರೀತಿಯಿದೆ. 
""ನನ್ನ ಗೈರುಹಾಜರಿಯಿಂದ ಸಹನೆ ಕೆಳೆದುಕೊಂಡು ; ಆಕ್ಟೇವಿಯಸ್‌ ಮತ್ತು ಆಂಟನಿ ತನ್ನ 
ಗಂಡನ ವಿರುದ್ದ ಶಕಸ್ಸೆನ್ಯ ಕಟ್ಟುತಿದ್ದಾರೆಂದು ತಿಳಿದು-'' ಹಾಗೆ ನೋಡಹೋದರೆ ಈ ವಿಷಯ 


ಜೂಲಿಯಸ್‌ ಸೀಸರ್‌ 1೩ 


ಟಸನಿಗೆ ತಿಳಿದದ್ದು ಹೆಂಡತಿಯ ಸಾವಿನ ಸುದ್ದಿಯ ಜೊತೆಗೇ. ಈ ಎರಡೂ ಅವಳ 
ಸ್ಥಿಮಿತವನ್ನು ಕೆಡಿಸಿ, ತನ್ನ ಚೇಟಿಯರು ಇಲ್ಲದಾಗ, ಬೆಂಕಿಯನ್ನೇ ನುಂಗಿ ಸತ್ತಳು. ಸಾವಿನ ರೀತಿ 
'ಕೂಡ ಭಯಂಕರ. ಎರಡನೇ ಅಂಕದ ಮೊದಲ ದೃಶ್ಯದಲ್ಲಿ ಗಂಡನೊಡನೆ ತನ್ನ ಧೈರ್ಯ, 
ಸ್ಥೆ ರ್ಯಗಳ ಬಗ್ಗೆ ಮಾತನಾಡುತ್ತ ಅವಳು ಹೇಳಿದ್ದ ಮಾತು ನಮಗೆ ನೆನಪಾಗುತದೆ- 1 have 
he strong ೫ of my constancy / Givi myselfa voluntary wound / 
Here, in the thigh : ಅಷ್ಟೇ ದಿಟ್ಟ ರೀತಿಯಲ್ಲಿ ತನ್ನ ಸಾವನ್ನೂ ತಂದುಕೊಂಡಿದ್ದಾಳೆ - 
‘Swallowing fire’. ಬ್ರೂಟಸನಿಗೆ ಅಂದು ಕಾಡಿದ ಪ್ರಶ್ನೆ. ಇಂದು ಮತ್ತೂ ಗಾಢವಾಗಿ 
ಕಾಡುವ ಪ್ರಶ್ನೆ, ಬದುಕಿ ಉಳಿದಿರುವವರೆಗೆ ಕಾಡುತಲೇ ಹೋಗುವ ಪ್ರಶ್ನೆ - ಈ 'ಗಂbe 
wife'ಗೆತೌನು'wಂhy' ಆಗಿದ್ದೆನೆ? ದೇವರು ನನ್ನನ್ನು ಹರಸಿದನೆ? ಆದರೆ ತಾನು ಇಂದಿರುವ 
ಸ್ಥಿತಿಯಲ್ಲಿ ಉತ್ತರ ಹುಡುಕುವುದಕ್ಕೆ ಸಮಯವಿಲ್ಲ ಎಂದೇ ಕ್ಯಾಷಿಯಸನಿಗೆ ಸ್ಪಷ್ಟವಾಗಿ 
ಹೇಳಿಬಿಡುತಾನೆ. 'Speak no more of her. Give me a bowl of wine / In (7151 
bury all unkindness, Cassius: ಯಾವ 'unkindness ?' ವಿಧಿಯದೋ? ತನ್ನ 
ಹೆಂಡತಿಯ ಕುರಿತಾಗಿ ತಾನು ತೋರಿದ ನಿರ್ಲಕ್ಟ್ಯದ 1೮767055 ಓ ? ಅಥವಾ ತನ್ನ 
ವಿಷಯದಲ್ಲಿಯೇ ತನ್ನ ಸುತಲವರ ನಿರ್ದಯವೋ ? 'unkindness'ಗೆ ಕ್ರೌರ್ಯವೆಂಬ 
ಅರ್ಥವೂ ಬರುತದೆ. ಈ ಒಂದು ಗುಟುಕಿನಲ್ಲಿ ಎಲ್ಲ ಕೌರ್ಯವನ್ನೂ ಮರೆಯಲು 
ಯತ್ನಿಸುತ್ತೇನೆ: ಬಿಡಿಸಲಾಗದ ಕಗ್ಗಂಟಿನ ಸಂದಿಗ್ದದಲ್ಲಿ ತನ್ನ ವ್ಯಕಿತ್ಸ ಸಿಲುಕಿರುವುದೂ ಒಂದು 
ರೀತಿಯ ನಿರ್ದಯತೆ, ಕ್ರೌರ್ಯ. ಆದರೆ ಈ ಕಗ್ಗಂಟಿನೊಡನೆ ಬದುಕುತ್ತ ಹೋಗ 
ಬೇಕಾದುದು ತನ್ನ ಮುಂದಿರುವ ಸವಾಲು. ಇದೇ ಮಾತುಗಳನ್ನು - ಅಂದರೆ ಹೆಂಡತಿಯ 
ಸಾವಿನ ಸುದ್ದಿಯನ್ನೂ - ಮೆಸೆಲಾ ಕೂಡ ತಂದಿದ್ದಾನೆ. ಸುದ್ದಿ ಬ್ರೂಟಸನ ಕಿವಿಗೆ ಇನ್ನೂ 
ಬಿದ್ದಿಲ್ಲವೆಂದು ಭಾವಿಸಿದ್ದಾನೆ. " ರೋಮನನ ಹಾಗೆ ನಾ ಹೇಳುವ ಸುದ್ದಿ ಕೇಳು. ವಿಚಿತ್ರ 
ರೀತಿಯಲ್ಲಿ ಅವಳು ಸತಳೆಂಬುದು ಖಂಡಿತ'' ಎಂದನ್ನುತಾನೆ. ಬ್ರೂಟಸನ ಉತರ ನೋಡಿ: 


Why, farewell Portia, we must die, 11055೩18 
With meditating that she must die once, 
I have the patience to endure it now’ 


ಇವು ಕೇವಲ ಪ್ರದರ್ಶನಕ್ಕೆ ಆಡಿದ ಮಾತುಗಳಲ್ಲ - ಪ್ರಬುದ್ಧವಾದ ಮಾತುಗಳು. 
ಮುಂದೆ ಏಳುವರ್ಷಗಳ ನಂತರ ರಚಿಸಿದ "ಮ್ಯಾಕ್‌ಬೆತ್‌' ನಾಟಕದಲ್ಲಿ, ಮ್ಯಾಕ್‌ಬೆತ್‌ ತನ್ನ 
ಹೆಂಡತಿ ಸತ್ತ ಸುದ್ದಿ ಕೇಳಿದಾಗ ಆಡುವ ಮಾತುಗಳ ಧಾಟಿ, ಶೈಲಿಗಳ ಮುನ್ಸೂಚನೆಯಂತಿವೆ 
ಬ್ರೂಟಸನ ಈ ಮಾತುಗಳು. ಮ್ಯಾಕ್‌ಬೆತ್‌ ಆಡುವ ಮಾತುಗಳನ್ನು ಕುತೂಹಲಕ್ಕಾಗಿ 
ನೋಡೋಣ : 


ಲೆ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


She should have died here after 
There would have been ೩ time for such a word... 


ಬ್ರೂಟಸನ ಮಾತುಗಳಿಗಿಂತ ಹೆಚ್ಚು ಕಿಷ, ಸಂಕೀರ್ಣ. ಆದರೆ ಧ್ವನಿಯಲ್ಲಿ ಒಂದು 


ಚ ೧೨೮ 
ಸಾಮಾನ್ಯಾಂಶವಿರುವುದು ಅಷ್ಟೇ ಸಷ್ಟ. 
ಮುಂದೆ ಕೇವಲ ಯುದ್ಧದ ಮಾತುಗಳು. ಆಂಟನಿ ಮತ್ತು ಆಕ್ಟೇವಿಯಸ್‌ ನೂರು 
ಸೆನೆಟರುಗಳನ್ನು ಪಿತೂರಿಗಾರರೆಂದು ಗಲ್ಲಿಗೆ ಹಾಕಿದ್ದಾರೆ ಹಾಗೂ ಯುದ್ಧದ ತಯಾರಿಯಲ್ಲಿ 
ತೊಡಗಿದ್ದಾರೆ. 


ಇಲ್ಲಿ ಈ ಸಭೆಯ ಮುಂದಿರುವ ಪ್ರಶ್ನೆಯೆಂದರೆ "ಫಿಲಪಿಯತ್ತ ಸೈನ್ಯ ಕೊಂಡೊಯ್ಯು 
ವುದರ ಕುರಿತು. ನಾವಾಗಿ ಹೋಗುವುದೋ ಅಥವಾ ಶತ್ರುಸೈನ್ಯವೇ ಇಲ್ಲಿಯವರೆವಿಗೆ ನಡೆದು 
ಬರುವುದಕ್ಕೆ ಕಾಯುವುದೋ? 


ಕ್ಯಾಷಿಯಸನಿಗೆ ಫಿಲಿಪಿಗೆ ಹೋಗುವುದು ವಿವೇಕವಾಗಿ ಕಾಣುತಿಲ್ಲ ನಾವು ಇಲ್ಲಿನಮ್ಮ 

ಬಿಡಾರಗಳಲ್ಲಿ ಸಜ್ಜಾಗಿ ಇರುವುದು ಲೇಸು. ನಮ್ಮ ಚೈತನ್ಯವನ್ನು ವ್ಯರ್ಥಗೊಳಿಸುವುದು 
ಬೇಡ. ಶತ್ರುವೇ ನಡೆದು ಬರಲಿ, ಆಯಾಸಗೊಳ್ಳಲಿ, ಅಷ್ಟು ಸಾಮರ್ಥ್ಯ ಕಳೆದುಕೊಳ್ಳಲಿ. 
ಬ್ರೂಟಸನ ವಾದ ಇದಕ್ಕೆ ವಿರುದ್ಧವಾದುದು. ಇಲ್ಲಿಂದ ಫಿಲಪಿಯವರೆಗಿನ ಮಧ್ಯದಲ್ಲಿರುವ 
ಜನಗಳೆಲ್ಲ ತಮ್ಮ ನಿಷ್ಠೆಯ ಬಗ್ಗೆ ಇನ್ನೂ ಗೊಂದಲದ ಸ್ಥಿತಿಯಲ್ಲಿದ್ದಾರೆ. ಶತ್ರುಗಳು ಇಲ್ಲಿಗೆ 
ನಡೆದು ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟರೆ ಮಾರ್ಗಮಧ್ಯದ ಎಲ್ಲರ ಬೆಂಬಲ, 
ನಿಷ್ಠೆಗಳನ್ನೂ ಅವರೇ ಗಳಿಸಿಕೊಳ್ಳುವುದಕ್ಕೆ ಆಸ್ಪದ ಮಾಡಿಕೊಟ್ಟಂತೆ. ಶತ್ರುಸ್ಫೆನ್ಯ ದಿನೇ ದಿನೇ 
ವೃದ್ಧಗೊಳ್ಳುತ್ತದೆ 

There 1s a tide in the affairs of men, 

Which taken at the flood, leads on to fortune ; 

Omitted, all the voyage of ther life 

Is bound in shallows and in miseries 

On such a full sea are we now afloat, 

And we must take the current when 1! serves. 


ಇಂಥ ಒಂದು ಸಂದರ್ಭ ಒದಗಿ ಬಂದಿದೆ ನಮಗೆ. ಈಗ ನಾವು ತಡಮಾಡಿದರೆ ಮುಂದೆ 
ಎಂದೂ ನಮ್ಮಉದ್ದೇಶಗಳು ಫಲಿಸುವುದಿಲ್ಲ ಬ್ರೂಟಸ್‌ ಹೇಳಿದ ಮೇಲೆ ಆಯಿತು. ಅಂದೂ 
ಅಷ್ಟೆ, ಇಂದೂ ಅಷ್ಟೆ - ಅವನದೇ ಕೊನೆಯ ಮಾತು. ಎಲ್ಲರನ್ನೂ ಅವರವರ ಬಿಡಾರಕ್ಕೆ 
ಹೋಗಿ ಆದಷು ವಿಶ್ರಾಂತಿ, ನಿದ್ರೆಗಳನ್ನು ಪಡೆದು ಮುಂಜಾನೆಗೆ ತಯಾರಾಗಿರುವಂತೆ 
ಆದೇಶಿಸಿ ಕಳಿಸಿ ಕೊಡುತಾನೆ. ""ಪ್ರತಿಕೂಲವಾಗಿ ಆರಂಭವಾದ ಸಂಜೆ ತೃಪಿಕರವಾಗಿ 


ಜೂಲಿಯಸ್‌ ಸೀಸರ್‌ ೮೫ 


ಮುಕಾಯವಾಯಿತು - ಮುಂದೆಂದೂ ಇಂಥದೊಂದು ದಿನ ಬರದಿರಲಿ'' ಎಂದು ಹಾರೈಸಿ 
ಕ್ಯಾಷಿಯಸನೂ ತೆರಳುತಾನೆ. 


ಬ್ರೂಟಸನೂ ವಿಶ್ರಾಂತಿಗೆ ತೆರಳುವುದಕ್ಕೆ ಮುಂಚೆ ತನ್ನ ಸಹಚರರಾದ ವಾರೋ ಮತ್ತು 
ಕ್ಲಾಡಿಯಸರನ್ನು ಕರೆದು ತನ್ನ ಬಿಡಾರದ ಹತ್ತಿರವೇ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿ ಒಳಗೆ 
ಬರುತಾನೆ. ಬಿಡಾರದೊಳಗೆ ತನ್ನ ಆಪಸೇವಕ ಲೂಸಿಯಸನನ್ನು ತೀರ ತ್ರಾಸವಾಗದಿದ್ದರೆ 
ಅವನ ವಾದ್ಯದೊಡನೆ ಒಂದು ನುಡಿ ನುಡಿಸಲು ಕೇಳಿಕೊಳ್ಳುತಾನೆ. ಅವನ ಬದುಕಿನಲ್ಲಿ 
ಉಳಿದಿರುವ ಒಂದೇ ಬಹು ಆಪ್ತ ನಂಟು ಇದು. ಈ ಹುಡುಗನೊಬ್ಬನೊಡನೆ ತಾನು 
ಸಹಜವಾಗಿರ ಬಹುದು. 11 do live /1 will be g00d ೬೦ hೀe' ಎಂದು ಹೇಳುವಷ್ಟು. 
ಅವನ ಮತ್ತುತನ್ನಆಪತೆಯು ಬೆಲೆಯುಳ್ಳದ್ದೆಂದು ಪರಿಗಣಿಸಿದ್ದಾನೆ. 


ವಾದ್ಯ ನುಡಿಸುತಲೇ ತೂಕಡಿಸಲು ಆರಂಭಿಸಿದ ಲೂಸಿಯಸನನ್ನು ನೋಡಿ ಅವನು 
ನಿರಾಳವಾಗಿ ನಿದ್ದೆ ಮಾಡಬಲ್ಲ ಸ್ಥಿತಿಯನ್ನು ಕೊಂಚ ಮತ್ತರದಿಂದಲೇ ಅಭಿನಂದಿಸುತ್ತ ತನ್ನ 
ಪುಸಕವನ್ನು ಕೈಯಲ್ಲಿಹಿಡಿದು ಓದಲು ಆರಂಭಿಸುತಾನೆ. 


ಉರಿಯುತ್ತಿರುವ ಪಂಜು ಸಾಕಷ್ಟು ಪ್ರಕಾಶಮಾನವಾಗಿಲ್ಲವೆಂದು ಅದನ್ನು ಸರಿಮಾಡ 
ಹೋದವನಿಗೆ ನೆರಳಲ್ಲಿ ಆಕೃತಿಯೊಂದು ಕಾಣುತದೆ. ಸೀಸರನ ಪ್ರೇತವೆಂದು ನಾಟಕಕಾರನೇ 
ಸೂಚಿಸಿಬಿಟ್ಟಿದ್ದಾನೆ. ಬ್ರೂಟಸನ ಬಾಯಲ್ಲಿ ಸೀಸರ್‌ ಎಂಬ ಮಾತು ಬರದಿದ್ದರೂ ತಾನು 
ಕಂಡದ್ದು ಅವನದೇ ಪ್ರೇತ ಎಂದು ಅವನ ಮುಂದಿನ ದೃಶ್ಯಗಳಲ್ಲಿ ಆಡುವ ಮಾತುಗಳಿಂದ 
ತಿಳಿಯುತದೆ. 


“ಯಾರು ನೀನು? ....ಇದೇನು ನನ್ನ ಕಣ್ಣಿನ ಮಂಪರೋ 


ಈ ಬಗೆಯ ಬೀಭತ್ಸಅತಿಮಾನುಷ ಆಕೃತಿಯನ್ನು ಸ್ಪಷ್ಠಿಸುತಿರುವುದು? 
....ನನ್ನ ರಕ್ತತಣ್ಣಗಾಗಿಸಿ ನನ್ನ ಕೂದಲು ನಿಮಿರುವಂತೆ ಮಾಡುತ್ತಿರುವ 
ನೀನೇನು ದೇವರೋ, ದೈವಾಂಶರೂಪವೋ ಅಥವಾ ಭೂತ ಪ್ರೇತವೋ? 
ಹೇಳು, ಯಾರು ನೀನು'' 


"ನಿನ್ನ ಅಶುಭಸೂಚಕ ಪ್ರೇತ:/ 


"ಇಲ್ಲಿಗೆ ಯಾಕೆ ಬಂದೆ' ಎಂದು ಕೇಳಿದ್ದಕ್ಕೆ ನಿನ್ನನ್ನು ಫಿಲಪಿಯಲ್ಲಿ ಸಂಧಿಸುತ್ತೇನೆ' 
ಎಂದು ಹೇಳಿ ಗಾಳಿಯಲ್ಲಿ ಕರಗಿಹೋಗುತದೆ. 


ಬಹುಶಃ ಇಡೀ ನಾಟಕದಲ್ಲಿ ಬ್ರೂಟಸನನ್ನು ಅಸ್ಥಿರಗೊಳಿಸಿದ ಒಂದೇ ಸಂದರ್ಭ ಇದು 
ಎನ್ನಿಸುತ್ತದೆ. ಪ್ರೇತ ಮಾಯವಾದ ಗಳಿಗೆಯೇ ಲೂಸಿಯಸ್‌, ವಾರೋ, ಕ್ಲಾಡಿಯಸ್‌ 


೮೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಎಲ್ಲರನ್ನೂ ಎಚ್ಚರಗೊಳಿಸಿ "ಅವರಿಗೂ ಏನಾದರೂ ಕಂಡಿತೆ ?' ಎಂದು ಚಡಪಡಿಕೆಯಲ್ಲಿ 
ಕೇಳುತ್ತಾನೆ. ಈ ಆಕೃತಿ ಕಂಡದ್ದು ತನಗೆ ಮಾತ್ರ ಎಂದು ದೃಢಪಡುತದೆ. ಬಹುಶಃ 
ಬ್ರೂಟಸನಿಗೆ ಸೀಸರನ ಗುಂಗು ಹೋಗುವುದೇ ಇಲ್ಲ ಎಂಬುದಕ್ಕೆ ಈ ಸಣ್ಣ ದೃಶ್ಯ ಒಳ್ಳೆಯ 
ನಿದರ್ಶನವಾಗುತದೆ. | 


ಇಷರೊಳಗಾಗಿ ರಾತ್ರಿ ಕಳೆದು ಮುಂಜಾವಿನ ಹೊತ್ತು ಆಗಿದೆ. ಕ್ಯಾಷಿಯಸನನ್ನು 
ಕರೆತರಲು ತನ್ನ ಸಹಚರರನ್ನು ಕಳಿಸಿ ಯುದ್ಧಕ್ಕೆ ಸನ್ನದ್ಧನಾಗುತಾನೆ. 


ಐದನೆಯ ಅಂಕದ ಮೊದಲ ದೃಶ್ಯದ ಮೊದಲ ಭಾಗ ಆಕ್ಟೇವಿಯಸ್‌ ಮತ್ತುಆಂಟನಿಯ 
ನಡುವಿನದು. ಆಂಟನಿ ಎಣಿಸಿದ್ದಂತೆ ಶತ್ರುಸ್ಫೆನ್ಯವು ಬೆಟ್ಟವಿಳಿದು ಬರುವುದಿಲ್ಲ ಎಂದು 
ಭಾವಿಸಿದ್ದು ತಪ್ಪಾಯಿತು ಎಂದು ಆಕ್ಟೇವಿಯಸ್‌ ಹೇಳುತಾನೆ. ಆಂಟನಿ "ಅವರು ಯಾಕೆ ಹಾಗೆ 
ಮಾಡಿದರೆಂದು ತನಗೆ ಗೊತು' ಎಂದು ಕಾರಣವನ್ನು ವಿವರಿಸುತಾನೆ. ಅಷ್ಟರಲ್ಲಿ ದೂತನೊಬ್ಬ 
ಬಂದು ಶತ್ರುಸೈನ್ಯ ಈಗಾಗಲೇ ಬಂದಿದ್ದು ತತ್‌ಕ್ಷಣವೇ ಏನನ್ನಾದರೂ ಮಾಡಲೇಬೇಕೆಂದು 
ಅವಸರಪಡಿಸುತಾನೆ. ಆಂಟನಿ ಆಕ್ಷೇವಿಯಸನಿಗೆ ಯುದ್ಧಮೈದಾನದ ಎಡಭಾಗದ ನಾಯಕತ್ವ 
ವನ್ನು ವಹಿಸಲು ಹೇಳಿದ್ದನ್ನು ಆಕ್ಷೇವಿಯಸ್‌ ಖಡಾಖಂಡಿತವಾಗಿ ಒಪ್ಪದೆ ನಿರಾಕರಿಸಿ, ತಾನು 
ಬಲಭಾಗದ ನಾಯಕತ್ವ ವಹಿಸುತ್ತೇನೆಂದು ಹೇಳುತಾನೆ. ಆಂಟನಿಯ ಪ್ರತಿಷ್ಠೆಗೆ ಪೆಟ್ಟುಬಿದ್ದಿದೆ. 
"ಇಂಥ ವಿಷಮಗಳಿಗೆಯಲ್ಲಿ ಹೀಗೇಕೆ ಎದುರುಮಾತನಾಡುತ್ತಿ ?' ಎಂದು ಕೇಳಿದ್ದಕ್ಕೆ 
ಆಕ್ಟೇವಿಯಸ್‌ "ಎದುರುಮಾತನಾಡುವುದಿಲ್ಲ, ಆದರೆ ನಾನು ಮಾಡುವುದು ಹಾಗೆ' ಎಂದು 
ಅಷ್ಟೇ ಹಟದಲ್ಲಿ ಹೇಳುತಾನೆ. ಇಬ್ಬರ ಮಧ್ಯದ ಗುಟ್ಟಾದ ಅಸಹನೆ ಹಾಗೂ ಸ್ಪರ್ಧಾ 
ಮನೋಭಾವ ಸ್ಪಷ್ಟವಾಗಿ ಕಾಣುತ್ತದೆ ಇಲ್ಲಿ ಯುದ್ದ ರಣರಂಗದಲ್ಲಿಯಷ್ಟೇ ಅಲ್ಲ 
ರಾಜಕಾರಣದಲ್ಲಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬನ ವಿರುದ್ದ ಒಂದು ಮಟ್ಟದಲ್ಲಿ 
ಯುದ್ಧವಾಡುತ್ತಲೇಇರುತಾರೆ. 


ಈ ದೃಶ್ಯದ ಎರಡನೇ ಭಾಗದಲ್ಲಿ ಎರಡೂ ಸೈನ್ಯಗಳು ಮುಖಾಮುಖಿಯಾಗಿವೆ. 
ಬಾಣಗಳ ಸುರಿಮಳೆಯಾಗುವು ದಕ್ಕೆ ಮುಂಚೆ ವಾಗ್ದುಣಗಳನ್ನು ಹರಿಸಬೇಕು. ಅಷ್ಟೇ ಚೂಪಿನ, 
ಮಾರಕ ಮಾತುಗಳು ; ದುರಭಿಮಾನದ ಮಾತುಗಳು ; ಪರಸರರ ಅಹಂಗಳನ್ನು 
ಗುರಿಯಾಗಿಟ್ಟುಕೊಂಡು ಆಡಿದ ಮಾತುಗಳು. ಎದುರಾಳಿಗಳಿಗಿಂತ ಒಂದು ಪಟ್ಟು 
ಮೇಲುಗೈಯಾಗಿರುವ ಹವಣಿಕೆ. ನಮ್ಮದೇ ಕೊನೆಯ ಮಾತಾಗಬೇಕು ಎಂಬ ಹಟದಲ್ಲಿ 
ನಡೆಸಿದ ವಾಕ್ಚಾತುರ್ಯ ಸರ್ಧೆ. ಆಂಟನಿ, ಆಕ್ಟೇವಿಯಸ್‌, ಕ್ಯಾಷಿಯಸ್‌ ಇವರುಗಳ ಜೊತೆ 
ಬ್ರೂಟಸನೂ ಸರಿಸಮನಾಗಿ, ಮಾತಿಗೆ ಮಾತು ಜೋಡಿಸುತ್ತ ವಿಚಿತ್ರಸುಖಪಡುತಾನೆ. 
ಅಷ್ಟೆಯೇ - ಕೊನೆಗೆ ತುದಿಘಟ್ಟಕ್ಷೆ ಬಂದಾಗ ಎಲ್ಲರೂ ಕೇವಲ ಎಲುಬು ಮಾಂಸದ 


\ 


ಜೂಲಿಯಸ್‌ ಸೀಸರ್‌ ಲೆ. 


ಮನುಷ್ಯರಷ್ಟೇ. ಇವರುಗಳು ಆಡುವ ಈ ಚತುರೋಕಿಗಳು ಜಾಣತನದ್ದು ನಿಜ, ಒಂದಷ್ಟು 
ರಂಜನೆ ನೀಡುತದೆ ನಿಜ- ಆದರೆ ಕೊನೆಗೆ ಒಂದಷ್ಟುಕಹಿಯನ್ನು ಉಳಿಸಿಹೋಗುವುದಂತೂ 
ಅಷ್ಟೇ ನಿಜ ರೋಮ್‌, ಗಣತಂತ್ರ, ಸ್ವಾತಂತ್ರ್ಯ, ಕ್ರಾಂತಿ ಇಂಥವುಗಳು ಕಲ್ಪನೆಯಲ್ಲಿ ಮಾತ್ರ. 
ಸೀಸರನಂಥ ಒಬ್ಬ ವೈಭವೋಪೇತ ವ್ಯಕಿತ್ವದ ಪರಿಚಯದ ನಂತರ, ಉಳಿದದ್ದು ಇಷ್ಟೆ- ಈ 
ಪರಸ್ಪರ ನಿಂದನೆಗಳು, ಆರೋಪಗಳು, ಚಾಟೂಕ್ತಿಗಳು. ಈ ಭಾಗದ ಕುರಿತು ಮತ್ತಷ್ಟುವಿವರಣೆ 
ಕೊಡಬೇಕಾದುದು ಅನಾವಶ್ಯಕ. 


ಇನ್ನು ಯುದ್ಧ ಆರಂಭವಾಗಬೇಕಷ್ಟೆ. 


ಕ್ಯಾಷಿಯಸ್‌ ಈಗ ತನ್ನ ಆಪನಾದ ಮೆಸೆಲಾನೊಡನೆ ಮಾತನಾಡುತ್ತಿದ್ದಾನೆ. ಮೊದಲ 

ಬಾರಿಗೆಂಬಂತೆ ಅವನ ಧ್ವನಿಯಲ್ಲಿದುಗುಡ ಕಾಣಿಸಿಕೊಂಡಿದೆ. ಆತಂಕ ಕಾಣುತಿದೆ. ಮನಸ್ಸು 
ಭಾರವಾಗಿರುವುದೂ ಗೊತಾಗುತದೆ. 

ಮೆಸೆಲಾ 

ಇಂದು ನಾನು ಹುಟ್ಟಿದ ದಿನ. ಈ ದಿನವೇ ಕ್ಯಾಷಿಯಸ್‌ ಜನ್ಮತಾಳಿದ್ದು. 

ನಿನ್ನಕೈ ಕೊಡು ಮೆಸೆಲಾ. 

ಪಾಂಪೆಯಂತೆ, ನಮ್ಮ ಸ್ವಾತಂತ್ರ್ಯಕ್ಕಾಗಿ, ನನ್ನಇಚ್ಛೆಗೆ ವಿರುದ್ಧವಾಗಿ 

ಈ ಒಂದು ಕಾಳಗವನ್ನು ಹೂಡಬೇಕಾಗಿದೆ. 

ಎಪಿಕ್ಕೂರನ ವಿಚಾರದಂತೆ ನಾನು ಕೂಡ ಎಂದೂ 

ಶಕುನಗಳಿಗೆ ಮಹತ್ವ ಕೊಟ್ಟವನಲ್ಲ 

ಆದರೆ ಈಗ ನಾನು ಬದಲಾಗಿದ್ದೇನೆ. 

ಮುನ್ಸೂಚನೆಗಳಿಗೆ ಒಂದಷ್ಟುಬೆಲೆ ಕೊಡುವಂತಾಗಿದ್ದೇನೆ. 


ಹೀಗೆಂದುತಾನು ಸಾರ್ಡಿಸ್‌ನಿಂದ ಹೊರಟಾಗ ""ಎರಡು ಬಲಿಷ್ಠಗರುಡಪಕ್ಟಿಗಳು ನಮ್ಮ 
ಧ್ವಜಕಂಭಗಳ ಮೇಲೆ ಬಂದು ಕೂತು ನಮ್ಮಸೈನಿಕರ ಕೈಗಳಿಂದ ಉಣಿಸು ತಿನ್ನುತಿದವು. ಇಲ್ಲಿ 
ಫಿಲಿಪಿಯವರೆವಿಗೆ ನಮ್ಮ ಜೊತೆಗೆ ಬಂದ ಈ ಪಕ್ಚಿಗಳು ಇಂದು ಬೆಳಗ್ಗೆ ಹಾರಿ ಹೊರಟು 
ಹೋದವು. ಈಗ ಆ ಗರುಡಪಕ್ಷಿಗಳ ಬದಲಾಗಿ ಕಾಗೆಗಳು, ಗಿಡುಗಗಳು, ಡೊಂಬಕಾಗೆಗಳು 
ನಮ್ಮ ತಲೆ ಮೇಲೆ ಹಾರುತಿವೆ. ಈ ಪಕ್ಷಿಗಳ ರೆಕ್ಕೆಗಳು ಹಾಸಿದ ಮೇಲ್ಭಾವಣಿ ಬಹು 
ಎನಾಶಕಾರಿಯಾಗಿ ಕಾಣುತ್ತಿವೆ. ನಮ್ಮಸ್ಫನ್ಯವು ಈ ಕಪ್ಪುನೆರಳಿನಲ್ಲಿ ಸಾಯುವುದಕ್ಕೆ ಸಿದ್ಧವಾಗಿ 
ಕಾಣುತಿವೆ' ಎಂದು ವಿವರಿಸುತಾನೆ. 

"ಹಾಗೆಲ್ಲಭಾವಿಸಬೇಡ' ಎಂದ ಗೆಳೆಯನಿಗೆ ""ಭಾಗಶಃ ಮಾತ್ರ ನಂಬುತ್ತೇನೆ. ಸದ್ಯದಲ್ಲಿ 
ನಾನು ಉತ್ಸುಕನಾಗಿದ್ದೇನೆ. ಎಲ್ಲ ಅಪಾಯಗಳನ್ನು ಗಟ್ಟಿ ಮನಸಿನಿಂದ ಎದುರಿಸುತ್ತೇನೆ”' 


೮೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಎಂದು ವಿಶ್ವಾಸದ ಮಾತನಾಡುತಾನೆ. ನಮ್ಮ ಪರಿಚಯದ ಕ್ಯಾಷಿಯಸ್‌ಗಿಂತ ಎಷ್ಟು 
ದೂರವಾಗಿದ್ದಾನೆ ಈ ಯುದ್ಧರಂಗದಲ್ಲಿ ಕಾಣುವ ಕ್ಯಾಷಿಯಸ್‌ ! 


ಮುಂದೆ ನಡೆಯುವುದು ಒಂದು ಹೃದಯಸ್ಪರ್ಶಿ ದೃಶ್ಯ - ಕ್ಯಾಷಿಯಸ್‌ ಮತ್ತು 
ಬ್ರೂಟಸರ ಮಧ್ಯದ ಅಂತಿಮದ್ಭಶ್ಶ. ME ಇದೇ ಕೊನೆಯ ಭೆಟ್ಟಿಯಾಗಬಹುದೆಂಬ. 
ಅನುಮಾನ ಇಬ್ಬರನ್ನೂ ಕಾಡುತಿದೆ. ಆದ್ದರಿಂದ ಪರಸ್ಪರ ವಿದಾಯ "ಹೇಳಿಕೊಳ್ಳಬೇಕು. 
ಅದಕ್ಕೂ ಮುಂಚೆ ಕ್ಯಾಷಿಯಸನ ಮನಸಿನಲ್ಲಿರುವ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು. 
"ಅಕಸ್ಮಾತ್‌ ಈ ಕಾಳಗದಲ್ಲಿ ನಾವು ಸೋತರೆ ನಾವು ಇದೇ ಕೊನೆಯ ಬಾರಿ ಪರಸ್ಪರರನ್ನು 
ನೋಡುವುದು. ಹಾಗೊಮ್ಮೆ ಆದರೆ ನೀನು ಹೇಗೆ ಪ್ರತಿಕ್ರಿಯಿಸುತ್ತಿ? ಏನು ಮಾಡುತ್ತೀ'' 
ಎಂದು ಕೇಳಿದ ಪ್ರಶ್ನೆಗೆ, ಬ್ರೂಟಸ್‌ 'ನಾನು ನಂಬುವ ವಿಚಾರಧಾರೆಯ ಪ್ರಕಾರ 
ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ನನ್ನ ಮನಸ್ಸು ಒಪ್ಪುವುದಿಲ್ಲ ಮುಂದೆ ಆಗುವುದರ 
ಭಯದಲ್ಲಿ ನಮಗೆ ಕೊನೆ ತಂದುಕೊಳ್ಳುವುದು ಹೇಡಿತನವೆನಿಸುತದೆ. ನಮ್ಮನ್ನು ಕಾಯುವ 
ಅಲೌಕಿಕಶಕ್ತಿಗಳು ಏನನ್ನು ನಮಗಾಗಿ ಕಾದಿರಿಸಿದೆಯೋ ಅದನ್ನು ಎದುರುನೋಡುವ ಸಂಕಲ್ಪ 
ಮಾಡಿದ್ದೇನೆ' ಎನ್ನುತಾನೆ. ಕ್ಯಾಷಿಯಸನಿಗೆ ಇದು ವಿಚಿತ್ರವಾಗಿ ಕೇಳುತ್ತದೆ. ಅಂದರೆ ಸೋತು, 
ಆಂಟನಿಯ Wide Wend ರಸೆಗಳಲ್ಲಿ ಪ್ರದರ್ಶನ ಮಾಡಿಸಿಕೊಳ್ಳ ಲು ಬ್ರೂಟಸ್‌ 
ಸಿದ್ದನಾಗಿದ್ದಾನೆಯೆ 7 ಇಲ್ಲ, ಖಂಡಿತ ಇಲ್ಲ ರೋಮ್‌ನಗರಕ್ಕೆ ಹಯಾ? ಬಟರ 
ತೇನೆಂದು ಭಾವಿಸಲೇಬೇಡ, ಬ್ರೂಟಸ್‌ ಅದಕ್ಕಿಂತ ಉದಾತ್ರಮನೋವೃತ್ತಿಯ 
ಮನುಷ್ಯ. ಆದರೆ ಇಷ್ಟುನಿಜ.... This same day / Must end that work the Ides 
off March began" ಇಷ್ಟು ಮಾತ್ರ ಸತ್ಯ. ಇದೇ ಕೊನೆಯ ಭೆಟ್ಟಿಯಾಗಬಹುದು. 
ಮತ್ತೆ ಭೆಟ್ಟಿಯಾಗಲು ಸಾಧ್ಯವಾದರೆ ಸಂತೋಷ ಆದರೆ ಇದೇ ಕೊನೆಯದಾದರೆ ಈ 
ವಿದಾಯ ತೃಪಿಕರವಾಯಿತು'' ಎಂದು ಬ್ರೂಟಸ್‌ ಸಮಾಧಾನ ಹೇಳುತಾನೆ. 


ಈ ಎರಡು ರೀತಿಯ ಪ್ರತಿಕ್ರಿಯೆಗಳಲ್ಲಿ ವಿರೋಧಾಭಾಸ ಕಾಣುವ ಸಾಧ್ಯತೆ ಇದೆ. 
ಮೊದಲು "ತಾನು ಆತ್ಮಹತ್ಯೆಯಲ್ಲಿ ನಂಬಿಕೆ ಉಳ್ಳವನಲ್ಲ..ಹಿರಿಯ ಶಕ್ತಿಗಳ ಇಂಗಿತಗಳಿಗೆ 
ತಲೆಬಾಗುತೇನೆ'' ಎಂದವನು ಮರುಕ್ಷಣದಲ್ಲಿ ಜೀವಂತವಾಗಿ ಉಳಿದರೆ ರೋಮಿಗೆ 
ಬಂದಿಯಾಗಂತೂ ಖಂಡಿತ ಹೋಗುವುದಿಲ್ಲ ಎನ್ನುತಾನೆ. "ಇದು ರೋಮನ್ನರ_ಲಕ್ಷಣವೇ 
ಅಲ್ಲ' ಎಂಬುವಂತೆ ಮಾತನಾಡುತಾನೆ. ಮೇಲ್ನೋಟಕ್ಕೆ ಇದು ವಿರೋಧಾಭಾಸವಾಗಿ 
ಕಂಡರೂ ಬ್ರೂಟಸನ ಸಂಕೀರ್ಣ ವ್ಯಕಿತ್ಸ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸಿದಾಗ ಹಾಗೆ 
ಕಾಣುವುದಿಲ್ಲ ಬ್ರೂಟಸ್‌ ವ್ಯಕ್ತಿಯೂ ಹೌದು, ರೋಮನ್‌ ಯೋಧನೂ ಹೌದು. 
ವ್ಯಕ್ತಿಯಾಗಿ, ಬದುಕು-ಸಾವುಗಳ ಕುರಿತು ಚಿಂತಿಸುವ ಒಬ್ಬ ಮನುಷ್ಯನಾಗಿ ಆತ್ಮಹತ್ಯೆಯ 
ಸ್‌ ಪ್ರಕೃತಿವಿರೋಧ ಕ್ರಿಯೆಯಾಗಿ ಕಾಣುತದೆ. ಆದರೆ ಮಾ ಟಟ 


ಜೂಲಿಯಸ್‌ ಸೀಸರ್‌ ಬ ೮೯ 


ನಾಯಕನಾಗಿ, ಆತ್ಮಗೌರವವನ್ನು ರಕ್ಷಿಸಿಕೊಳ್ಳುವ ಆದರ್ಶಪ್ರಾಯ ಕ್ರಾಂತಿಕಾರಿಯಾಗಿ 
ಸೋಲನ್ನು ಚತ ಮೇಲೆ ಹೋ! ತಕಕ ಹಾಗೆ ಹೋಗುವುದಕ್ಕೆ ಸ ಸರ್ವಥಾ 
ಒಪ್ಪವುದಿಲ್ಲ ಇಡೀ ನಾಟಕದಲ್ಲಿ ಅವನ ವ್ಯಕಿತ್ವದಲ್ಲಿ ಪ್ರಕೃತಿನಿಷ್ಠೆ, ರೋಮ್‌ ದೇಶಕೆ ನಿಷ್ಟ 
ಇವುಗಳ ಕುರಿತಾದ ಸಂಘರ್ಷ ನಡೆದೇ ಇದೆ ಅದರಿಂದಲೇ ಕೊನೆಯವರೆವಿಗೂ ಬ್ರೂಟಸ್‌ 

ಆಕರ್ಷಕವ್ಯ ಕಿಯಾಗಿ ಉಳಿಯುವುದು. tas ಭಾಗದಲ್ಲಿ ಬ್ರೂಟಸನ ಮತ್ತೂ 
ಒಂದು ಅದ್ಯ ಸಾಲು ಇದೆ. ಕ್ಯಾಷಿಯಸ್‌ ಬ ಟಸನ ಹಾರೈಕೆಗೆ, ವಿದಾಯಕ್ಕೆ ಅದೇ ರೀತಿಯ 
ನುಡಿಗಳನ್ನು -:: ಆಡಿದ ಮೇಲೆ ಬ್ರೂಟಸ್‌, ಸಸಾತುಗಳನ್ನು ಆಡುತಾನೆ: 


O then lead on. O, that a man mi ight know 
The end of this day's business ere it come ! 
But it sufficeth that the day will end 

And then the end 1s known. 


ಈ ನಾಲ್ಕು ಸಾಲುಗಳಲ್ಲಿಯೆ ಎರಡು ಭಾಗವಿದೆ. ಮೊದಲನೆಯ ಭಾಗದ ಮೊದಲ 
ಎರಡು ಸಾಲುಗಳಲ್ಲಿ ""ಓ ದಿನದ ವಹಿವಾಟುಗಳೆಲ್ಲ ಹೇಗೆ ಮುಗಿಯಬಹುದೆಂದು 
ಮನುಷ್ಯನಿಗೆ ಮೊದಲೇ ಗೊತಾಗುವಂತಿದ್ದರೆ''. ಮತ್ತೆ ಆ ಸಾಲಿನ '೦' ಎಂಬುದು ಒಂದೇ 
ವೇಳೆಗೆ ಆಸೆಯ ಹಾಗೂ ಹತಾಶೆಯ ಉದ್ದಾರ. ನಡೆಯುವುದೆಲ್ಲ ಹೇಗೆ 
ಮುಕಾಯವಾಗುತದೆಂಬ ಆತಂಕದಲ್ಲಿಯೇ ಸೋಲಿನ ಭಯ ಅಡಗಿದೆ ; ಬೇಗ ಮುಗಿಯಲಿ 
ಎಂಬ ಆಸೆಯಿದೆ. ಈ ಆಸೆ ಎರಡನೇ ಭಾಗದಲ್ಲಿ ಮತ್ತೂ ಸಷವಾಗುತದೆ. ""ಆದರೆ ದಿನ 
ಮುಕಾಯವಾಗುತದೆ, ಆಗ ಎಂಥ ಕೊನೆ ತರುತದೆ ಎಂಬುದು ತಿಳಿಯುತದೆ ಎಂಬುದಷ್ಟಕ್ಟೇ 
ಸಮಾಧಾನಪಟ್ಟುಕೊಳ್ಳಬೇಕು''. "ಮುಕ್ತಾಯ' ಯಾವುದಕ್ಕೆ ? ವ್ಯಕಿಗೋ ? ಅಥವಾ ವ್ಯಕ್ತಿ 
ಆರಂಭಿಸಿದ ರಾಜಕೀಯ ಪ್ರಕ್ರಿಯೆಗೋ 9 ವೃಕಿಗೆ "ಮುಕಾಯ' ತರುವುದರಿಂದ ಅಥವಾ 
ವ್ಯಕಿಗೆ ಮಾತ್ರ ಮುಕಾಯವನ್ನೂ ಆಶಿಸುವುದರಿಂದ ಪ್ರಕ್ರಿಯೆಗೆ ಏನೂ ಪ್ರಯೋಜನವಿಲ್ಲ ತನ್ನ 
ಮುಕಾಯದ ರೀತಿಗಾಗಿ ಕಾಯುತಿರುವ ವ್ಯಕ್ತಿ ಒಂದು ದೃಷ್ಟಿಯಲ್ಲಿ ಸ್ನಾರ್ಥಿಯಾಗಿ 
ಕಂಡುಬಿಡುತಾನೆ. "ದಿನ ಮುಗಿಯುತ್ತಿದ್ದಂತೆ ಕೊನೆಯ ರೀತಿಯೂ ತಿಳಿಯುತ್ತದೆ. ಅದೇ 
ಸಮಾಧಾನದ ವಿಷಯ' ಅಂದರೆ ವ್ಯಕ್ತಿಗೆ ತಾನು ಆರಂಭಿಸಿದ, ಇಡೀ ದೇಶವನ್ನೇ ಪ್ರಕ್ಷುಬಸ್ತಿತಿಗೆ 
ತಳ್ಳಿದ ಚಳವಳಿಯ ಮುಕ್ತಾಯದ ಕುರಿತಾದ ಕಳಕಳಿ ಇಲ್ಲ ಎಂದಾಯಿತು. ಅದಕ್ಕಾಗಿಯೇ 
ಹತಾಶ ಮನಚ್ಚಿತಿಯ ಉದ್ದಾರ ಎಂದು ಈ ಮಾತುಗಳನ್ನು ವರ್ಣಿಸಿದುದು. ಮನುಷ್ಯನ 
ದೇಹಕ್ಕೆ, ಚ ಹೆಚ್ಚಿಗೆ ಮನಸ್ಸಿಗೆ, ಕನಸು ಕಾಣುವ ಚೈತನ್ಯಕ್ಕೆ ಅಗಾಧವಾಗಿ ಆಯಾಸವಾಗಿ 
ಬಿಡುತದೆಯ] ಬ್ರೂಟಸನಿಗೂ ಕೂಡ 9 ಬಹುಶಃ ಇರುವುದು ಇಲ್ಲಿ 
ಅಮೂರ್ತಗಳ ಚಿಂತೆ ಹಿಂದಕ್ಕೆ ಸರಿದು ಈ ಮೂರ್ತ ವ್ಯಕಿತ್ತದ ಸದ್ಯದ ಹಿಂಸೆ ಕೊನೆಗೊಂಡರೆ 
ಸಾಕು, ಇದೇ ದುರಂತದ ಸ್ಥಿತಿ. ಈ ಬಗೆಯ ಭಾವನೆ ಆಂಟನಿಗೆ ಈ ಸಂದರ್ಭದಲ್ಲಿ ಖಂಡಿತ 


೯ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಬರಲಿಕ್ಕಿಲ್ಲ ವಿಜಯದ ವಾಸನೆ ಮೂಗಿಗೆ ತಾಗಿದವನು ದಿನದ ಕೊನೆ ತರಬಹುದಾದ 
ಮುಕಾಯದ ರೀತಿಗಾಗಿ ಹಲುಬುವುದಿಲ್ಲ | 


ಯುದ್ದ ಆರಂಭವಾಗುತ್ತದೆ. ಕ್ಯಾಷಿಯಸನ ಕಡೆಯವರು ನಾಯಕನನ್ನು ತೊರೆದು 
ಹೋಗುತ್ತಿದ್ದಾರೆ. ಅಂಥವನೊಬ್ಬನನ್ನು ಕ್ಯಾಷಿಯಸನೇ ಕೊಂದಿದ್ದಾನೆ. ಕ್ಯಾಷಿಯಸ್‌ 
ಆಂಟನಿಯ ಪಡೆಗಳಿಂದ ಸೋಲು ಅನುಭವಿಸುತಿದ್ದಾನೆ. ಬ್ರೂಟಸ್‌ ಆಕ್ಟೇವಿಯಸನ ಎರುದ್ಧ 
ಒಂದಷ್ಟೇ ಮೇಲುಗೈ ಗಳಿಸಿದ ಹಾಗೆ ಕಾಣುತಿದೆ. ದೂರದಲ್ಲಿ ಕ್ಯಾಷಿಯಸನ ಡೇರೆಗಳಿಗೆ 
ಬೆಂಕಿಬಿದ್ದಂತೆ ಕಾಣುತಿದೆ. ತನ್ನ ಆಪರಲ್ಲೊಬ್ಬನಾದ ಟಿಟನಿಯಸನನ್ನು ಆ ದೂರದ ದೃಶ್ಯದ 
ವಿವರಗಳೇನೆಂದು ತಿಳಿದುಬರಲು ಕಳಿಸುತಾನೆ. ತನ್ನ ಇನ್ನೊಬ್ಬ ಸಹಚರ ಪಿಂಡಾರಸನನ್ನು 
ಗುಡ್ಡ ಹತ್ತಿ ಇಲ್ಲಿಂದಲೇ ಏನು ಕಾಣುತದೆ ಅದನ್ನು ಬಂದು ಹೇಳು ಎಂದು ಕಳಿಸಿ ರಂಗದ 
ಮೇಲೆ ಒಬ್ಬನೇ ಉಳಿಯುತಾನೆ. ಪುನಃ ತನ್ನ ಜನ್ಮದಿನದ ನನಪಾಗುತದೆ. ""ನನ್ನ ಬದುಕು 
ಆರಂಭವಾದಂದೇ ನನ್ನ ಮುಕ್ತಾಯವಾಗುತದೆ. ತನ್ನ ಆರಂಭಕ್ಕೆ ನನ್ನ ಬದುಕು ಮತ್ತೆ ಬಂದು 
ಸೇರಿದೆ' ಮನುಷ್ಯನ ವ್ಯಂಗ್ಯ, ಕಟಕಿ, ಅಸೂಯೆ, ಶಬ್ದದ ಕುರಿತು ತಿರಸ್ಕಾರ, ಅಸಹನೆಗಳೆಲ್ಲ 
ಕೊನೆಯ ಆತ್ಮಮರುಕದಲ್ಲಿ ಮುಕಾಯವಾಗಬೇಕೊ ಏನೋ 9 ಕ್ಯಾಷಿಯಸನ ಬಗ್ಗೆ ಎಷ್ಟೇ 
ನಮ್ಮ ಅಸಮಾಧಾನಗಳಿದ್ದರೂ ಈ ಕ್ಷಣದಲ್ಲಿ ಅವನ ಕುರಿತಾಗಿ ಮರುಕಪಡುವುದಂತೂ 
ಖಂಡಿತ. ಪಿಂಡಾರಸ್‌ ಗುಡ್ಡವಿಳಿದು ಬಂದು ತಾನು ನೋಡಿದ ದೃಶ್ಯ ತೀರ ಭಯಂಕರವೆಂದು 
ಹೇಳಿ ""ಟಿಟನಿಯಸನನ್ನು ಸುತುವರಿದಿದ್ದಾರೆ, ಅವನು ಶತ್ರುಗಳಿಗೆ ಸೆರೆಯಾಗಿದ್ದಾನೆ' 
ಎಂದು ಕ್ಯಾಷಿಯಸನನ್ನೂ ಮತ್ತೂ ಅಷ್ಟು ಧೃತಿಗೆಡಿಸುತಾನೆ. ನಿರ್ಧಾರದ ಸಮಯ ಬಂದ 
ಹಾಗಾಯಿತು. ಇನ್ನು ಕಾಯುವುದು ವ್ಯರ್ಥ. ಒಮ್ಮೆ ಪಿಂಡಾರಸನನ್ನು ಕ್ಯಾಷಿಯಸ್‌ ಬಂಧ 
ವಿಮುಕಗೊಳಿಸಿ ಅವನಿಂದ ಒಂದು ವಚನವನ್ನು ಪಡೆದಿದ್ದೆ ತಾನು. ಯಾವಾಗಲಾದರೂ 
ಪಿಂಡಾರಸನ ಸೇವೆ ತನಗೆ ಅವಶ್ಯವಾದರೆ ಅವನು ಪ್ರಶ್ನೆಯೇ ಮಾಡದೆ ತನ್ನ ಅಣತಿಯನ್ನು 
ಅನುಸರಿಸಬೇಕು ಎಂದು. ಈಗ ಆ ಕ್ಷಣ ಬಂದಿದೆ. ಪಿಂಡಾರಸನಿಗೆ ಕಠಾರಿಯೊಂದನ್ನು ನೀಡಿ 
“ನಾನು ಮುಖ ಮುಚ್ಚಿಕೊಂಡ ಗಳಿಗೆಯಲ್ಲಿ ನನ್ನನ್ನು ಇರಿದು ಕೊಲ್ಲು' ಎಂದು ಆಜ್ಞಾಪಿಸು 
ತಾನೆ. ಪಿಂಡಾರಸ್‌ ಅದೇ ರೀತಿ ಮಾಡಿದ ಕೂಡಲೆ "Caesar, thou art revenged / 
Even with the sword that killed thee” ಎಂದು ಉಸುರಿ ಕಣ್ಣು ಮುಚ್ಚುತಾನೆ. 


ಆದರೆ ಅಲ್ಲಿ ದೂರದಲ್ಲಿ ಕ್ಯಾಷಿಯಸನ ಡೇರೆಗಳ ಬಳಿ ನಡೆದದ್ದೇ ಬೇರೆ-ಬ್ರೂಟಸನ 
ಸೈನ್ಯ ಶತ್ರುಸೈನ್ಯವನ್ನು ಹಿಂದಕ್ಕಟ್ಟಿ ವಿಜಯೋತ್ಸಾಹದಲ್ಲಿ ಘೋಷಣೆಗಳನ್ನು ಕೂಗುತ್ತಿದ್ದು, 
ಟಿಟನಿಯಸ್‌ ಅಲ್ಲಿಗೆ 'ಬಂದ ಕೂಡಲೇ ವೀರೋಚಿತವಾಗಿ ಸ್ವಾಗತಿಸಿ ಕ್ಯಾಷಿಯಸನಿಗೆ 
ನೀಡಬೇಕೆಂದು ಪುಷಕಿರೀಟವನ್ನು ನೀಡಿದ್ದಾರೆ. ದುರದುಷ್ಟದ ಸಂದರ್ಭಗಳಲ್ಲಿ ಎಲ್ಲವೂ 


ನಿರಾಶಾದಾಯಕವಾಗಿ ಕಾಣುತದೆ. ಇಲ್ಲಿಯೂ ಅಷ್ಟೆ ಮೆಸೆಲಾನನ್ನು ಅಲ್ಲಿಂದ ಕಳಿಸಿಕೊಟ್ಟು 


ಜೂಲಿಯಸ್‌ ಸೀಸರ್‌ ೯೧ 


pe 


ಕ್ಯಾಷಿಯಸನಿಗೆ ತುಂಬ ಆಪನಾಗಿದ್ದ ಟಿಟನಿಯಸ್‌ ಬದುಕಿ ಉಳಿಯಲು ಇಚ್ಛಿಸದೆ ತಾನು 
ಕೂಡ ಇರಿದುಕೊಂಡು ಸಾಯುತಾನೆ. 


ಸುದ್ದಿ ತಿಳಿದ ಕೂಡಲೆ ಬ್ರೂಟಸ್‌ ಆ ಸ್ಥಳಕ್ಕೆ ಆಗಮಿಸಿದ್ದಾನೆ. ಬಂದು ಅವನು ಆಡುವ 
ಮೊದಲ ಮಾತೇ ಅರ್ಥಗರ್ಭಿತವಾಗಿದೆ. "0 ೫೭11೩5 Caesar, thou art mighty yet! / 
Thy spirits walk abroad, and turns our swords / In our own proper 
entrails". 


""ಕ್ಯಾಷಿಯಸನಿಗೆ, ಟಿಟನಿಯಸನಿಗೆ ಸೂಕಕಾಲದಲ್ಲಿ, ಸೂಕರೀತಿ ತನ್ನ ಸಂತಾಪ 
ವ್ಯಕಪಡಿಸುತ್ತೇನೆ. ನಿಮ್ಮಂಥ ಮತ್ತಿಬ್ಬರು ರೋಮನರು ಸಿಗುವುದು ಕಷ್ಟ. ನಾನು ಹರಿಸುತ್ತಿರುವ 
ಕಣ್ಣೀರಿಗಿಂತ ಹೆಚ್ಚಿಗೆ ಈ ಗೆಳೆಯರಿಗೆ ನಾನು ಯಣಿಯಾಗಿದ್ದೇನೆ.'' 


ಯುದ್ಧ ಮುಂದುವರೆಯಬೇಕು. ಮುಂದುವರೆದಂತೆ ಬ್ರೂಟಸನ ಪಡೆಗಳಿಗೆ ಎಲ್ಲ 
ಕಡೆಯಿಂದಲೂ ಸೋಲುಂಟಾಗುತಿದೆ. ಅವನ ಮುಖ್ಯ ಯೋಧರುಗಳು ಸೆರೆಯಾಗುತಿದ್ದಾರೆ. 


ಬ್ರೂಟಸನಿಗೆ ಈಗ ಸಂಪೂರ್ಣ ಮನವರಿಕೆಯಾಗಿದೆ. ಸೀಸರನ ಪ್ರೇತ ಮತ್ತೆ ಇಲ್ಲಿ 
ಫಿಲಪಿಯಲ್ಲಿ ಕಾಣಿಸಿಕೊಂಡಿದೆ. '1 know my hour is come’ ಶತ್ರುಗಳು ನಮನ್ನು 
ಹಳ್ಳದತ್ತ ದಬ್ಬಿಕೊಂಡು ಬಂದಿದ್ದಾರೆ. ಅವರೇ ನಮನ್ನು ತಳ್ಳುವುದಕ್ಕೆ ಮುಂಚೆ ನಾವೇ 
ಬಿದ್ದುಬಿಡುವುದು ಲೇಸು. ಮತ್ತೆ ಎಚ್ಚರಿಕೆಯ ಕೂಗುಗಳು. ಬ್ರೂಟಸನೂ ಕೂಡ ತನ್ನ 
ನಿರ್ಧಾರ ಮಾಡಿಯಾಗಿದೆ. ತನ್ನ ಗೆಳೆಯರಿಗೆ ತನ್ನ ಕೊನೆಯ ವಿದಾಯ ಹೇಳುತಾನೆ. 
'( 0೭707777300, 
My heart doth joy that yet in all my life 
I found no man but he was true 10 me 


ಆಕ್ಟೇವಿಯಸ್‌ ಸೀಸರ್‌ ಮತ್ತು ಮಾರ್ಸ್‌ ಆಂಟನಿ ಸಾಧಿಸುವ ವಿಕ್ರಮವನ್ನು ನಾನು 
ಸಾಧಿಸಿದ್ದೇನೆ. ನಿಮಗೆಲ್ಲ ಕೊನೆಯ ವಿದಾಯ. ತನ್ನ ಬದುಕಿನ ಚರಿತ್ರೆ ಉಸುರಿ ಮುಗಿದಿದೆ ಈ 
ನಾಲಗೆಗೆ night hangs upon mine eyes ; my bones would rest, that have but 
laboured to attain this hour" "Fly, my lord, fly' ಎಂದು ಪುನಃ ಬಂದ ಎಚ್ಚರಿಕೆಯ 
ಕೂಗುಗಳಿಗೆ "Hence, 1 will follow’ ಎಂದು ಎಲ್ಲರನ್ನೂ ಕಲಿಸಿ, ತನ್ನ ಬಹು ಆಪ್ತ 
ಸಹಚರ ಸ್ಟಾಟೋನನ್ನು ಮಾತ್ರ ಉಳಿಸಿಕೊಳ್ಳುತಾನೆ. "ಕಠಾರಿಯನ್ನು ಹಿಡಿದು ನಿನ್ನ 
ಮುಖವನ್ನು ಅತ್ತ ತಿರುಗಿಸಿಕೋ' ಎಂದು ವಿನಂತಿಸಿಕೊಂಡು ಅವನು ಹಾಗೆ ಹಿಡಿದಾಗ 
ದೂರದಿಂದ ಓಡಿಬಂದು ಕಠಾರಿಯನ್ನು ತನ್ನ ಮೈಯಲ್ಲಿ ಹೊಗಿಸಿಕೊಂಡು "Farewell 
Strato, Caesar, now be still; /1 killed not thee with half so good a will" 
ಎಂದು ಕೊನೆಯ ಮಾತುಗಳನ್ನು ಆಡಿ ಸಾಯುತಾನೆ. 


೯೨ ಶೇಕ್ಸ್‌ಪಿಯರ್‌ - ಎರಡು ನಾಟಕಗಳ ಅಧ್ಯಯನ 


ಗೆದ್ದ ಸಂಭ್ರಮದಲ್ಲಿರುವ ಆಕ್ಟೇವಿಯಸ್‌ ಮತ್ತು ಆಂಟನಿ ಇಬ್ಬರೂ ಕೇಳುವುದು 
ಬ್ರೂಟಸನ ಸಾವಿನ ಸುದ್ದಿ, ಕಾಣುವುದು ಬ್ರೂಟಸನ ಶವ. 


ಆಂಟನಿ ಇಡೀ ನಾಟಕದಲ್ಲಿ ಅತ್ಯಂತ ಪ್ರಾಮಾಣಿಕ ಮಾತುಗಳನ್ನು ಬ್ರೂಟಸನ ಈ 
ಅಂತ್ಯವನ್ನು ನೋಡಿ ಆಡುತಾನೆ. 


"This was the noblest Roman of them all. 
All the conspirators save only he 

Did that they 610 in envy of great Caesar ; 
He only, in a general honest thought 

And common good to all, made one of them 
[115 life was gentle, and the elements 

So mixed in him, that Nature might stand up 
And say to all the world, "This was a man" 


ಬ್ರೂಟಸ್‌ "noblest Roman ಆಗಿದ್ದುದಕ್ಕಾಗಿಯೇ, ಸೀಸರನನ್ನುಯಾವ ಅಸೂಯೆ, 
ಸ್ವಾರ್ಥಕಾರಣಗಳಿಗಾಗಿ ಕೊಲ್ಲದಿದ್ದುಕ್ಕಾಗಿಯೇ, ಅವನ ಮನಸ್ಸಿನಲ್ಲಿ ಯಾವಾಗಲೂ 
‘general honest thought’ ಇದ್ದುದರಿಂದಲೇ, ಎಲ್ಲರ'00778300 8006' ಮಾತ್ರ ಅವನ 
ಕಳಕಳಿಯಾಗಿತಾದ್ದರಿಂದಲೇ, ‘gentle ಮನುಷ್ಯನಾದ ಕಾರಣಕ್ಕಾಗಿಯೇ, ಆಂಟನಿಯ 
ಕಣ್ಣಿನಲ್ಲಿ- ರಾಜಕಾರಣದ ದೃಷ್ಟಿಯಿಂದ - ಬ್ರೂಟಸ್‌ ಅತ್ಯಂತ ಅಪಾಯಕಾರಿ ಮನುಷ್ಯ. 
ಆದರೆ ಈಗ ಸಾವಿನಿಂದ ಅವನ ಅಪಾಯ ಪರಿಹಾರವಾದ ಮೇಲೆ ತಾನು ಪ್ರಾಮಾಣಿಕವಾಗಿ, 
ಹೃತ್ಪೂರ್ವಕವಾಗಿ ಅವನ ಬಗ್ಗೆ ಎಂದಿನಿಂದಲೂ ಹೊಂದಿದ್ದ ಗೌರವ, ಅಭಿಮಾನಗಳನ್ನು 
ವ್ಯಕಪಡಿಸಬಹುದು. ಈಗ ತಾನೂ ಆಕ್ಟೇವಿಯಸನೂ ಸೇರಿ ಬ್ರೂಟಸನಿಗೆ ಸಕಲ ರಾಜ 
ಮರ್ಯಾದೆಗಳನ್ನೂ ಸರಕಾರೀ ಗೌರವಗಳನ್ನೂ ಪ್ರದರ್ಶಿಸಬಹುದು. 


ಕ್ರಾಂತಿಯೆಂದು ತಿಳಿದು ಪಿತೂರಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡ ಬ್ರೂಟಸ್‌ 
ಆರಂಭಿಸಿದ 'mischief' ಆಂಟನಿಯ ಚಾಣಾಕ್ಷತನದಿಂದ ಮತೂ ಬೃಹದಾಕಾರವಾಗಿ ಬೆಳೆದ 
‘mischief’ ಕೊನೆಗೆ ಆಹುತಿ ತೆಗೆದುಕೊಂಡದ್ದು ವ್ಯಕಿಗಳನ್ನಲ್ಲ- ಮೌಲ್ಯಗಳನ್ನು . ಸೀಸರನ 
ಶ್ರೀಮಂತ ಮನಸ್ಸು, ಬ್ರೂಟಸನ ಉದಾತಜೀವನಾದರ್ಶಗಳು ಇನ್ನು ಇಲ್ಲಿ ಸಾಧ್ಯವಿಲ್ಲ 
ಆಕ್ಟೇವಿಯಸ್‌ ಮತ್ತು ಆಂಟನಿಗಳಂಥ "ಸಮರ್ಥ' ರಾಜಕಾರಣಿಗಳ ಯುಗ ಮಾತ್ರ 
ಉದ್ದಾಟನೆಯಾಯಿತು 'ಅಷ್ಟೆ. ಇದರ ಪರಾಕಾಷ್ಠೆಯ ಸ್ವರೂಪವನ್ನು ನೋಡಲು ನಾವು 
"ಆಂಟನಿ ಮತ್ತು ಕ್ಲಿಯೋಪಾತ್ರ' ನಾಟಕದವರೆವಿಗೆ ಕಾಯಬೇಕು. 


ಅಥೆಲೋ: 


ತ್‌ 


೯% 


: ಅಥೆಲೋ 


ನಾಟಕದ ಆರಂಭದ ವೇಳೆಗೇ ಅಥೆಲೋ- ಡೆಸಿಮೋನಾರ ಮದುವೆ ನಡೆದುಹೋಗಿದೆ. 
ಇದು ನಮಗೆ ತಿಳಿಯುವುದು ವೆನಿಸಿನ ಒಬ್ಬಯುವಕ ರೋಡರೀಗೋ ಎಂಬುವನ ಮೂಲಕ. 
ಇವನು ಸಾಕಷ್ಟು ಅನುಕೂಲಸ್ವ ಅಥೆಲೋ ಮತ್ತು ಡೆಸ್ಟಿಮೋನಾರ ಮದುವೆಯ ವಿಷಯ 
ತಿಳಿದಾಗಿನಿಂದ ವ್ಯಗ್ರವಾಗಿದ್ದಾನೆ ಎಂಬುದು ಮೊದಲ ದೃಶ್ಯದಲ್ಲಿಯೇ ಕಾಣುತ್ತದೆ. ಇದಕ್ಕೆ 
ಕಾರಣವೆಂದರೆ ಸ್ಪತಃ ತಾನೇ ಡೆಸ್ಟಿಮೋನಾಳಲ್ಲಿ ಅನುರಕನಾಗಿದ್ದಾನೆ. ಸಾಕಷ್ಟು ಬಾರಿ ಅವಳ 
ಮನೆಗೂ ಹೋಗಿ ಅವಳ ತಂದೆಯ ಕೈಯಲ್ಲಿಛೀಮಾರಿ ಹಾಕಿಸಿಕೊಂಡು ಬಂದಿದ್ದಾನೆ. ಇಂಥ 
ತಾನು ಇಷ್ಟಪಟ್ಟ ವೆನಿಸಿನ ಅತ್ಯಂತ ಸುಂದರ ಬಿಳಿಹುಡುಗಿ ತನ್ನಂಥ ಬಿಳಿಹುಡುಗನನ್ನು ಮೆಚ್ಚದೆ 
ಕಪ್ಪು ಅಥೆಲೋನನ್ನು ಮೆಚ್ಚಿಮದುವೆಯಾದದ್ದುಅವನ ತಲೆಕೆಡಿಸಿಬಿಟ್ಟಿದೆ. ಈ ವಿಷಯ ತನಗೆ 
ಏನೂ ಗೊತಿಲ್ಲವೆಂದು ಹೇಳುತ್ತಿದ್ದಾನೆ ತನ್ನ ಗೆಳೆಯ, ಮತ್ತೊಬ್ಬ ಯುವಕ ಇಯಾಗೋ. 
ಅಥೆಲೋನಿಗೆ ತುಂಬ ಹತ್ತಿರದವನಾದ ಇವನಿಗೆ ಗೊತ್ತಿಲ್ಲಎಂದು ನಂಬುವುದಕ್ಕೆ ಕಷ್ಟವಾಗಿದೆ 
ರೋಡರೀಗೋನಿಗೆ. ಇಯಾಗೋಗೆ ಇವನನ್ನುಹೇಗೆ ನಂಬಿಸುವುದೆಂದು ಗೊತಾಗುವುದಿಲ್ಲ 
ಹೌದು, ತಾನು ಎಂದೂ ಅಥೆಲೋನನ್ನು ಗೌರವಿಸುವುದು ಸಾಧ್ಯವಿಲ್ಲ ತನಗೆ ದಕ್ಕಬೇಕಾಗಿದ್ದ 
ಲೆಫ್ಟಿನೆಂಟ್‌ ಸ್ಥಾನವನ್ನು ತನಗೆ ನೀಡದೆಯೇ ಒಬ್ಬ ಜೋಕುಮಾರನಿಗೆ ನೀಡಿದ್ದಾನೆ. 
ಮಣಿಕಟ್ಟಿಲ್ಲದೆ ಲೆಕ್ಕ ಮಾಡಲಾಗದ, ಯುದ್ಧಭೂಮಿಯ ಬಗ್ಗೆಎಳ್ಳಷ್ಟೂಗೊತ್ತಿಲ್ಲದ ಆಜ್ಞನಿಗೆ 
ಆ ಸ್ಥಾನ ದಕ್ಕಿಬಿಟ್ಟಿತು. ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳಲು ಅಥೆಲೋ ದಪ್ಪದಪ್ಪ 
ಮಾತುಗಳು ತುಂಬಿದ ವಿವರಣೆಗಳನ್ನು ನೀಡಿ ಎಲ್ಲರ ಬಾಯಿ ಮುಚ್ಚಿಸಿಬಿಟ್ಟ. ಯುದ್ಧ 
ಭೂಮಿಯಲ್ಲಿ ಎಲ್ಲಂದರಲ್ಲಿ ಅವನೊಡನೆ ಕೂಡಿ ಹೋರಾಡಿದ ಇಯಾಗೋವಿಗೆ ದಕ್ಕಿದ್ದು 
ಅಥೆಲೋವಿನ ಧ್ವಜಧಾರಿಯ ಪಟ್ಟ. ಸೇವಾಹಿರಿತನಕ್ಕೆ ಬೆಲೆಯೇ ಇಲ್ಲವಾಯಿತು. ಆದರೂ 
ತಾನು ಅವನನ್ನು ಹಿಂಬಾಲಿಸುತ್ತೇನೆ. ಕಾರಣ ಇಷ್ಟೆ. ಎಲ್ಲರೂ ಯಜಮಾನರೇ ಆಗಲೂ 
ಸಾಧ್ಯವಿಲ್ಲ, ಎಲ್ಲಯಜಮಾನರನ್ನೂವಿಧೇಯವಾಗಿ ಅನುಸರಿಸುವುದೂ ಸಾಧ್ಯವಿಲ್ಲ ತಾನು 
ಅವನನ್ನು ಅನುಸರಿಸುವುದು ತನ್ನ ಸ್ವಾರ್ಥಕ್ಕಷ್ಟೆಯೇ. ಈಗ ಇಬ್ಬರೂ ಸೇರಿ 
ಮಾಡಬೇಕಾಗಿರುವುದು ಇಷ್ಟೆ- ಅವಳ ತಂದೆಯನ್ನು ಎಚ್ಚರಿಸುವುದು, ವಿಷಯ ತಿಳಿಸುವುದು. 
ಆ ಅಥೆಲೋ ಎಂಥ ಸುಮಧುರ ಗಳಿಗೆಗಳಲ್ಲಿ ಮುಳುಗಿದ್ದರೂ ಅದನ್ನು ತಾವು 
ಹಾಳುಗೆಡವಬೇಕು ಅಷ್ಟೆ. ಡೆಸ್ತಿಮೋನಾಳ ತಂದೆಯ ಮನೆಯ ಎದುರು ಊರಿಗೆ 
ಬೆಂಕಿಬಿದ್ದಾಗ ಅರಚಿಕೊಳ್ಳುವಂತೆ ಬೊಬ್ಬೆ ಹಾಕುತಾರೆ. ಇಯಾಗೋ ಮರೆಯಾಗಿ ನಿಂತು ಆ 


ಹ್‌ ಶೇಕ್‌ಷಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ವೃದ್ಧನಿಗೆ ಕೂಗಿಹೇಳುವ ಮಾತುಗಳು ಅವನ ವ್ಯಕ್ತಿತ್ವದ ಒಂದು ಮುಖವನ್ನು ಸ್ಪಷ್ಟವಾಗಿ 
ಬಿಂಬಿಸುತದೆ. ”... Even now, very now, an old black 7277 / 15 tupping your 
white eve' ಆದದ್ದರಿಂದ ಎದ್ದೇಳು... ಊರನ್ನು ಎಚ್ಛರಿಸು. Or else the devil will make 
೩ grandsire of you" "ಈ ಮುದುಕನಿಗೆ ಉಪಕಾರ ಮಾಡಬಂದರೆ ನಮನ್ನೇ ಪುಂಡರು , 
ಅನ್ನುತಾನೆ. ಸರಿ ಹಾಗಾದರೆ you'll have your daughter covered with a Barbary 
horse ; you'll have your nephews neigh to you ; you'll have courses for 
cousins, and gennets for germans” ಬ್ರಬಾನ್ನಿಯೋನನ್ನುಪ್ರಚೋದಿಸುವುದಷ್ನೇ ಈ 
ಮಾತುಗಳ ಉದ್ದೇಶವಲ್ಲ ಅಷ್ಟುಮಾತ್ರವಾಗಿದ್ದರೆ ರೋಡರೀಗೋ ಬಳಸುವ ಮೆದು ಶಬ್ದಗಳೇ 
ಸಾಕಾಗಿತ್ತು''.... Knave of common hire, a gondolier / To the gross clasps of 
a lascivious Moor .... an extravagant and wheeling stranger / Of here and 
everywhere.” ಈ ಮಾತುಗಳೇ ಸಾಕಷು ಪರಿಣಾಮಕಾರಿಯಾದವು. ಆದರೆ ಇಯಾಗೋ 
ಬಳಸುವುದು ತನ್ನ ಮನಸ್ಸಿನಾಳದಲ್ಲಿ ಈ ಮದುವೆಯ ಕುರಿತಾದ, ಬಿಳಿ- ಕಪ್ಪಗಳ ಅಸಹನೀಯ 
ಮಿಶ್ರಣದ ಕುರಿತಾದ ತನ್ನ ದ್ವೇಷವನ್ನು ಧ್ವನಿಸುವಂಥ ಶಬ್ದಗಳನ್ನು. ಬ್ರಬಾನ್ನಿಯೋ ಕೆಳಗೆ 
ಇಳಿದುಬರುವಷ್ಟರಲ್ಲಿ ಇಯಾಗೋ ಅಲ್ಲಿಂದ ಹೊರಟುಬಿಡುತಾನೆ. ಈ ಸಂದರ್ಭದಲ್ಲಿ 
ರೋಡರಿಗೊವಿನ ಜೊತೆ ತಾನು ಕಾಣಿಸಿಕೊಳ್ಳುವುದು ತಮ್ಮಕಾರ್ಯ ಸಾಧನೆಗೆ ಪೂರಕವಲ್ಲ, 
ತಾನು ನೇರ ಅಥೆಲೋನ ಹತಿರ ಹೋಗುತ್ತೇನೆ, ಎಲ್ಲರನ್ನೂ ಅಲ್ಲಿಗೇ ಕರೆದು ತಾ ಎಂದು ಹೇಳಿ 
ನಿಷ್ಕಮಿಸುತಾನೆ. ಮಗಳನ್ನು ಮನೆಯಲ್ಲಿಕಾಣದೆ ಕ್ಲೋಭೆಗೊಂಡ ಬ್ರಬಾನ್ನಿಯೋ ಮಗಳನ್ನು 
ಈ ರೋಡರೀಗೋವಿಗೇ ಕೊಟ್ಟಿದ್ದರೆ ಚೆನ್ನಿರುತ್ತಿತ್ತು ಎಂದು ಹಲುಬುತಾನೆ. ತಂದೆಗೆ ಎಂಥ 
ದ್ರೋಹ ಬಗೆದಳು ಮಗಳು! ಯಾರು ತಾನೆ ತಂದೆಯಾಗಲು ಬಯಸಿಯಾರು? ಎಂದು ತನ್ನ 
ಆತ್ಮಮರುಕದಲ್ಲಿ ಇಡೀ ಜಗತಿನ ತಂದೆಯರಿಗೆ "Fathers, from hence, trust not 
your daughters’ minds / By what you see them act.” ಎಂಬ ಎಚ್ಚರಿಕೆ 
ನೀಡುತಾನೆ. ಇಲ್ಲಿಂದ ಮುಂದೆ ಅಂಕದ ಕೊನೆಯವರೆವಿಗೂ ಈ ವೆನಿಸಿನ ನಾಗರಿಕರ 
ನಡೆನುಡಿಗಳನ್ನು ಕೊಂಚ ಗಮನವಿಟ್ಟು ನೋಡಬೇಕು. ಈಗ, ಅಂದರೆ ನಾಟಕದ ಇನ್ನೂ 
ಆರಂಭದ ಗಳಿಗೆಯಲ್ಲೇ ತೀರ್ಮಾನಗಳನ್ನು ಮಾಡುವುದು ಕಷವೂ ಹೌದು, ಪಾತ್ರಗಳಿಗೆ 
ನ್ಯಾಯವೂ ಅಲ್ಲ ಆದರೆ ಸಣ್ಣಪಾತ್ರಗಳು ಎಂದು ಕಡೆಗಣಿಸಿಬಿಡಬಾರದು ಎಂಬುದಕ್ಕೆ 
ಹೇಳುತಿದ್ದೇನೆ. ಮುಂದುವರೆದು ಬ್ರಬಾನ್ನಿಯೋ ಮತ್ತೂ ಕುತೂಹಲಕರ ಮಾತುಗಳನ್ನು 
ಆಡುತಾನೆ. ಹಾಗೆ ನೋಡಿದರೆ ಕಟಕಡೆಯವರೆವಿಗೂ ಅದೇ ರೀತಿಯ ವಾದವನ್ನೇ 


ಮಂಡಿಸುತ್ತಹೋಗುತಾನೆ. '....Are there not charms / By which the property 
of youth and maidhood / May be abused ? Have you not read, Roderigo, 
/ Of some such thing 7" ಅಥೆಲೋ ಒಬ್ಬ ಕಪ್ಪು ಮನುಷ್ಯ ; ನೀಗ್ರೊ ; 


ಅಥೆಲೋ ೩ 


ಆಫ್ರಿಕಾಖಂಡದಂಥ ನಿಗೂಢ ಕರಾಳದೇಶದ ಮೂಲದವನು. ಮಾಟಮಂತ್ರಗಳ, ಭೂತ 
ಪ್ರೇತ ಆರಾಧನೆಗಳ ದೇಶ ಅದು. ಬಿಳೀ ಜಗತಿಗೆ ಕಿಂಚೆತ್ತೂಅರ್ಥವಾಗದ ಭಯಂಕರ ನಾಡು. 
ಹಾಗೆಂದಮೇಲೆ ಅಥೆಲೋ ಈ ಮಾಟಮಂತ್ರಗಳ ಬಳಕೆ ಮಾಡಿರಲಿಕ್ಕಿಲ್ಲಎಂದು ನಂಬುವುದು 
ಹೇಗೆ? ಮುಂದಿನ ದೃಶ್ಯದಲ್ಲಿ ಅಥೆಲೋನನ್ನು ಕಂಡಾಗ ಕೂಡ ಇದೇ ಮಾತುಗಳನ್ನು ಮತ್ತೂ 
ಅಷ್ಟುಒತ್ತಿಹೇಳುತಾನೆ. ಅಥೆಲೋ, ಇಯಾಗೋ ಈ ದೃಶ್ಯದಲ್ಲಿ ಒಟ್ಟಿಗೆ ಇದ್ದಾರೆ. ಇಯಾಗೋ 
ಅಥೆಲೋವಿನ ಮದುವೆಯ ಕುರಿತು ಕೇಳುತಿದ್ದಾನೆ. ಹಾಗೊಮ್ಮೆ ಮದುವೆ ಆಗಿಯೇ 
ಹೋಗಿದ್ದರೆ ಅಪಾಯವಿದೆ ಎಂದು ಎಚ್ಚರಿಸುತ್ತಾನೆ. ಬ್ರಬಾನ್ಹಿಯೋ ಪ್ರಭಾವಶಾಲೀ ನಗರ 
ಪ್ರಮುಖ. ಅವನ ಮಾತುಗಳಿಗೆ ತುಂಬ ಬೆಲೆ ಇದೆ. "ಮಾಡಲಿ, ಬೇಕಾದ್ದುಮಾಡಲಿ ಬಿಡು. 
ನಾನು ಈ ರಾಷ್ಟಕ್ಕೆ ಸಲ್ಲಿಸಿರುವ ಸೇವೆ ಅವನ ಆರೋಪಗಳನ್ನೆಲ್ಲ ತಳ್ಳಿಹಾಕಿಬಿಡುತ್ತದೆ. 
...ರಾಜವಂಶಕ್ಕೆ ಸೇರಿದವನು ನಾನು. ಮತ್ತು ನನ್ನ ಅರ್ಹತೆಗಳಿಂದಾಗಿ ನಾನು ಯಾರಿಗೂ 
ತಲೆಬಾಗದಂತೆ ನನ್ನ ಸದ್ಯದ ಈ ಅದೃಷ್ಟದ ಕುರಿತಾಗಿ ಮಾತನಾಡಬಹುದು. ....fಂr know, 


Jago, / But that I love the gentle Desdemona / 1 would not my unhoused 
free condition / Put into circumscription and confine / For the sea's 


worth". ಬಹು ಗಮನಾರ್ಹವಾದ ಮಾತು ಇದು. ತನ್ನ ಸ್ವಾತಂತ್ರ್ಯವನ್ನು ಸಮುದ್ರದಾಳದ 
ಎಲ್ಲ ಐಶ್ವರ್ಯದ ಆಸೆಗೂ ಕಳೆದುಕೊಳ್ಳಲು ಬಯಸದ ಅಥೆಲೋ ಈಗ ಡೆಸ್ಟಿಮೋನಾಳ 
ಪ್ರೀತಿಗಾಗಿ ಕಳೆದುಕೊಳ್ಳುವುದಕ್ಕೆ ಸಿದ್ಧವಾಗಿದ್ದಾನೆ. ಅಂದರೆ ಮದುವೆಯ ಬಂಧನದಿಂದತಾನು 
ಎಂದಿಗೂ ಮುಕವಾಗಿಯೇ ಇರಬೇಕೆಂದು ಬಯಸಿದವ ಅಥೆಲೋ, ಈಗ ಡೆಸ್ಟಿಮೋನಾಳನ್ನು 
ಪ್ರೀತಿಸಿ ಈ ಸ್ವಾತಂತ್ರ್ಯಪ್ರಿಯತೆಯನ್ನು ಕೈಬಿಟ್ಟಿದ್ದಾನೆ. ಇಷ್ಟರಲ್ಲಿ ರಾಜಭವನದಿಂದ 
ಕರೆಬಂದಿದೆ. ಲೆಪ್ಟಿನೆಂಟ್‌ ಕ್ಯಾಷಿಯೋ ಸುದ್ದಿ ತಂದಿದ್ದಾನೆ. ಟರ್ಕರು ಸೈಪ್ರಸ್‌ಗೆ ಮುತಿಗೆ 
ಹಾಕುವ ಸನ್ನಾಹ ನಡೆಸಿದ್ದಾರೆ. ಮಂತ್ರಾಲೋಚನೆ ಸಭೆ ನಡೆದಿದೆ. ಅಥೆಲೋಗಾಗಿ ಕರೆ 
ಕಳಿಸಿದ್ದಾರೆ. "ಸರಿ, ಮನೆಯೊಳಗೆ ಹೇಳಿಬರುತ್ತೇನೆ' ಎಂದು ಅಥೆಲೋ ಹೊರಡುತಾನೆ. 
ಕ್ಯಾಷಿಯೋ ಇಯಾಗೋನನ್ನು ಇಲ್ಲಿ ಏನು ಮಾಡುತ್ತಿದ್ದಾನೆ ಒಥೆಲೋ ಎಂದು ಕೇಳಿದ್ದಕ್ಕೆ 
ಇಯಾಗೋವಿನ ಉತ್ತರ ಮತ್ತು ನಂತರದ ಕ್ಯಾಷಿಯೋವಿನ ಪ್ರತಿಕ್ರಿಯೆ ಎರಡನ್ನೂ ನಾವು 
ಗಮನಿಸಬೇಕು. ಇಯಾಗೋ ಹೇಳುತಾನೆ "Faith, he tonight hath boarded a land 
carack : / If it prove lawful prize, he's made for ever” ಸ್ಪ್ಯಾನಿಷ್‌ ಮತ್ತು 
ಪೋರ್‌ಗೀಸ್‌ ಸಂಪದ್ಧರಿತ ಹಡಗನ್ನೇರಿದ್ದಾನೆ ಅಥೆಲೋ. ಅದು ಕಾನೂನುಬದ್ಧವೆನಿಸಿದರೆ 
ಅವನನ್ನು ಹಿಡಿಯುವವರು ಯಾರು ? ಕ್ಯಾಷಿಯೋ ಅರ್ಥವಾಗದವನಂತೆ "ಅಂದರೆ 
ಎಂದಿದ್ದಕ್ಕೆ "ಅವನು ಮದುವೆಯಾಗಿದ್ದಾನೆ'. "ಯಾರೊಡನೆ' ಎಂದು ಕೇಳಿದ ಕ್ಯಾಷಿಯೋನಿಗೆ 
ಉತರ ಹೇಳುವಷರಲ್ಲಿಅಥೆಲೋ ಪ್ರವೇಶಿಸುತಾನೆ. ಈ ನಾಲ್ಕು ಸಾಲುಗಳ ಸಂಭಾಷಣೆಯನ್ನು 
ಗಮನಾರ್ಹವೆಂದದ್ದು ಕೆಳಗೆ ಕಾಣಿಸಿದ ಕಾರಣಕ್ಕಾಗಿ : ಮೊದಲನೆಯದು ಅಥೆಲೋವಿನ 


೯೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಮದುವೆಯ ಬಗ್ಗೆ ಇಯಾಗೋ ವಿವರಿಸುವ ರೀತಿ. ಅಗೌರವ, ತಿರಸ್ಕಾರಗಳೇನೂ 
ಕಾಣದಿದ್ದರೂ ಆ ಧ್ವನಿಯಲ್ಲಿ ಒಂದಿಷ್ಟು ಅಸೂಯೆ, ಒಂದಿಷ್ಟು ಅಸಹನೆಗಳು ಕೇಳುತವೆ. 
ಎರಡನೆಯದು, ಅಥೆಲೋವಿಗೆ ಮದುವೆಯಾಯಿತು ಎಂದು ಸಷವಾಗಿ ಹೇಳಿದ ಮೇಲೆ 
ಕೂಡ ಕ್ಯಾಷಿಯೋ "ಯಾರೊಡನೆ' ಎಂದು ಕೇಳುತಾನೆ, ತನಗೆ ಏನೂ ಗೊತಿಲ್ಲದವನಂತೆ. 
ಮುಂದೆ ಮೂರನೇ ಅಂಕದಲ್ಲಿ ಅಥೆಲೋ ಸ್ವತಃ ತಾನೇ ಇಯಾಗೋವಿನ ಹತಿರ 
ಮಾತನಾಡುವಾಗ “ಕ್ಯಾಷಿಯೋಗೆ ತನ್ನ ಮದುವೆಯ ವಿಷಯ ಗೊತಿತ್ತು.. ಅಷ್ಟೇ ಅಲ್ಲ 
ಮದುವೆಯ ಮುಂಚೆಯೂ ಗೊತ್ತಿತ್ತು ಅನೇಕಬಾರಿ ತಮ್ಮಿಬ್ಬರ ಅಂದರೆ ತನ್ನ - 
ಡೆಸ್ಟಿಮೋನಾಳ ಮಧ್ಯೆ ದೂತನಂತೆ ಓಡಿಯಾಡುತಲೂ ಇದ್ದ ಅವನು' ಎಂದು ಹೇಳುತಾನೆ. 
ಶೇಕ್ಲ್‌ಪಿಯರ್‌ನ ಹಲವು ನಾಟಕಗಳಲ್ಲಿ ಮೊದಲನೇ ಅಂಕದಲ್ಲಿ ಹೇಳಿದ್ದನ್ನು ಮುಂದೆ 
ಯಾವಾಗಲೋ ಮರೆತುಬಿಡುವುದೋ ಅಥವಾ ತದ್ವಿರುದ್ಧವಾದ ಮತೊಂದನ್ನು 
ತಂದುಬಿಡುವುದೋ - ಇಂಥ ಉದಾಹರಣೆಗಳು ಕಾಣಸಿಗುತವೆ. ಇದೂ ಅಂತಹ ಒಂದು 
ಪ್ರಸಂಗವೇ 9 "ಅಲ್ಲ; ಎನ್ನಿಸುತ್ತದೆ ನನಗೆ. ಉದ್ದೇಶಪೂರ್ವಕವಾಗಿ ಕ್ಯಾಷಿಯೋ ಈ 
ಮದುವೆಯ ವಿಷಯ ತನಗೆ ಗೊತ್ತಿಲ್ಲದವನಂತೆ ನಡೆದುಕೊಳ್ಳುತಾನೆ. ಅಥೆಲೋ ತನ್ನಲ್ಲಿಟ್ಟ 
ನಂಬಿಕೆಯನ್ನು ಸಂಪೂರ್ಣವಾಗಿ ಉಳಿಸಿಕೊಳ್ಳುವಂಥವನು ಅವನು. ಈ ಮದುವೆಯ 
ವಿಷಯ ಇನ್ನೂ ಎಷ್ಟುಬಹಿರಂಗವಾಗಿದೆಯೋ ಅವನಿಗೆ ಗೊತ್ತಿಲ್ಲ ಎಂದೇ ತಿಳಿಯದವನಂತೆ 
ಇದ್ದುಬಿಡುತಾನೆ. ಅಷ್ಟಲ್ಲದೆಯೆ ಅಥೆಲೋ ಅವನನ್ನು ಲೆಪ್ಟಿನೆಂಟ್‌ ಸ್ಥಾನಕ್ಕೆ ನೇಮಿಸಿಕೊಳ್ಳಲು 
ಸಾಧ್ಯವೇ? 


ಇದೇ ವೇಳೆಗೆ ಬ್ರಬಾನ್ನಿಯೋ ದೊಡ್ಡ ದಂಡನ್ನೇ ಕಟ್ಟಿಕೊಂಡು ಅಥೆಲೋನನ್ನು ಬಂಧಿ 
ಸಲು ಅಲ್ಲಿಗೆ ಬರುತ್ತಾನೆ. ಅಥೆಲೋ ಅಲ್ಲಿಂದ ಕದಲುವುದಕ್ಕೆ ಇಚ್ಛೆಪಡದೆ ಎರಡು 
ಗುಂಪುಗಳೂ ಕತಿಗಳನ್ನು ಹಿಡಿದು ಒಬ್ಬರ ಮೇಲೆ ಒಬ್ಬರು ಬೀಳುವುದರಲ್ಲಿದ್ದಾಗ 'Keep up 
your bright swords, for the dew will rust them’ ಎಂದು ಸೂಕ್ಷ್ಮವಾದ ಹಿತವಚನ 
ನುಡಿಯುತಾನೆ. ಬ್ರಬಾನ್ನಿಯೋವಿನ ಮುಂದಿನ ಮಾತುಗಳಲ್ಲಿ ನಾವು ಹಿಂದೆಯೇ 
ಸೂಚಿಸಿದಂತೆ, ಅವನ ಆಕ್ರೋಶಕ್ಕಿಂತ ಹೆಚ್ಚಿಗೆ ಈ ಕಪ್ಪುಮನುಷ್ಯನ ಬಗೆಗಿನ ಅಸಹ್ಯ, 
ತಿರಸ್ಕಾರಗಳು ಸಷ್ಟವಾಗಿ ಕಾಣುತವೆ. '01 hi? ನನ್ನ ಮಗಳನ್ನು ಎಲ್ಲಿ ಅಡಗಿಸಿದ್ದೀಯ ? 
Damned as thou art, thou hast enchanted 701... "ಅವಳನ್ನು ನಿನ್ನ 
ಮಾಟಮಂತ್ರಗಳ ಸರಪಳಿಗಳಲ್ಲಿ ಬಂಧಿಸಿದ್ದೀಯೆ' ....ಮೃದು, ಸುಂದರ ಮತ್ತು ಉಲ್ಲಾಸದ 
ಹುಡುಗಿ, ಮದುವೆಯೇ ಬೇಡವನ್ನುತಿದ್ದವಳು, ವೆನಿಸಿನ ಸುಂದರ ತರುಣರನೇಕರನ್ನು 
ನಿರಾಕರಿಸಿದವಳು ಈಗ... ಈ "Sooty bosom...to fear, not to delight'ನಂಥವನಲ್ಲಿ 
ಅನುರಕಳಾಗುವುದೆಂದರೆ ಏನು?” ಅವಳ 'delicate youth'ನ ಮಲಲೆ'foul charms’ 


ಅಥೆಲೋ ೯೯ 


‘drugs or minerals that weakens motion' ಇವುಗಳೇ ಕೆಲಸ ಮಾಡಿರಬೇಕು. 
ಅಥೆಲೋ ಒಬ್ಬ"practicer of arts mhubited, and out of warrant," ಪ್ರತಿ ಶಬ್ದದಲ್ಲಿ 
ಕಪ್ಪು-ಬಿಳಿ, ಕುರೂಪ-ರೂಪ, ಅಸಹಜ-ಸಹಜ ಇವುಗಳ ಕುರಿತಾಗಿ ಬ್ರಬಾನ್ಹಿಯೋನಿನ 
ಪೂರ್ವಗ್ರಹಗಳ ಕರಾಳಛಾಯೆ ಕಾಣುತದೆ. ಇದು ಎಷ್ಟರ ಮಟ್ಟಿಗೆ ಹೋಗುತದೆಂದರೆ 
ಪುರಪ್ರಮುಖರೆದುರು ಅವನನ್ನು ಕರೆದೊಯ್ಯಲು ತೀರ್ಮಾನಿಸಿ ನಿಷ್ಕ್ರಮಿಸುವ ಮೊದಲು 
ಕೂಡ ""... ರಾಷ್ಟ್ರಕ್ಕೆ ಒದಗಿರುವ ಸಂಕಷ್ಟದಷ್ಟೇ ದಾರುಣವಾದುದು ನನ್ನ ಸಂಕಷ್ಟ.... ನನ್ನ 
ಸಹೋದ್ಯೋಗಿ ಪುರಪ್ರಮುಖರು ಮನಗಾಣಬೇಕು. ಇಲ್ಲದಿದ್ದರೆ ...1 such actions 
may have passage free / Bond slaves and pagans shall our statesmen be" 


ಎಂದು ಅನ್ನುವವರೆವಿಗೆ ಹೋಗುತ್ತದೆ. 


ರಾಷ್ಟ್ರಕ್ಕೆ ಬಂದೊದಗಿದ ವಿಪತ್ತಿನ ಕುರಿತು ಸಮಾಲೋಚನೆ ನಡೆದಿದೆ. ಟರ್ಕ್‌ 
ಹಡಗುಗಳು ಇ ೈಪ್ರಸ್‌ನತ ತ ಹೋಗುತಿರುವುದರ ಕಂರಿತು ಸುದ್ದಿಬರುತಲಿದೆ. ಅಥೆಲೋವಿಗಾಗಿ 
ಸಭೆ ಕಾದಿದೆ. WE ಬಂದ ಕೂಡಲೆ ಡೂ ಕನು ಅವನಿಗೆ ಸಭೆಯ ತೀರ್ಮಾ ನವನ್ನು ತಿಳಿಸಿ ಈ 
ಕೂಡಲೆ ಅಥೆಲೋ ಸೈಪ್ರಸ್‌ಗೆ ಹೊರಡಬೇಕೆಂದು ನಿರ್ದೇಶಿಸುತಾನೆ. ಕೋ 
ಉತ್ತರಿಸುವುದಕ್ಕೆ ಮೊದಲೇ ಅವನೊಡನೆ ಬಂದ ಬ್ರಬಾನ್ನಿಯೋನನ್ನು ಸ್ಟಾಗತಿಸಿ ಅವನ 
ಮಾರ್ಗದರ್ಶನ ಮತ್ತು ಸಹಕಾರಕ್ಕಾಗಿ ತಾವು ಕಾದಿದ್ದೆವು ಎಂದು ಹೇಳುತಾನೆ. ನಾಡಿಗೆ 
ಒದಗಿಬಂದಿರುವ ವಿಪತಿನ ಬಗ್ಗೆ ಬ್ರಬಾನ್ನಿಯೋನಿಗೆ ಗೊತಿಲ್ಲ ತನಗೇ ಬಂದೊದಗಿದ ವಿಪತ್ತು 
ತನ್ನನ್ನು ಅರ್ಧರಾತ್ರಿಯಲ್ಲಿ ಎಚ್ಚರಿಸಿ ಇಲ್ಲಿಗೆ ಕರೆತಂದಿದೆ. "ನನ್ನ ಮಗಳು ಇದ್ದರೂ 
ಸತಂತೆಯೇ.... ಅವಳನ್ನು ಅಪಹರಿಸಲಾಗಿದೆ. ಅವಳನ್ನು ಹಾಳುಮಾಡಲಾಗಿದೆ. ಕುರುಡಲ್ಲದ, 
ಕುಂಟಲ್ಲದ, ಈ ಹೆಣ್ಣನ್ನು ವಾಮಾಚಾರದ ಮಾರ್ಗದಲ್ಲಲ್ಲದೇ ಈ ರೀತಿ ದುರ್ಮಾರ್ಗಕ್ಕೆ 
ಸೆಳೆಯಲು ಸಾಧ್ಯವಿಲ್ಲ ಕುಟಿಲ ಮಂತ್ರಗಾರರಿಂದ ಕೊಂಡುತಂದ 'spells and 
medcines'ಗಳ ಮೂಲಕ ತನ್ನ ಮಗಳನ್ನು ತನ್ನಿಂದ ಕದ್ದೊಯ್ಯಲಾಗಿದೆ' ಎಂದು ಎಲಪಿಸಿದ 
ಬ್ರಬಾನ್ನಿಯೋನಿಗೆ ಡ್ಯೂಕನು ಧೈರ್ಯನೀಡುವಂತೆ “ನನ್ನಮಗನೇ ಇಂಥ ಕೃತ್ಯವನ್ನೆಸಗಿದ್ದರೂ 
ಅವನ ವಿರುದ್ದ ಕ್ರಮ ಜರುಗಿಸುವುದಕ್ಕೆ ಬ್ರಬಾನ್ನಿಯೋ ಅನುಮಾನಿಸಬೇಕಿಲ್ಲ ಎಂದೆನ್ನುತಾನೆ. 
ಆರೋಪಿ ಅಥೆಲೋ ಎಂದು ಗೊತಾಗುತದೆ ಈಗ ಅಥೆಲೋ ನಾಡಸೇವೆಗಾಗಿ ವಿಶೇಷ 
ಅಧಿಕಾರದೊಂದಿಗೆ ಸೈಪ್ರಸ್‌ಗೆ ಹೋಗಬೇಕಾಗಿದೆ. ಈ ಆರೋಪದ ಬಗ್ಗೆ ಅಥೆಲೋ ಏನು 
ಹೇಳುವುದಿದೆ ? We ಈ ಕ್ಷಣದಿಂದ ಈ ದೃಶ್ಯದ ಕೊನೆಯವರೆವಿಗೆ ಬಳಸುವ ಭಾಷೆ, 
ನಡೆದುಕೊಳ್ಳುವ ರೀತಿ, ಘನತೆ NS ky ಅತ್ಯಂತ ಆಕರ್ಷಕವಾದವು. ಒಂದಷ್ಟು 
ಹುಳಿಯಾಗಲಿ ಒಗರಾಗಲಿ ಮಾತಿನಲ್ಲಿಬೆರೆಸದೆ ತಾನು ನಿಂತು ಮಾತನಾಡುತಿರುವ ಪರಿಸ ಸರ. 
ತಾನು ಉದ್ದೇಶಿಸುತಿರುವ ಪುರಪ್ರಮುಖರು ಹಾಗೂ ತನ್ನದೇ ಸ್ಥಾನಮಾನ ಯಾವುದನ್ನೂ 


೧೦೦ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಕ್ಟ ಣವೂ ಮರೆಯದೆ ಮಾತುಗಳನ್ನು ತೂಕಮಾಡಿ, ಪ್ರಶಸವಾದ ಶಬ್ದಗಳನ್ನು ಆಯ್ಕೆ ಮಾಡಿ ತನ್ನ 
ನಿಲುವನ್ನು, ತನ್ನ ಪ್ರೀತಿಪ್ರಕರಣವನ್ನು, ಮದುವೆಯನ್ನು ಕುರಿತು ಮಾತನಾಡುತಾನೆ. ಇಲ್ಲಿ 
ವಿನಯವಿದೆ, ವಿವೇಕವಿದೆ, ವಿಧೇಯತೆ ಇದೆ. 'most potent, grave, and reverend 
signiors, / My very noble and approved good masters’ ಎಂದು ಸಭೆಯನ್ನು 
ಸಂಬೋಧಿಸಿ ತನ್ನ ಮಾತುಗಳನ್ನು ಆರಂಭಿಸುತಾನೆ. "ಈ ವಯೋವೃದ್ಧನ ಮಗಳನ್ನು ನಾನು 
ಅವನಿಂದ ದೂರ ಮಾಡಿದ್ದೇನೆಂಬುದು ಪರಮ ಸತ್ಯ. ಅಷ್ಟೇ ಸತ್ಯ - ನಾನು ಆಕೆಯನ್ನು 
ಮದುವೆಯೂ ಆಗಿದ್ದೇನೆ ಎಂಬುದು. ನಾನು ಮಾಡಿರುವ ಅಪರಾಧವೆಂದರೆ ಇಷ್ಟೆ. ನಾನು 
ಮಾತಿನಲ್ಲಿ ಒರಟ. ಮೃ ದುಮಧುರ ಮಾತುಗಳು ನನಗೆ ಸಾಧ್ಯ ಎಲ್ಲ' ಎಂದು ಮುಂದುವರೆಸಿ 
ತಾನು ಹೇಗೆ ತನ್ನ ಏಳನೇ ವಯಸಿನಿಂದಲೂ ಯುದ್ಧರಂಗದಲ್ಲಿಯೇ ಕಾಲಕಳೆದಿದ್ದೇನೆ. 
ಯುದ್ಧದ ಭಾಷೆ ವಿನಾ ತನಗೆ ಈ ಜಗತ್ತಿನ ಮಿಕ್ಕ ಯಾವ ವಿಷಯದ ಕುರಿತೂ ಮಾತನಾಡಲು 
ತಿಳಿಯದು. ಆದದ್ದರಿಂದ'! will around ಟಟ tale deliver, / of my whole 
course of love, what drugs, what charms / what conjuration, and what 
mighty magic / (For such proceedings am I charged withal) /1 won his 
6೫0107" ಈ ಮಾತುಗಳಿಂದ ಒಂದಿಷ್ಟೂ ಪ್ರಭಾವಿತನಾಗದವನೆಂದರೆ ಬ್ರಬಾನ್ನಿಯೋ 
ಮಾತ್ರ. ಎಂದೂ ಎಲ್ಲೆ ಮೀರಿ ನಡೆದವಳಲ್ಲ ತನ್ನ ಮಗಳು. ಅವಳ ನಡೆನುಡಿಗಳು ಎಷ್ಟು 
ಶಾಂತಸ್ವಭಾವದವೆಂದರೆ ತನ್ನ ರೀತಿಗೆ ತಾನೇ ನಾಚಿ ಮುದುಡುವಂಥ ಹುಡುಗಿ. ಇಷ್ಟಿದ್ದೂ 
ಪ್ರಕ್ಷ ತಿನಿಯಮಕ್ಕೆ ವಿರುದ್ಧವಾಗಿ ತನ್ನ ವಯಸ್ಸು, ತನ್ನದೇಸ ಸಂಸ್ಕೃ ತ್ರಿ, ತನ್ನ ಸ್ಥಾನಮಾನ ಎಲ್ಲವನ್ನೂ 
ಮರೆತು "To ೧11 in 4 with what she ed to ಆ. on ?' ; ಟೇ 
ಬ್ರಬಾನ್ಹಿಯೋಗೆ ಇದು ಯಾರದೋ ಭಯಂಕರ ಅತಾರ್ಕಿಕ ಕೃತ್ಯ ಎಂದು 
ಖಂಡಿತವಾಗಿರುವುದು. ಇಂಥ ಭಯಂಕರ ಕೃತ್ಯ ೈ ಎಸಗಿರುವುದಕ್ಕೆ ಅಥೋಲೋನೇ ಕಾರಣ 
ಎಂಬುದು ಅವನಿಗೆ ಶತಖದ್ಧವಾಗಿಬಿಟಿದೆ. ಆದರೆ ಸಭೆಗೆ ಕೇವಲ ಆರೋಪಗಳು 
ಮಾಡುವುದರಲ್ಲಿ ಆಸಕಿಯಿಲ್ಲ ಅಥೆಲೋ ಕೂಡ ಅವರೊಡನೆ ಸಹಕರಿಸುವವನಂತೆ 

""ಡೆಸ್ಬಿಮೋನಾಳನ್ಹೇ ಸಭಿಗೆ ಕರೆಸಿ, ಅವಳನ್ನೇ ಕೇಳಿ, ಹಾಗೊಮ್ಮೆ ನಾನು ಆರೋಪಿ ಎಂದು 
ಸಾಬೀತಾದರೆ ನನ್ನ ಉನ್ನತ ಪದವಿ ಹಾಗೂ ಈ ನಾಡು ನನ್ನಲ್ಲಿಟ್ಟಿರುವ ನಂಬಿಕೆ ಎಲ್ಲವನ್ನೂ 
ಮರೆತು ಘೋರವಾದ ಶಿಕ್ಚೆ ಎಧಿಸಲಿ'' ಎಂದು ಹೇಳುತಾನೆ. ಡೆಸ್ಲಿಮೋನಾಳಿಗೆ ಹೇಳಿಕಳಿಸಿದ 
ಮೇಲೆ ಅವಳು ಬರುವಷ್ಟರಲ್ಲಿ ಅಥೆಲೋ ತನ್ನ- ಡೆಸ್ಟಿಮೋನಾಳ ಪ್ರೀತಿ ಹೇಗೆ ಹುಟ್ಟಿತು, ಹೇಗೆ 
ಬೆಳೆಯಿತು ಎಂದು ವಿವರಿಸುತಾನೆ. ಈ ಪ್ರೀತಿಪ್ರಕರಣದ ವಿವರಣಾ ಭಾಗವನ್ನು ಅನೇಕ 
ಕಾರಣಗಳಿಗಾಗಿ ನಾವು ಅತ್ಯಂತ ಜಾಗರೂಕತೆಯಿಂದ ಗಮನಿಸಬೇಕು ಎಂದು ನನಗೆ 
ಅನ್ನಿಸುತ್ತದೆ. 


ಅಥೆಲೋ ೧೦೧ 


"Her father loved me, oft invited me, 

Still questioned me the story of my life, 

From year to year ; the battles, sieges, fortunes, 
ThatI have passed : 


"ಅವಳ ತಂದೆ ನನ್ನನ್ನು ಪ್ರೀತಿಯಿಂದ ಕಾಣುತಿದ್ದ ಈ ಮೊದಲನೆಯ ಮಾತೇ 
ಕೇಳುಗರಲ್ಲಿ, ನಾಟಕ ನೋಡುತಿರುವವರಲ್ಲಿಅಚ್ಚರಿಯನ್ನುಮೂಡಿಸಬೇಕು, ಹಾಗಿದೆ. ಇದೇ 
ತಂದೆ ಈಗ ಅವನ ವಿರುದ್ದ ಮಾಟಮಂತ್ರಗಳ, ವಾಮಾಚಾರಗಳ, ಅನೈಸರ್ಗಿಕ ಕೃತ್ಯಗಳ 
ಆಪಾದನೆ ಹೊರಿಸುತಿರುವುದು, ತೀವ್ರವಾದ ಶಿಕ್ಷೆ ವಿಧಿಸಬೇಕು ಎಂದು ಪುರಪ್ರಮುಖರನ್ನು 
ಕೇಳುತ್ತಿರುವುದು. ಹಾಗಾದರೆ ಅಥೆಲೋ ಸುಳ್ಳು ಹೇಳುತಿದ್ದಾನೆಯೆ? "ಖಂಡಿತ ಅಲ್ಲ' ಎಂದೇ 
ಈ ಪ್ರಶ್ನೆಗೆ ಉತ್ತರ. ಹಾಗಾದರೆ ನಿಜವೇನು? ಬ್ರಬಾನ್ನಿಯೋ ಅಥೆಲೋವಿನ ಬಗ್ಗೆ ಅಭಿಮಾನ, 
ಪ್ರೀತಿಗಳನ್ನು ತೋರಿದ್ದು ನಿಜ. ಈ ಅಭಿಮಾನ, ಪ್ರೀತಿಗಳು ಯಾವ ಕಾರಣಕ್ಕೆ ಎಂಬುದು 
ಅಥೆಲೋವಿನ ಮುಂದಿನ ಸಾಲುಗಳಲ್ಲೇ ಸಷ್ಟವಾಗುತ್ತದೆ. 'Still questioned me the story 
of my life / From year to year’ ಅವನ ಬದುಕಿನ ವಿವರಗಳನ್ನು ಪದೇ ಪದೇ ಕೇಳಿ 
ತಿಳಿಯುತಿದ್ದ ಈ ಬದುಕಿನ ವಿವರಗಳು ಯಾವುವು, ಬ್ರಬಾನ್ನಿಯೋನಿಗೆ ಅವನ ಬಗ್ಗೆ 
ಕುತೂಹಲಗಳೆಂತಹವು 9 'the battles, sieges, fortunes / That I have passed!’ 
ಅಥೆಲೋ ಭಾಗವಹಿಸಿದ ಯುದ್ಧಗಳು, ನಡೆಸಿದ ಆಕ್ರಮಣಗಳು, ಅವುಗಳಲ್ಲಿ ಅವನಿಗೆ 
ದೊರಕಿದ ಅದೃಷ್ಟಗಳು ಇವುಗಳಲ್ಲಿ ಬ್ರಬಾನ್ನಿಯೋನಿಗೆ ಇದ್ದ ಕುತೂಹಲಗಳು. ಬ್ರಬಾನ್ನಿಯೋ 
ಬಿಳೀ ಜಗತ್ತಿನಲ್ಲಿ ಮೇಲ್ಪರದ ವರ್ಗಕ್ಕೆ ಸೇರಿದ ಶ್ರೀಮಂತ ಹಿರಿಯ. ಅಥೆಲೋ 
ಆಫ್ರಿಕಾಖಂಡದಂಥ ನಿಗೂಢನಾಡಿನಿಂದ ಬಂದ ಕಪ್ಪು ಮನುಷ್ಯ. ಎರಡು ಖಂಡಗಳ 
ಅಂತರವಿದೆ ಇಬ್ಬರಲ್ಲಿ ಎರಡು ಜನಾಂಗಗಳು, ಎರಡು ಬಣ್ಣಗಳು, ಎರಡು ವಿಭಿನ್ನ 
ಸಂಸ್ಕೃತಿಗಳು ಇಬ್ಬರನ್ನೂ ಬೇರ್ಪಡಿಸಿವೆ. ಇಲ್ಲಿ ಬ್ರಬಾನ್ನಿಯೋನಿಗೆ ಅಥೆಲೋ ಒಬ್ಬ ತನ್ನ 
ಕುತೂಹಲಗಳನ್ನು ತಣಿಸುವ, ತನಗೆ ಒಂದಷ್ಟುರೋಮಾಂಚಕಾರಕ ಅನುಭವಗಳನ್ನು ಚಿತ್ರಿಸಿ 
ಒಂದು ಬಗೆಯ ಮನರಂಜನೆ ನೀಡುವ ವಿಚಿತ್ರಲೋಕದ ವಿಚಿತ್ರಮನುಷ್ಯ - ಅಷ್ಟೇ. ಏನೇ 
ಆದರೂ ತನ್ನ ಹತ್ತಿರ ಬರಲಾರದ, ಬರಬಾರದ ಪರಕೀಯ. ""ಅವನು ಹಾಗೆ ನನ್ನ ಬಗ್ಗೆ 
ಕೇಳಿದಾಗಲೆಲ್ಲ” ran it through, even from my boyish days / To the very 
moment that he bade me tel] it.” ಒಂದು ಸುಭದ್ರ ಸ್ಥಿತಿಯಲ್ಲಿ, ಆತಂಕಗಳೇ ಇಲ್ಲದೆ 
ಬದುಕಿದ - ಆದ್ದರಿಂದಲೇ ಒಂದು ಅರ್ಥದಲ್ಲಿ ಬದುಕು ಸಾಹಸಮಯವಾದದ್ದು, 
ವೈವಿಧ್ಯಪೂರ್ಣವಾದದ್ದು ಎಂದು ಅನುಭವಕ್ಕೇ ಬರದ - ಬ್ರಬಾನ್ನಿಯೋ ಅಂಥವರಿಗೆ 
ಅಥೆಲೋ ಒಂದು ಹೊಸ ಜಗತ್ತನ್ನೇ ನಿರ್ಮಾಣಮಾಡಿ ರಂಜಿಸಿದ್ದಿರಬೇಕು. ಎಂಥ ಸಾಹಸ 
ಎಂಥ ವೈವಿಧ್ಯಗಳು ಎಂದು ಅವನ ಮಾತುಗಳಲ್ಲೇ ನೋಡೋಣ: 


೧೦೨ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


"Wherein 1 spake of most disastrous chances, 

Of moving accidents by flood and field ; 

Of hair-breath escapes in the imminent deadly breach; 
Of being taken by the insolent foe: 

And sold to slavery, and my redemption thence, 

And wth it all my travels’ story 


ಎದುರಿಸಿದ ಅನಾಹುತಗಳಾಯಿತು, ಗಂಡಾಂತರಗಳಾಯಿತು, ಕೂದಲೆಳೆಯ 
ಅಂತರದಲ್ಲಿಸಾವಿನ ದವಡೆಯಿಂದ ಪಾರಾದದ್ದಾಯಿತು, ಶತ್ರುವಿಗೆ ಸೆರೆಸಿಕ್ಕು ಗುಲಾಮಗಿರಿಗೆ 
ತಳ್ಳಲ್ಪಟ್ಟು ಹೋರಾಟದ ನಂತರ ಅವರಿಂದ ಮುಕನಾದದ್ದಾಯಿತು - ಈ ಅನುಭವಗಳು 
ಒಂದು ಬಗೆ. ಇನ್ನೊಂದು ಬಗೆಯ ಮತ್ತೂ ಮೈನವಿರೇಳಿಸುವ ಮುಖಾಮುಖಿಗಳು, 
ಭಯಂಕರಗಳೂಣವೆ : 


Wherein of antres vast, and deserts 1610, 

Rough quarries, rocks and hills, whose heads touch heaven 
It was my hint to speak, such was the process : 

And of the cannibals, that each other eat: 

The Anthropophagi, and men whose heads 

Do grow beneath their shoulders 


ಬ್ರಬಾನ್ನಿಯೋ ಮನೆಯ ವಾತಾವರಣವೇ ತಾನಗೆ ಮಾತನಾಡಲು ಪ್ರೇರಣೆ 
ನೀಡುವಂತಿತು- ಎಂಥ ಅದ್ಭುತಗಳು, ಬಿಳಿ ಜಗತಿನಲ್ಲಿಎಣಿಕೆಗೂ ಬಾರದಂಥ ಸಂಗತಿಗಳು. 
ಅಥೆಲೋ ಒಬ್ಬ ಯೋಧನಷ್ಟೇ ಅಲ್ಲ, ಶೂರ ಸೈನಿಕನಷ್ಟೇ ಅಲ್ಲ, ಅವನೊಂದು ರೀತಿಯಲ್ಲಿ 
ಭಯಾನಕ ಅಲೌಕಿಕ ಜಗತ್ತಿನ ರಾಯಭಾರಿ. ಎಂದೇ ಬ್ರಬಾನ್ನಿಯೋನಿಗೆ ಅವನಲ್ಲಿ ಆಸಕ್ತಿ, 
ಪ್ರೀತಿ. ಈ ಕಥೆಗಳನ್ನು ಕೇಳಲು ಕೂಡುತಿದ್ದವನು ಬ್ರಬಾನ್ನಿಯೋ ಒಬ್ಬನೇ ಅಲ್ಲ '....!315 to 
hear / Would Desdemona seriously incline ;' ತೀವ್ರ ಕುತೂಹಲದಿಂದ ತನ್ನ 
ನಿರೂಪಣೆಯನ್ನು ಆಲಿಸಲು ಬರುತ್ತಿದ್ದಳು ಡೆಸ್ಟಿಮೋನಾ. ಆದರೆ ಮೊದಲಿನಿಂದ 
ಕೊನೆಯವರೆವಿಗೆ ಅಡ್ಡಿಗಳಿಲ್ಲದೆ ಕೇಳುವುದು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ ಮನೆಗೆಲಸವೊ 
ಮತ್ತೊಂದೋ ಭಂಗತರುತಿದ್ದವು. ಅವಸರದಲ್ಲಿ ಎಲ್ಲವನ್ನೂ ಮುಗಿಸಿ ಮತ್ತೆ ಬರುತ್ತಿದಳು. 
‘and with a greedy ear / Devour up my discourse... ಇದನ್ನು ಗಮನಿಸಿದ 
ಅಥೆಲೋ ಒಂಟಿಯಾಗೊಮ್ಮೆ ಅವಳನ್ನು ಭೆಟ್ಟಿಯಾದಾಗ ತನ್ನ 'ಜೀವನಕಥೆಯನ್ನು 
ಆಮೂಲಾಗ್ರವಾಗಿ ತನಗೆ ನಿರೂಪಿಸಬೇಕು ಎಂಬ ಅವಳ ಪ್ರಾರ್ಥನೆಯನ್ನು ಕೇಳಿ 
ಒಪಿಕೊಳ್ಳುತಾನೆ. "ನಾನು ಕಥೆ ಹೇಳುತಿದ್ದಂತೆ ಯೌವನದಲ್ಲಿ ನಾನು ಎದುರಿಸಿದ 


ಅಥೆಲೋ ಶಿ ೧೦೩ 


ಯಾತನೆಗಳ ಗಳಿಗೆಗಳ ವಿವರಣೆ ಕೇಳಿದಾಗ.... 'oಗೀen did beguile her of her tears" 
"ನಿಡಿದಾದ ಉಸಿರಿನೊಂದಿಗೆ'She swore in faith it was strange, it was passing 
strange ; / It was pitiful, it-was wondrous pitiful" ಇಂಥ ಕಥೆಗಳನ್ನು ತಾನು 
ಕೇಳದಿದ್ದರೇ ಚೆನ್ನಾಗಿತ್ತು ಅಂದಳು. ಆದರೂ "ದೈವಸಂಕಲ್ಲದಲ್ಲಿ ತನಗೆ ಇಂಥ ಒಬ್ಬ ಗಂಡು 
ಸೃಷ್ಟಿಯಾಗಿದ್ದರೆ' ಎಂದು ಆಶಿಸಿದಳು. ಮತ್ತೂ ಮುಂದುವರೆದು 'She thanked me/ And 
bade me, IfI had a friend that loved her / I should but teach him how to 
tell my story / and that would woo her." ತನ್ನ ಮನಸಿನ ಇಂಗಿತವನ್ನು ಇಷ್ಟು 
ಸೂಕ್ಷ ವಾಗಿ ಅವಳು ಸೂಚಿಸಿದಳು. ಆ ಸೂಚನೆಯ ಮೇರೆಗೆ ನಾನು ಕಥೆ ಹೇಳಿದೆ. "She 
loved me for the dangers I had passed/ And Iloved her that she did pity 
them / This only is the witchcraft I have used ; / ನಾನು ಎದುರಿಸಿದ 
ಅಪಾಯಗಳಿಗಾಗಿ ಅವಳು ನನ್ನನ್ನುಪ್ರೀತಿಸಿದಳು; ನನ್ನಬಗ್ಗೆ ಅವಳು ತೋರಿದ ಅನುಕಂಪಕ್ಕಾಗಿ 
ನಾನು ಅವಳನ್ನು ಪ್ರೀತಿಸಿದೆ.” ಪ್ರೀತಿಯೆಂಬುದು ಇಷ್ಟು ತಾರ್ಕಿಕವಾಗಿ ಕಾರ್ಯಕಾರಣ 
ರೀತಿಯನ್ನು ಅನುಸರಿಸುತದೆಯೆ ) ವಿಸ್ಮಯಗಳಿಗೆ ಮನಸೋತು ಪ್ರೀತಿಸುವುದು, 
ಕೃತಜ್ಞತೆಯನ್ನು ಪ್ರೀತಿಯೆಂದು ಕರೆಯುವುದು ಸರಿಯೆ ? ಅಥವಾ ಅಥೆಲೋ ತಾನೇ 
ಹೇಳಿಕೊಳ್ಳುವಂತೆ 'little blest with the set phrase of peace / ....And little of 
this great world can 1 speak’ ಎಂಬ ಮಾತು ನಿಜವಾದ ಕಾರಣವೆ ? ಒಂದು ವೇಳೆ 
ಅಥೆಲೋ ನೀಡುವ ವಿವರಣೆಯಷ್ಟೇ ಅವರಿಬ್ಬರ ಪ್ರೀತಿಯ ತಿರುಳು ಎನ್ನುವುದಾದರೆ 
ಅಥೆಲೋ-ಡೆಸ್ಟಿಮೋನಾರ ಮದುವೆ ನಾಶವಾಗುವುದಕ್ಕೆ ಬೇರೆಯವರ ಕೈವಾಡವೇ 
ಬೇಕಿರಲಿಲ್ಲ ಟೊಳ್ಳಾದ ಸಂಬಂಧ ಯಾವ ಕಾರಣಕ್ಕೂ ಮುರಿದು ಬೀಳಬಹುದು. ಆದರೆ ಕಥೆ 
ಮುಂದುವರೆದಂತೆ ನಮ್ಮಅನುಭವಕ್ಕೆ ಬರುತ್ತಹೋಗುವಸಂಗತಿಯೆಂದರೆಇವರಿಬ್ಬರಮಧ್ಯೆ 
ಮೂಡಿರುವುದು, ವಿಕಾಸವಾಗಿರುವುದು, ಬಹುಗಟ್ಟಿಯೂ ಆಗಿರುವುದು ಒಂದು ಉದಾತ್ತ 
ಹಾಗೂ ಗಾಢಪ್ರೀತಿ ಎಂದು. ಬಹುಶಃ ಅಥೆಲೋ ಮೂಲತಃ ಒಬ್ಬ ಸೈನಿಕನಾದದ್ದರಿಂದ 
ಯುದ್ಧದ ತಯಾರಿ ಹಾಗೂ ಕಾರ್ಯಾಚರಣೆಗಳನ್ನು ವಿವರಿಸಿದಷ್ಟೇ ಪ್ರೀತಿಪ್ರಕರಣವನ್ನು 
ವಿವರಿಸುವುದು ಸರಳವೂ ಕಷ್ಟಸಾಧ್ಯವೇ ಅಲ್ಲದ್ದೂಎಂದು ನಂಬಿರಬೇಕು. ಈ ಪ್ರೀತಿ ಸಂಬಂಧ 
ಗಾಢವಾದದ್ದುಎಂಬುದಕ್ಕೆ ಬಹಳಷ್ಟುಕಾಯಲೂ ಬೇಕಾಗಿಲ್ಲ ಡೆಸ್ಟಿಮೋನಾ ಪ್ರವೇಶ ಮಾಡಿ 
ಎಲ್ಲರೆದುರು ತನ್ನ ಮತ್ತು ಅಥೆಲೋವಿನ ಪ್ರೀತಿ, ಮದುವೆಗಳ ಕುರಿತಾಗಿ ಮಾತನಾಡುವಾಗ 
ಈ ಅಂಶ ಸಷವಾಗುತದೆ. 

ತಂದೆ ಮಗಳನ್ನು ಕೇಳುತಾನೆ : "ಈ ಸಭೆಯಲ್ಲಿರುವವರಲ್ಲಿ ಯಾರಿಗೆ ನಿನ್ನ ನಿಷ್ಠೆ ಮತ್ತು 
ವಿಧೇಯತೆ ಸಲ್ಲುತದೆ ಹೇಳು' ಎಂದು. ಡೆಸ್ಟಿಮೋನಾಳ ಉತರ ಅಥೆಲೋವಿನ 
ಮಾತುಗಳಂತೆಯೇ ಗಂಭೀರವೂ, ವಿನಯಪೂರ್ಣವೂ ಆದರೆ ಅಷ್ಟೇ ದಿಟವೂ ಆಗಿ 


೧೦೪ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಹೊಮ್ಮುತ್ತದೆ. ""ಸನ್ಮಾನ್ಯ ತಂದೆಯೇ, ನನ್ನನ್ನುಇಲ್ಲಿಎರಡು ರೀತಿಯ ನಿಷ್ಠೆಗಳು ಸೆಳೆಯುತಿವೆ. 
ನನ್ನ ಬದುಕು ಬೆಳವಣಿಗೆಗಳಿಗೆ ನಾನು ನಿನಗೆ ಯಣಿಯಾಗಿದ್ದೇನೆ. ನಿನ್ನನ್ನು ಎಷ್ಟೊಂದು 
ಗೌರವಿಸಬೇಕೆಂದು ನಾನು ಕಲಿತಿದ್ದೇನೆ. ನನ್ನ ಎಲ್ಲ ವಿವರಗಳಿಗೂ ನೀನು ಪ್ರಭು. ಎಲ್ಲ 
ವಿವರಗಳಲ್ಲಿಯೂ ನಾನು ನಿನ್ನಮಗಳು. ಆದರೆ ಇಲ್ಲಿನನ್ನ ಗಂಡನಿದ್ದಾನೆ. And 50 much 
duty as my mother showed /'10 you, preferring you before her father, / 
So much I challenge, that I may profess, / Due to the Moor my lord." 
ಅಷ್ಟೆ. ತನ್ನಪ್ರೀತಿ ಹೇಗೆ ಹುಟ್ಟಿತು. ಹೇಗೆ ಬೆಳೆಯಿತು ಎಂಬ ಸುದ್ದಿಗೇ ಹೋಗುವುದಿಲ್ಲ ಪ್ರೀತಿ 
ಹೇಗೆ ಹುಟ್ಟುತದೆ, ಬೆಳೆಯುತದೆ ಎಂದು ಮಾತನಾಡುವುದೂ ಕಷ್ಟ. ಆದರೆ ಇಲ್ಲಿ 
ಮುಖ್ಯವಾದ ವಿಷಯ, ಮುಂದಿನ ಚರ್ಚೆಗೆ ಅವಕಾಶವೇ ಇಲ್ಲದಂತೆ ಸಷವಾಗುವ 
ಸತ್ಯವೆಂದರೆ ಡೆಸ್ಟಿಮೋನಾ ಅಥೆಲೋನನ್ನು ಸಾರ್ವಜನಿಕವಾಗಿ ತನ್ನ ಗಂಡನೆಂದು 
ಒಪ್ಪಿಕೊಂಡಿದ್ದಾಳೆ ಅನ್ನುವುದು. ಮತ್ತು ಸದ್ಯದ ತನ್ನ ಸ್ಥಿತಿಯಲ್ಲಿ ತನ್ನ ನಿಷ್ಠೆ ಅಥೆಲೋವಿಗೆ 
ಸೇರಿದ್ದು ಎಂಬುದು ಮತೊಂದು. ನೈಜಪ್ರೇಮ ಒಂದು ಬಗೆಯ ನಮ್ರತೆಯಿಂದ ಕೂಡಿದ 
ದಿಟ್ಟತನವನ್ನೂ ಕಲಿಸುತದೆ. ""ದೇವರು ನಿನ್ನನ್ನು ಕಾಪಾಡಲಿ'' ಎಂದು ಅವಳನ್ನು ಹರಸಿ 
ಡ್ಯೂಕನಿಗೆ 'ಇನ್ನು ರಾಜಕೀಯ ವಿದ್ಯಮಾನಗಳ ಕುರಿತು ಮಾತನಾಡೋಣ' ಎಂದು ಇಡೀ 
ಪ್ರಕರಣಕ್ಕೆ ಮುಕಾಯ ಹೇಳುತಾನೆ ಬ್ರಬಾನ್ನಿಯೋ. ಯಾವುದನ್ನು ಹೃತ್ಪೂರ್ವಕವಾಗಿ 
ಅವನಿಂದ ದೂರವಿಡಲು ಬಯಸಿದ್ದನೋ ಅದನ್ನು ಅಂದರೆ ತನ್ನ ಮಗಳನ್ನು ಈಗ 
ಹೃತ್ಪೂರ್ವಕವಾಗಿ ಅಥೆಲೋವಿಗೆ ಬಾಣೆ ಎರೆದುಕೊಡುತಾನೆ. "ಬೇರೆ ಮಕ್ಕಳಿಲ್ಲದಿರುವುದು 
ನನಗೆ ಈಗ ಸಂತೋಷ ನೀಡುತ್ತಿದೆ, ಏಕೆಂದರೆ ಈ ಅನುಭವ ನನ್ನನ್ನೊಬ್ಬ ಕಟುಕನನ್ನಾಗಿ 
ಮಾಡಿಬಿಡುತಿತ್ತು'' ಈ ಹಿಂದೆಯೇ ಒಂದು ಅಂಶವನ್ನು ನಾನು ಮಾಡಿದ್ದೆ "ವೆನಿಸಿನ 
ನಾಗರಿಕರ ನಡೆನುಡಿಗಳನ್ನು ಕೊಂಚ ಗಮನವಿಟ್ಟು ನೋಡಬೇಕು' ಎಂದು. ಅಥೆಲೋವಿನ 
ವಿಷಯದಲ್ಲಿ, ಅವನು ಮಗಳನ್ನು ಅಪಹರಿಸಿಕೊಂಡು ಹೋಗುವ ಮೊದಲು, ಬ್ರಬಾನ್ನಿಯೋ 
ಹೇಗೆ ಪ್ರೀತಿ, ವಿಶ್ವಾಸಗಳನ್ನು ತೋರುತ್ತಿದ್ದ ಎಂಬುದನ್ನು ಈಗಾಗಲೇ ಅಥೆಲೋವಿನ 
ಬಾಯಿಂದಲೇ ಕೇಳಿದ್ದೇವೆ. ಮಗಳು ಕೂಡ ಈ ಕತೆ ಕೇಳಲು ಬರುತ್ತಿದ್ದುದು ಅವನೂ 
ಕಂಡಿದ್ದಾನೆ. ಆದರೆ ಕನಸುಮನಸ್ಸಿನಲ್ಲಿಯೂ ಅವನು "perfection would so err against 
೩11 rules of nature’ ಎಂದು ನಂಬಿರಲಿಲ್ಲ ಡೆಸ್ಟಿಮೋನಾಳಂಥ ಹುಡುಗಿ'!0 fall in love 
with what she feared to look on ?' ಸಾಧ್ಯವೇ ಇಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ 
ಇದು. ಬ್ರಬಾನ್ನಿಯೋನಿಗೆ ಕಣ್ಣಿಗೆ ಗೋಚರವಾಗುವುದಕ್ಕಿಂತ ಮಿಗಿಲಾಗಿ ಏನೂ ಇಲ್ಲ ತನ್ನ 
ಮಗಳು ಬಿಳಿ ಹುಡುಗಿ, ಸುಂದರಿ, ಯುವತಿ, ಸುಸಂಸ್ಕೃ ತಳು; ಅಥೆಲೋ ಒಬ್ಬ ಮಗಳ 
ಬರ್ಬರ, ಕಪ್ಪು ಮನುಷ್ಯ. ಅಷ್ಟೇ. ಜೀ ಇವುಗಳೆಲ್ಲವನ್ನೂ ಮೀರಿ ಕೆಲಸ 
ಮಾಡಬಹುದಾದ ಮನಸ್ಸುಗಳು ಇರಬಹುದು ಎಂದು ಅನ್ನಿಸುವುದೇ ಇಲ್ಲ ಇದನ್ನೇ ಅತಿ 


ಅಥೆಲೋ ೧೦೫ 


ಟೊಳ್ಳು ಸಂಸ್ಕೃತಿ ಎನ್ನುವುದು. ಇಂಥ ಸಂಸ್ಕೃತಿಗೆ ದಿಢೀರ್‌ ತೀರ್ಮಾನಗಳಿಗೆ ಬರುವುದು 
ಸುಲಭ. ಮಗಳು ಓಡಿಹೋಗಿದ್ದಾಳೆಂದರೆ, ಮಾಟಮಂತ್ರಗಳು ಮಾತ್ರ ಇದಕ್ಕೆ 
ಕಾರಣವಿರಬೇಕು ಎಂದು ನಿಶ್ಚಯಿಸಿಬಿಡುವ ಪ್ರವೃತ್ತಿಗಳು ಇವು. ಸೂಕ್ಷ್ಮಗಳು, ಆಳಗಳು, 
ಆಯಾಮಗಳು ಇಲ್ಲದ ಸಂಸ್ಕೃತಿ ಇದು. ಬ್ರಬಾನ್ನಿಯೋ ಒಬ್ಬನ ವರ್ತನೆಯಿಂದ ಇಡೀ ವೆನಿಸಿನ 
ಸಂಸ್ಕೃತಿಯನ್ನೇ ಹೀಗೆ ಎಂದು ತೀರ್ಮಾನಿಸಿಬಿಡುವುದು ತಪ್ಪು ಹೌದು. ಆದರೆ ಇಲ್ಲಿ ಬೇರೆ 
ಪುರಪ್ರಮುಖರು ಇದ್ದಾರೆ. ಡ್ಯೂಕನಿದ್ದಾನೆ, ಬೇರೆ ಹಿರಿಯ ನಾಗರಿಕರು ಇದ್ದಾರೆ. ಈ ಇಡೀ 
ಪ್ರಸಂಗದ ಬಗ್ಗೆ ಅವರ ಪ್ರಕ್ರಿಯೆಗಳು ಏನು ನೋಡೋಣ. ಅಥೆಲೋ ತನ್ನ, ಡಸ್ಟಿಮೋನಾಳ 
ಪ್ರೀತಿ ಹೇಗೆ ಆರಂಭವಾಯಿತು ಎಂದು ವಿವರಿಸಿ ಹೇಳಿದ ಮೇಲೆ ಡ್ಯೂಕನು ಆಡುವ 
ಮಾತುಗಳು ಏನು? "ಇಂಥ ಕತೆಯು ನನ್ನ ಮಗಳ ಹೃದಯವನ್ನೂ ಗೆದ್ದುಬಿಡುತ್ತಿತು' ಮತ್ತು 
ಮುಂದುವರೆದು ಬ್ರಬಾನ್ನಿಯೋನಿಗೆ "ವಿವೇಕ'ದ ಮಾತುಗಳನ್ನು ಹೇಳುತಾ "ಕುಲಗೆಟ್ಟಿತೆಂದು 
ನೀನು ತಿಳಿದ ಈ ವಿಷಯವನ್ನು ಸಮಚಿತದಿಂದ ಒಪ್ಪಿಕೊ. Men do their broken 
weapons rather use, than their bare hands’ ಮೆದುಳಿನಿಂದ ಹೊರಡುವ ಮಾತಿನ 
ರೀತಿ ಇದು. ಇದಕ್ಕಿದ್ದಂತೆ "ಹ್ಯಾಮ್ಲೆಟ್‌' ನಾಟಕದ ಪಲೋನಿಯಸ್‌ ನೆನಪಿಗೆ ಬಂದು 
ಬಿಡುತಾನೆ. ನೀತಿಪಾಠಗಳ ಸುರಿಮಳೆಗೈಯುವ ಆತುರ. ಎಲ್ಲದರಿಂದಲೂ ಪಾಠ ಕಲಿತುಬಿಟ್ಟ 
ಭಾವನೆ. ಅನುಭವವೆಂಬುದು ಎಷ್ಟು ಸಂಕೀರ್ಣವೆಂಬುದರ ಅರಿವೇ ಇಲ್ಲದೆ ಮೇಲ್ಮೆ 
ಹೊಳಪಿನ ಜಗತ್ತಿನಲ್ಲಿ ಬದುಕುವ ಜನ. ಬ್ರಬಾನ್ನಿಯೋ ಎಷ್ಟೇ ಈ ಸಂದರ್ಭದಲ್ಲಿ ನಮ್ಮ 
ಟೀಕೆಗೆ ಪಾತ್ರನಾಗುವನಾದರೂ ಅವನು ಪ್ರೀತಿಯಿಂದ ಬೆಳೆಸಿದ ಮಗಳನ್ನು ಕಳೆದುಕೊಂಡ 
ತಂದೆ ಎಂದು ನಾವು ಮರೆಯಬಾರದು. ಅವನ ಅನುಭವಗಳನ್ನು ವ್ಯಕಪಡಿಸಲು ಅರಿಯದೆ 
ತೊಳಲುತಿರಬಹುದು. ಅಂಥವನ ಮುಂದೆ ಡ್ಯೂಕನು ಆಡುವ ಮಾತುಗಳು ಎಷ್ಟುಬರಡಾಗಿ, 
ಎಷ್ಟು ಟೊಳ್ಳಾಗಿ ಕಾಣುತವೆ. ಮುಂದೆ, ಅಂದರೆ ಬ್ರಬಾನ್ನಿಯೋ ಈ ಮದುವೆಯನ್ನು 
ಮನಸ್ಸಿಲ್ಲದೆ ಒಪ್ಪಿಕೊಂಡ ಮೇಲೆ, ಪ್ರಸುತ ಅಧಿಕೃತ ರಾಜಕೀಯ ಪರಿಸ್ಥಿತಿಯತ್ತ ಮತ್ತೆ 
ಗಮನಹರಿಸುವುದಕ್ಕೆ ಮುನ್ನ , ಡ್ಯೂಕನು ಬ್ರಬಾನ್ದಿಯೋವಿಗೆ ಹೇಳುವ ಸಮಾಧಾನದ 
ಮಾತುಗಳನ್ನು ಗಮನಿಸೋಣ : ""ಇಂಥ ವಿಷಯಗಳಲ್ಲಿ ನಾನು ನಿನ್ನಂತೆಯೇ ನನ್ನ ತೀರ್ಪು 
ನೀಡಲು ಬಯಸುತ್ತೇನೆ. ಇದರಿಂದಾಗಿ ಈ ಪ್ರೀತಿಯ ಜೀವಿಗಳು ನಿನಗೆ ಹತಿರವಾಗು 
ವಂತಾಗಲಿ ; ಪರಿಹಾರಗಳು ಇಲ್ಲದಿರುವಾಗ ದುಃಖಗಳು ಕೊನೆಗೊಂಡಂತೆ. To moum a 
mischief that 1s past and gone ; /15 the next way 10 draw more mischief on 
/ What cannot be preserved when fortune takes / Patience her injury a 
mockery makes. / The robbed that smiles, steals something from the thief 
/ He robs himself. that spends a bootless gnef.' ಆತ್ಮತ್ರ್ರಪ್ತ ಮನಸಿನಿಂದ 
ಸೂತ್ರರೂಪದಲ್ಲಿ ಹೊಮ್ಮುವ ಉಕಿಗಳು 'ಕಳೆದುಕೊಂಡವನು ತನ್ನ ನಷ್ಟಕ್ಕೆ ಮರುಗದೆ 


೧೦೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ನಕ್ಕುಬಿಟ್ಟರೆ ಕಳ್ಳನಿಗೇ ನಷ್ಟ ಉಂಟುಮಾಡಿದಂತೆ. ನಿಷ್ಠಮೋಜಕಗಳ ಬಗ್ಗೆ ದುಃಖ 
ಪಡುವುದೆಂದರೆ ನಮಗೆ ನಾವೇ ಚೌರ್ಯವೆಸಗಿಕೊಂಡಂತೆ' ಮನಸ್ಸಿಗೆ ಹೋಗಲಿ, 
ಮೆದುಳಿಗೂ ತಾಗದೆ ಪುಟಿದು ಹೊರಗೆ ಉದುರಿಬೀಳುವ ನೀರಸ ಮಾತುಗಳು. ಇಡೀ 
ದೃಶ್ಯದಲ್ಲಿ, ಈ ಇಡೀ ಪ್ರಸಂಗದಲ್ಲಿಮೊದಲ ಸಾರಿಗೆಂಬಂತೆ ಬ್ರಬಾನ್ನಿಯೋ ಒಬ್ಬತಂದೆಯ 
ಹಾಗೆ ಮಾತನಾಡುತಾನೆ. ಹಾಗೆ ತಂದೆಯ ಹಾಗೆ ಎಲ್ಲಿಯೋ ಆಳದಲ್ಲಿ ಆಘಾತ 
ಅನುಭವಿಸಿದ್ದರಿಂದಲೇ ಡ್ಯೂಕನಿಗೆ ಸಮಸರೆದುರು ವಿರೋಧಿಸಿ ಮಾತನಾಡುವ 
ಧೈರ್ಯವಾಗುವುದು. "ಸರಿ ಹಾಗಾದರೆ ತುರ್ಕಿಗಳೂ ನಮ್ಮನ್ನೂ ವಂಚಿಸಲು ಸ್ಪತಂತ್ರರಿರಲಿ. 
ನಮಗಾಗುವ ನಷ್ಟಕ್ಕೆ ನಾವು ಮುಗುಳ್ತಕ್ಕು ಬಿಟ್ಟರೆ ನಮಗೇನು ನಷ್ಟವಾದಂತಲ್ಲ 
ಅನುಭವಿಸದವರು ಇಂಥ ತೀರ್ಮಾನಗಳಿಂದ ಸಮಾಧಾನದಿಂದ ತೃಪರಾಗಬಹುದು. ಆದರೆ 
ಅನುಭವಿಸಿದವನು ತನ್ನ ದುಃಖವನ್ನು, ಮತ್ತೆ ಇಂಥ ತೀರ್ಪುಗಳನ್ನು ಎರಡನ್ನೂ 
ಸಹಿಸಿಕೊಳ್ಳಬೇಕು. These sentences to sugar, or to gall, / Being strong on 
both sides, are equivocal. ನೊಂದ ಹೃದಯಕ್ಕೆ ಎಂದೂ ಕಿವಿಗಳು ಕೇಳುವ ಮಾತುಗಳ 
ಮೂಲಕ ಸಾಂತ್ವನ ದೊರಕಿದ್ದುನನಗೆ ಗೊತಿಲ್ಲ'' ನೋವಿನ ಮಾತುಗಳು. ಅಂಥ ನೋವಿನಲ್ಲಿ 
ಚುಚ್ಚುವ ಮಾತುಗಳು. ಮೊಟ್ಟಮೊದಲ ಬಾರಿಗೆಂಬಂತೆ ನಾವು ಕೂಡ ಬ್ರಬಾನ್ನಿಯೋನ ಬಗ್ಗೆ 
ಮರುಕ ಪಡುವಂಥ ಮಾತುಗಳು. "ಸದ್ಯಕ್ಕೆ ನಮ್ಮ ಮುಂದಿರುವ ನಾಡಿನ ಪ್ರಶ್ನೆ ಕುರಿತು 
ಮಾತನಾಡೋಣ' ಎಂದು ಇಡೀ ಪ್ರಕರಣಕ್ಕೆ ತೆರೆ ಎಳೆಯುತಾನೆ. ತತ್‌ಕ್ಹಣದಲ್ಲಿ ಅಥೆಲೋ 
ಆಡಳಿತದ ದೃಷ್ಟಿಯಲ್ಲಿ ಒಬ್ಬ ವೀರಯೋಧ. ಸೈಪ್ರಸ್‌ಗೆ ಧಾವಿಸಬೇಕಾದ ಸೇನಾನಿ. ಅವನು 
ಕಂಡುಕೊಂಡ ಹೊಚ್ಚಹೊಸ ಸಂತೋಷಗಳನ್ನು ಬದಿಗೊತ್ತಿ ಆದಷ್ಟು ಶೀಘ್ರವಾಗಿ ಸೈಪಸಿಗೆ 
ತೆರಳಬೇಕಾಗಿದೆ. ಅಥೆಲೋ ಸಿದ್ದನಿದ್ದಾನೆ. ಯುದ್ಧವೆಂಬುದು ಅವನ ಬದುಕಿನ ರೀತಿ. 
ಈಗಲೂ ಅಷ್ಟೆ. ತುರ್ಕಿ ಸೈನ್ಯವನ್ನು ಹಿಮ್ಮೆಟ್ಟಿಸುವುದರಲ್ಲಿ ಸಂದೇಹ ಬೇಡ. ಆದರೆ 
ಅವನದೊಂದು ಪ್ರಾರ್ಥನೆ ಇದೆ. '1 crave fit disposition for my wife, / Due 
reference of place and exhibition / With such accommodation and 
besort / As levels with her breeding”. ಡ್ಯೂಕನ ಉತರ ಸಿದ್ದವಿದೆ 
“ಒಪಿಗೆಯಾಗುವುದಾದರೆ, ಅವಳ ತಂದೆಯ ಜೊತೆಗಿರಲಿ” ತತ್‌ಕ್ಷಣ ಮೂರೂ ಜನ ತಮ್ಮ 
ವಿರೋಧ ವ್ಯಕಪಡಿಸುತಾರೆ - ತಂದೆ, ಮಗಳು, ಅಳಿಯ. ಡೆಸ್ಡಿಮೋನಾಳಿಗೆ ತಂದೆಯ ಬಳಿ 
ಇದ್ದು ಅವನಿಗೆ ಸದಾ ಇರಿಸುಮುರಿಸು ಉಂಟು ಮಾಡುತ್ತಿರುವುದಕ್ಕೆ ಇಷ್ಟವಿಲ್ಲ ಅವಳದೇ 
ಒಂದು ಪ್ರಾರ್ಥನೆಯಿದೆ. ಆ ಉತರದಲ್ಲಿ ಡೆಸ್ಲಿಮೋನಾಳ ವ್ಯಕಿತ್ವ ಪ್ರಖರವಾಗಿ ಕಾಣುತದೆ. 
ಏನು ಹೇಳುತಾಳೆ ಮೊದಲು ನೋಡೋಣ. ""ನಾನು ಅಥೆಲೋನನ್ನು ಪ್ರೀತಿಸಿದುದು, 
ಅವನೊಡನೆ ಒಟ್ಟಿಗೆ ಬದುಕುವುದಕ್ಕೆ (ಅವನಿಂದ ದೂರವಿರುವುದಕ್ಕಾಗಿ ಅಲ್ಲ), ಇದಕ್ಕಾಗಿ 
ನಾನು ಆರಿಸಿಕೊಂಡ ಹಾದಿ ಎಂಥ ಸಂದರ್ಭವನ್ನಾಗಲಿ ಎದುರಿಸುವುದಕ್ಕೆ 


ಅಥೆಲೋ ೧೦೭ 


ತಯಾರಾಗಿರುವಂಥ ಹಾದಿ; ಇದು ಇಡೀ ಜಗತ್ತಿಗೆ ಗೊತ್ತು, 'my heart is subdued / 
Even to the utmost pleasure of my Lord :' “ಇದಕ್ಕೆ ಮೊದಲೇ ಡೆಸ್ಜಿಮೋನಾ ದಿಟ್ಟೆ 
ಎಂಬುದನ್ನು ಗಮನಿಸಿದ್ದೇವೆ. ಮೇಲಿನ ಸಾಲುಗಳು ಮತ್ತು ಮುಂದುವರೆದು ಆಡುವ 
ಸಾಲುಗಳು ಅವಳು ಅಥೆಲೋವಿನ ಕುರಿತು ತನ್ನ ಉತ್ಕಟವಾದ ಭಾವನೆಗಳನ್ನು, ತಮ್ಮ ಒಟ್ಟು 
ದಾಂಪತ್ಯದ ಬದುಕಿನ ಕುರಿತಾಗಿ ತನ್ನ ಆಶಯಗಳೇನು ಎಂಬುದನ್ನು ಈ ರಾಜಾಸ್ಥಾನದಲ್ಲಿ, 
ಊರ ಪ್ರಮುಖರ ಮುಂದೆ ಪ್ರಾಮಾಣಿಕವಾಗಿ, ಧೈರ್ಯವಾಗಿ, ಮಾತುಗಳಿಗೆ ನಾಜೂಕಿನ 
ಮುಸುಕುಗಳನ್ನು ಹಾಕದೆ, ನೇರವಾಗಿ ಹೊರಹಾಕುತವೆ. "ನನ್ನ ಗಂಡನ ಪರಮ 
ಅಭೀಷ್ನಗಳನ್ನೂ ತೃಪಿಪಡಿಸುವುದು ನನ್ನ ಆಸೆ.' 'p॥ೇ೩sure' ಎಂಬ ಶಬ್ದಕ್ಕೆ ಇಂದ್ರಿಯಭೋಗ 
ಎಂಬ ಅರ್ಥವೂ ಇದೆ. ಈ ನಾಟಕದ ಮಡಿವಂತ ಸಂಪಾದಕರುಗಳು 'ಬtmಂost pleasure" 
ಎಂಬುದನ್ನು ತೆಗೆದುಹಾಕಿ 'Even to the very quality....' ಎಂಬ ಮಾತುಗಳನ್ನು 
ಹಾಕುತಾರೆ. ಅವರುಗಳ ವಾದದ ಪ್ರಕಾರ ಡೆಸ್ಟಿಮೋನಾ ನಯ ನಾಜೂಕುಗಳ ಮರ್ಯಾದಸ್ತ 
ಹೆಣ್ಣು ಮಗಳು. ಇಂಥ ಹುಡುಗಿಯು ಎಲ್ಲ ಗಂಡಸರೇ ಇರುವ ಸಭೆಯಲ್ಲಿ ಎಗ್ಗಿಲ್ಲದೆ 
ಮಾತನಾಡುವುದು ಸಾಧ್ಯವೇ ಇಲ್ಲ "ನನ್ನ ಗಂಡನ ಮುಖವನ್ನು ಅವನ ಹೃದಯದಲ್ಲಿಕಂಡೆ' 
ಎಂಬ ಅವಳ ಮಾತು ಇದಕ್ಕೆ ಸಾಕ್ಸಿಎಂದು ವಾದಿಸುತ್ತಾರೆ. ಈ ಮಾತುಗಳನ್ನು ಒಪ್ಪವುದಾದರೆ 
ಡೆಸ್ಟಿಮೋನಾ ಅಥೆಲೋನನ್ನು ಪ್ರೀತಿಸಿದ್ದಾಳೆ. ಅವನೊಡನೆ ಎಲ್ಲಅರ್ಥಗಳಲ್ಲಿಬದುಕುವುದಕ್ಕೆ 
ನಿರ್ಧರಿಸಿದ್ದಾಳೆ ಎಂದು ನಂಬುವುದು ಕಷ್ಟವಾಗುತ್ತದೆ. ಆರ್ಡೆನ್‌ ಸಂಪುಟವನ್ನು 
ಸಂಪಾದಿಸಿರುವ ಎಂ.ಆರ್‌. ರಿಡ್ಲೀ ಹೇಳುವಂತೆ 'ಡೆಸ್ಟಿಮೋನಾ ಶೇಕ್‌ಪಿಯರ್‌ ಸೃಷ್ಠಿಸಿದ 
ಅತ್ಯುತ್ತಮ ಮಹಿಳಾಪಾತ್ರಗಳಲ್ಲಿ ಒಬ್ಬಳು. ಅದರಂತೆಯೇ ಮನಬಿಚ್ಚಿ ಮಾತನಾಡುತ್ತಾಳೆ.' 
ಶೇಕ್‌ಪಿಯರ್‌ನ ನಾಟಕಗಳನ್ನು ಓದುವುದೆಂದರೆ ಬೂಟಾಟಿಕೆಯ ಮತ್ತು ಆತ್ಮವಿನಾಶಕಾರೀ 
ಮಡಿವಂತಿಕೆಯನ್ನು ಕಳೆದುಕೊಳ್ಳುತ್ತ ಹೋಗುವುದು ಎಂದೂ ಅರ್ಥ. "ನನ್ನ ಗಂಡನ 
ಮುಖವನ್ನು ಅವನ ಹೃದಯದಲ್ಲಿ ಕಂಡೆ' ಎಂಬುದು ಆಲಂಕಾರಿಕವಾಗಿ ಮಧ್ಯೆ ತೂರಿದ 
ಒಂದು ಮಾತು ಅಷ್ಟೆ ""ಅವನ ಗೌರವಾನ್ವಿತ ಹಾಗೂ ಸಾಹಸಮಯ ವ್ಯಕ್ತಿತ್ವಕ್ಕೆ ನಾನು 
ಮಾರುಹೋಗಿರುವುದು. ......50 that, dear lords, if] be left behind, / a moth of 
peace, and he go tothe war/ The ntes for which I love him are bereft me, 
/Andla heavy intenm shall support, / By his dear absence ; let me go 
with him." ಅವನು ಯೋಧನೆಂಬ ಕಾರಣಕ್ಕಾಗಿಯೇ ಅವಳು ಮೆಚ್ಚಿರುವುದು. "ನನ್ನನ್ನು 
ಬಿಟ್ಟುಅವನು ಏಕಾಂಗಿಯಾಗಿ ಈ ಯುದ್ಧಕ್ಕೆ ಹೋಗಿಬಿಟ್ಟರೆ ನಾನೊಂದು moth of peace 
ಆಗಿ ಬಿಡುತ್ತೇನೆ. The rites for which I love him are bereft me' ಇಲ್ಲಿಯೂ ಅಷ್ಟೆ 
ನಮ್ಮ ಮಡಿವಂತರುಗಳು '1165' ಶಬ್ದವನ್ನು ಕಿತ್ತು ಹಾಕಿ '11೧' ಎಂದು ಮಾಡುತಾರೆ. 
ಹೆಂಡತಿಯಾಗಿ ನನ್ನ'ಗghts' ಎನ್ನುವುದಕ್ಕೂ ಹೆಂಡತಿಯಾಗಿ 'rites 107 which] love him 


೧೦೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅನ್ನುವುದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿವೆ. ನನ್ನ ಗಂಡನೊಡನೆ ಎಲ್ಲ ಬಗೆಯ ಸಂಸಾರ 
ಸುಖವನ್ನೂ ನಾನು ಪಡೆಯಬೇಕು ಎಂದು ಹೇಳಿಕೊಳ್ಳುವುದು ಸಂಪ್ರದಾಯಸ್ಥ ಹುಡುಗಿಗೆ 
ಕಷ್ಟವಾಗಬಹುದು. ; ಪ್ರೀತಿಸಿದ ಹುಡುಗಿಗೆ, ಪ್ರೀತಿ ಎಂದರೆ ಏನೆಂದು ಅನುಭವಿಸಿದ 
ಹುಡುಗಿಗೆ ಕಷ್ಟವಾಗಲಾರದು. "ಅದದ್ದರಿಂದ ಅವನೊಡನೆ ಹೋಗಲು ಅನುಮತಿ ನೀಡ 
ಎಂದು ಕೇಳಿಕೊಳ್ಳುತಾಳೆ. ಅಥೆಲೋ ಕೂಡ ಡೆಸ್ಟಿಮೋನಾಳ ಈ ಕೆಚ್ಚಿನ ಪ್ರೀತಿಯ ಮುಖವನ್ನು 
ಕಂಡಿರಲಿಕ್ಕಿಲ್ಪ ಅವಳ ವಿನಂತಿಗೆ ತಾನೂ ದನಿಗೂಡಿಸುತಾನೆ. ""ಅವಳ ಇಷ್ಟವನ್ನುನೆರವೇರಿಸಿ. 
ಇದನ್ನು ನಾನು ನನ್ನ ಭೋಗ-ತೃಷೆಯನ್ನು ತೀರಿಸಿಕೊಳ್ಳಲು ಕೇಳುತಿಲ್ಲ ಯೌವನದ 
ಸೆಳೆತಗಳನ್ನು ನಾನು ಈಗ ಮೀರಿ ಬೆಳೆದಿದ್ದೇನೆ. ಕರ್ತವ್ಯಭ್ರಷ್ಟನಾಗಿ ನಾನು ನನ್ನ ಸ್ವಾರ್ಥದ 
ಅಭಿಲಾಷೆಗಳನ್ನು ತೀರಿಸಿಕೊಳ್ಳುವುದರಲ್ಲಿ ಹೊತ್ತು ಕಳೆದರೆ ನನ್ನ ಶಿರಸ್ಪಾಣವನ್ನು 
ಹೆಣ್ಣುಮಕ್ಕಳು ಬಾಂಡಲೆಗಳು ಮಾಡಿಕೊಳ್ಳುವಂತಾಗಲಿ ; ನನ್ನ ಇಂದಿನವರೆಗಿನ ಕೀರ್ತಿ 
ಯಶಸ್ಸುಗಳೆಲ್ಲ ತೀವ್ರ ಅಪಮಾನಕ್ಕೀಡಾಗಲಿ.'' 


ಡ್ಯೂಕನಿಗೆ ಹೊತ್ತುಹೋಗುತ್ತಿರುವುದೊಂದರ ಪರಿವೆಯಷ್ಟೆ. ಅಥೆಲೋ ಈ ತತ್‌ಕ್ಷಣ 
ಹೊರಡಬೇಕು. ಇದೇ ರಾತ್ರಿಗೆ ನಾಳೆ ಮತ್ತೆ ಹತುಗಂಟೆಗೆ ಊರ ಪ್ರಮುಖರೆಲ್ಲ 
ಸೇರಬೇಕು. ಎಲ್ಲರಿಗೂ ಶುಭರಾತ್ರಿ ಕೋರಿ ಹೊರಡುವುದಕ್ಕೆ ಮುಂಚೆ ಬ್ರಬಾನ್ನಿಯೋ 
ಬಳಿಗೆ ಬಂದು ಮತೊಂದು ಆಣಿಮುತು ಸುರಿಸುತಾನೆ. ....noble signior / If virtue no 
delighted beauty lack, / Your son-in-law is far more fair than black. ಇದಕ್ಕೆ 
ಸರಿದೂಗುವಂತೆ ಬ್ರಬಾನ್ನಿಯೋ ತಾನು ನಿಷ್ಕಮಿಸುವುದಕ್ಕೆ ಮುಂಚೆ ಅಥೆಲೋವಿಗೆ ಕಿವಿ 
ಮುತು ಹೇಳಿ ಹೋಗುತಾನೆ. "Look to her, Moor, have a quick eye to see: / 
She has deceived her father, may do thee.” ಮೊದಲ ನೋಟಕ್ಕೆ ಬಹು 
ನಾಟಕೀಯವಾಗಿ ಕಂಡುಬರುತದೆ - ವಿಶೇಷವಾಗಿ ನಾಟಕದ ಅಂತ್ಯ ಗೊತಿರುವವರಿಗಂತೂ 
ಮತ್ತೂ ಅಷ್ಟು. ಇದ್ದಕ್ಕಿದ್ದ ಹಾಗೆ ಬ್ರಬಾನ್ನಿಯೋನಿಗೆ ಭವಿಷ್ಯದತ್ತ ಇಣುಕುನೋಟ 
ಸಾಧ್ಯವಾಗುವ 115107 ಫಲಿಸಿಬಿಟ್ಟಿತು ಎಂದು ನಂಬುವುದು ಕಷ್ಟ. ಎಲ್ಲೋ ಕೇಳಿ, ನೆನಪಿನಲ್ಲಿ 
ಉಳಿದ ಜಾಣನುಡಿಯಷ್ಟೆ ಅದು. 


ಅಥೆಲೋವಿಗೆ ಉಳಿದಿರುವುದು ಒಂದು ಗಂಟೆ ಮಾತ್ರ. ಇಯಾಗೋ ಮತ್ತು ಅವನ 
ಹೆಂಡತಿ ಎಮಿಲಿಯಾಗೆ ಡೆಸ್ಟಿಮೋನಾಳನ್ನು ಸೈಪ್ರಸ್‌ಗೆ ಕರೆತರುವ ಜವಾಬ್ದಾರಿ ವಹಿಸಿ 
ಡೆಸ್ಟಿಮೋನಾಳೊಂದಿಗೆ ಉಳಿದ ಹೊತನ್ನು ಕಳೆಯಲು ನಿಷ್ಯಮಿಸುತಾನೆ. 

ಈಗ ರಂಗದ ಮೇಲೆ ಉಳಿದಿರುವುದು ಇಯಾಗೋ ಮತ್ತುರೋಡರೀಗೋ ಇಬ್ಬರೇ. 
ರೋಡರೀಗೋನಿಗೆ ಇದ್ದ ಒಂದೇ ಎಳೆ ಆಸೆಯೂ ಈಗ ನಶಿಸಿಹೋಗಿದೆ. ಹತಾಶನಾಗಿ 
ಬಿಟ್ಟಿದ್ದಾನೆ. ಹೊಳೆಗೆ ಹಾರಿಕೊಂಡು ಬಿಡಬೇಕೆಂದು ನಿರ್ಧರಿಸಿದ್ದಾನೆ. ಬದುಕೊಂದು 


ಕಿ. 


ಅಥೆಲೋ ೧೦೯ 


ಯಾತನೆಯಾದಾಗ ' ಹಟದಿಂದ ಬದುಕಹೋಗುವುದು ಮೂರ್ಪತನ ಎಂದು 
ಮನಗಂಡುಬಿಟ್ಟಿದ್ದಾನೆ. ಇಯಾಗೋವಿಗೆ ಇಂಥ ಮನುಷ್ಯನ ಕುರಿತು ಅಪಾರ ಕನಿಕರ, ಅಷ್ಟೇ 
ಮಟ್ಟದ ಕಿರಿಕಿರಿ ಉಂಟಾಗುತ್ತದೆ. ಅವನ ಈ ಇಪ್ಪತ್ತೇಳು ವರ್ಷಗಳ ಜೀವನದಲ್ಲಿ ಲಾಭ 
ಯಾವುದು, ನಷ್ಟ ಯಾವುದು ಎಂದು ತಿಳಿಯುವುದು ಅರಿವಾದಾಗಿನಿಂದ ಮನುಷ್ಯ ತನ್ನನ್ನು 
ತಾನು ಹೇಗೆ ಗೌರವಿಸಿಕೊಳ್ಳುವುದು ಎಂದು ಕಲಿತವನೊಬ್ಬನನ್ನು 'ಕಂಡಿಲ್ಲ “ಒಂದು 
ಗಿನಿಕೋಳಿಯ ವ್ಯಾಮೋಶಕ್ಕಾಗಿ ಹೊಳೆ ಹಾರುತ್ತೇನೆ ಎಂದು ಹೇಳುವುದಕ್ಕೆ ಮೊದಲು ನಾನು 
ನನ್ನ ಮನುಷ್ಯಹುಟ್ಟನ್ನು ಒಂದು ಗಡವಕೋತಿಯ ಜಾತಿಗೆ ಬದಲಿಸಿಕೊಂಡೇನು.'' ಆದರೆ 
ರೋಡರೀಗೋವಿಗೆ ಬೇರೆ ದಾರಿಯೇ ಕಾಣುತಿಲ್ಲ ಇಷ್ಟು ವ್ಯಾಮೋಹಪಡುವುದು ತನಗೇ 
ನಾಚಿಕೆ ತರಿಸುತದೆ-ನಿಜ. "ಆದರೆ ಏನು ಮಾಡಲಿ ? ಬದಲಾಗುವುದು ನನ್ನ ಗುಣದಲ್ಲಿಲ್ಲ' 
ಎಂದು ಹಲುಬುತಾನೆ. "ಗುಣ ?' ತೃಣಸಮಾನವಾದದ್ದು ಈ ಗುಣವೆಂಬುದು. "ಈ 
ಪ್ರೀತಿ'ಯೆಂದು ರೋಡರೀಗೋ ಕರೆಯುತಿರುವುದು ಕೇವಲ ಇಂದ್ರಿಯಭೋಗದಾಸೆ ಅಷ್ಟೆ. 
ಮನುಷ್ಯನಿಗೆ ಈ ಭೋಗದಾಸೆಯನ್ನು ನಿಯಂತ್ರಣದಲ್ಲಿಡುವುದಕ್ಕೆ ವಿವೇಚನೆಯೆಂಬು 
ದೊಂದು ಇರುವುದರಿಂದ ತನ್ನ ಆಸೆ ಅಭೀಷ್ಟಗಳನ್ನು ಮಿತಿಗಳೊಳಗೆ ಇರಿಸಿಕೊಳ್ಳುವುದಕ್ಕೆ 
ಸಾಧ್ಯವಾಗಿದೆ. ಅದು ಬಿಟ್ಟರೆ ಎಲ್ಲವೂ ಲೈಂಗಿಕಾಕರ್ಷಣೆಗಳು, ಸಂಭೋಗಾಕಾಂಕ್ಷೆ ಅಷ್ಟೆ. 
ರೋಡರೀಗೋವಿನಂಥ ಸಾಮಾನ್ಯ ಬುದ್ಧಿಶಕ್ತಿಯವನಿಗೂ ಇಯಾಗೋನ ಮಾತುಗಳು ಸರಿ 
ಎನಿಸುತ್ತಿಲ್ಲ ಆದರೆ ಇಯಾಗೋವಿಗೆ ಖಂಡಿತ ಗೊತ್ತು ಕಾಮತೃಷೆ ವಿಷಯಾಸಕ್ತಿ 
ಇವುಗಳನ್ನು ಮೀರಿ ಮತ್ತೇನೂ ಇಲ್ಲ "ಹೊಳೆಗೆ ಹಾರುವುದಾ 7, ಬೆಕ್ಕುಗಳನ್ನು ಕುರುಡು 
ಕುನ್ನಿಗಳನ್ನು ಹೊಳೆಗೆ ಹಾಕು' ರೋಡರೀಗೋವಿನೊಡನೆ ತನ್ನ ಸಂಬಂಧ ನಿಕಟವಾದದ್ದು, 
ಗಟ್ಟಿಯಾದದ್ದು- ಸದ್ಯ ಕೃಂತೂ ಮತೂ ಹೆಚ್ಚಿಗೆ ಈ ಸ್ನೇಹ ಸದುಪಯೋಗಕ್ಕೆ ಬಳಕೆಯಾಗುತದೆ 
ಲ್‌ ನನ್ನ ಥ್ಫ ಲಿಯನ್ನು ಹಣದಿಂದ ತುಂಬಿಸಿಕೊ, ಕೊಂಚ ವೇಷವೂ ಬದಲಿಸಿ, ಸೈಪ್ರಸ್ತ] 
ನಮನ್ನು KT ಹಾಳಾಗಲೇಬೇಕು ಎಂದು ನಿರ್ಧರಿಸಿದ್ದರೆ ಹೊಳೆಗೆ ಹಾರುವುದಕ್ಕಿಂತ 
ಬೇರೆ ಯಾವುದಾದರೂ ಮಾರ್ಗ ಕಂಡುಕೊ. ಎಷ್ಟು ಸಾಧ್ಯವೋ ಅಷ್ಟು ಹಣ ತುಂಬಿಸಿಕೊ. '1£ 
sanctimony, and a frail vow, betwixt an erring barbarian, and a super- 
subtle venetian, be not too hard for my wits, and all the tribe of hell, thou 
shalt enjoy her.” ಈ Erring barbarian ಅಥೆಲೋನನ್ನೂ upersubtle Venetian 
ಡೆಸ್ಟಿಮೋನಾಳನ್ನೂ ಬಂಧಿಸಿರುವುದು ಡಾಂಭಿಕ ಆಚಾರ ಮತ್ತುಜಳ್ಳು ಶಪಥ - ಇವುಗಳಪ್ಟೆ. 
"ನನ್ನ ಚತುರಮತಿಗೆ ಇಂಥ ಕಪಟಗಳನ್ನು ಮುರಿಯುವುದು ಸಾಧ್ಯವಾದರೆ ಡೆಸ್ಲಿಮೋನಾಳನ್ನು 
ನೀನು ಭೋಗಿಸುವುದು ಖಂಡಿತ... ಅವಳನ್ನು ಅನುಭವಿಸುವ ಯತ್ನದ ಹಾದಿಯಲ್ಲಿ 
ಪ್ರಾಣಬಿಟ್ಟರೆ ಅದಕ್ಕೊಂದು ಬೆಲೆ... ಹೊಳೆಹಾರಿಕೊಂಡರೇನು ಬಂತು ಮಣ್ಣು 9'' 
ಇಯಾಗೋವಿಗೆ ಒಂದು ಮಾತಂತೂ ಖಂಡಿತವಾಗಿ ಅರಿವಿಗೆ ಬಂದಿದೆ. ಡೆಸ್ತಿಮೋನಾ 


೧೧೦ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅಥೆಲೋನನ್ನು ಬಹಳ ದಿವಸ ಹಚ್ಚಿಕೊಂಡಿರುವುದು ಸಾಧ್ಯವೇ ಇಲ್ಲ ಅವನೂ ಅಷ್ಟೆ. 
ಆರಂಭದಲ್ಲಿ ಆಕರ್ಷಣೆ ಉಕ್ಕಿ ಹರಿದಿದೆ ನಿಜ. ಅಷ್ಟೆ. ಬಹುಬೇಗ ಇದು ತಣ್ಣಗಾಗುವುದು 
ಖಂಡಿತ. ಈ ಕಪ್ಪುಜನ ಅಸ್ಥಿರಮನಸ್ಸಿನವರು, ಚಂಚಲರು. ಈಗ ಬಹುರುಚಿಯಾಗಿ 
ಕಾಣುತ್ತಿರುವುದೇ ನಾಳೆ ಹುಳಿಯಾಗುತ್ತದೆ. ಮತ್ತೆಅವಳಿಗೆ ಅವನ ಮೈಮಾಟಗಳ ಸುಖವುಂಡು 
ತಣಿದ ಮೇಲೆ, ತನ್ನ ಆಯ್ಕೆ ಎಂಥ ದೋಷಪೂರ್ಣವೆಂದು ಅರಿವಿಗೆ ಬರುತದೆ. ಅವಳಿಗೆ 
ವೈವಿಧ್ಯ ಬೇಕೇಬೇಕು. "Therefore put money in thy purse’ “ನನ್ನ ಬಗ್ಗೆ ಏನೂ 
ಅನುಮಾನ ಪಡಬೇಡ. ಅಥೆಲೋನನ್ನು ನಾನು ದ್ವೇಷಿಸುತ್ತೇನೆ ಎಂದು ನಿನಗೆ ಅನೇಕ ಸಲ 
ಹೇಳಿದ್ದೇನೆ. ಮತ್ತೆ ಮತ್ತೆ ಹೇಳುತ್ತೇನೆ. ನಿನ್ನ ಕಾರಣವೂ ಏನೂ ಕಡಿಮೆಯದಲ್ಲ- ಇಬ್ಬರೂ 
ಒಟ್ಟು ಸೇರಿ ಅವನ ಮೇಲೆ ಪ್ರತೀಕಾರ ಸಾಧಿಸೋಣ. ಅವಳನ್ನು ಹಾದರಕ್ಕಿಳಿಸಿ ಅವನನ್ನು 
ಜಾರಿಣಿಯ ಗಂಡನನ್ನಾಗಿ ಮಾಡುವುದಾದರೆ ನೀನು ಬಯಸುತ್ತಿರುವ ಸಂತೋಷ ನಿನಗೂ, 
ಈ ಇಡೀ ಪ್ರಕರಣದಿಂದ ವಿನೋದ ನನಗೂ ದಕ್ಕುವುದು ಖಂಡಿತ. .ಹೋಗು ದುಡ್ಡು 
ಹೊಂದಿಸಿಕೋ. ನಾ ಹೇಳಿದ್ದು ಸಷ್ಟ ಆಯಿತಲ್ಲ ?.... ಹೊಳೆ ಹಾರುವ ಮಾತು ಇನ್ನು 
ಮುಂದಕ್ಕಿಲ್ಲ... ಹೋಗು ಹಣತುಂಬಿಸಿಕೋ!'' 


ಈ ನಾಟಕದಲ್ಲಿಯಷ್ಟೇ ಅಲ್ಲ, ಶೇಕ್‌ಪಿಯರ್‌ನ ಒಟ್ಟುನಾಟಕಗಳಲ್ಲಿಯೇ ಇಯಾಗೋ 
ಒಂದು ಕ್ಲಿಷ್ಟಪಾತ್ರ, ಅತ್ಯಂತ ಸಂಕೀರ್ಣ ಪಾತ್ರ. ಅವನು ಎಂಥ ಮನುಷ್ಯ ಎಂದು ನಿರ್ದಿಷ್ಟವಾಗಿ 
ಹೇಳುವುದು ಸುಲಭದ ಮಾತೇ ಅಲ್ಲ ಸಾಂಪ್ರದಾಯಿಕ ರೀತಿಯ ಖಳನಾಯಕನೆ ? ಅಥವಾ 
ಕೇವಲ ಬೇರೆಯವರ ಸುಖವನ್ನು, ಸಂತೋಷವನ್ನು ಸಹಿಸದೆ ಅವರಿಗೆ ಹಿಂಸೆಕೊಟ್ಟು 
ಅವರು ನರಳುವುದನ್ನು ನೋಡಿ ಆನಂದಿಸುವವನೆ ? ಮಾನಸಿಕವಾಗಿ ಅಸ್ವಸ್ಥನೆ 7? ಅಥವಾ 
ತೀವ್ರವಾದ ಫ್ಯಾಸಿಸ್ಟ್‌ ರೀತಿಯ ಜನಾಂಗ ದ್ವೇಷಿಯೆ? ಕುಚೇಷ್ಟೆಸ್ವಭಾವದ ವಿನೋದಪ್ರಿಯನೆ 
? ಅಥವಾ ಆಳದಲ್ಲಿಭಯಂಕರ ಸ್ವೀದ್ವೇಷಿಯೆ ? ಬಹುಶಃ ಎಲ್ಲಈ ಲಕ್ಷಣಗಳೂ ಅವನಲ್ಲಿವೆ. 
ಈ ಎಲ್ಲದರ ಮಿಶ್ರಣ ಎಷ್ಟು ಸತ್ಯವೋ ಈ ಎಲ್ಲ ವಿವರಗಳನ್ನು ಮೀರುವ ಚಿತ್ರಗಳೂ 
ಅವನಲ್ಲಿವೆ ಎಂಬುದೂ ಅಷ್ಟೇ ಸತ್ಯ. ಅವನ ಮಿದುಳು ಪಾದರಸದಷ್ಟು ಚುರುಕು. 
ಕ್ಷಣಾರ್ಧದಲ್ಲಿ ತಂತ್ರಗಳನ್ನು ಬದಲಿಸಿ, ಸತೊಂದನ್ನು ಕಲಿಸಿ ಅದಕ್ಕೆ ರೆಕ್ಕೆಪುಕ್ಕ ಹಚ್ಚಿ 
ಹಾರಿಸಿಬಿಡಬಲ್ಲ ಚಾಣಾಕ್ಟ ತನ್ನೆದುರು ನಿಂತಿರುವವರನ್ನು ಅವಲಂಬಿಸಿ ಭಾಷೆ ವರ್ತನೆ, 
ನಡವಳಿಕೆಗಳನ್ನು ಅಳವಡಿಸಿಕೊಳ್ಳಬಲ್ಲ ಜಾಣ. ಬದುಕು ಸಲೀಸಾಗಿ ನಡೆದುಕೊಂಡು 
ಹೋಗುತಿದೆ ಎಂದರೆ ಇಯಾಗೋ ಅಂಥವರು ಅಸ್ವಸ್ಥರಾಗುತಾರೆ. ಅಷ್ಟೇ ಮಟ್ಟಿಗೆ 
ರೋಡರೀಗೋವಿನಂಥ ದಡ್ಡನೊಬ್ಬ ಕೈಗೆ ಸಿಕ್ಕಿದರೆ ಅವನನ್ನು ಕಿರುಬೆರಳು ಸುತ್ತ ಆಡಿಸಿ 
ಬಿಟ್ಟುಬಿಡುತಾರೆ ವಿನೋದಕ್ಕಾಗಿ, ಸ್ವಾರ್ಥಕ್ಕಾಗಿ. ಹೀಗೆ ದಡ್ಡರನ್ನು ನಾನು ನನ್ನ ಹಣದ 
ಥೈಲಿಮಾಡಿಕೊಳ್ಳುತ್ತೇನೆ' ಅಂದವನು ತನ್ನ ಇಂಥ ಸ್ಥಿತಿಗೆ ಮರುಕವೂ ಪಟ್ಟುಕೊಳ್ಳುವವನಂತೆ 


ಅಥೆಲೋ ೧೧೧ 


ನಟಿಸುತಾನೆ-'For I mine own gained knowledge should profane, / If1 would 
time expend with such a snipe, / But for my sport and profit. ಮೊದಲನೆಯ 
ಅಂಕದ ಮೂರನೆಯ ದೃಶ್ಯದ ಕೊನೇಭಾಗದಲ್ಲಿ ಅವನದೊಂದು ಸ _ಗತವಿದೆ. ಮೊದಲ 
ಸ್ವಗತ. ತನ್ನ ಇಡೀ ಯೋಜನೆಗಳ ಹಿಂದಿನ ಉದ್ದೇಶಗಳಿಗಾಗಿ ಹುಡುಕುತ್ತಿದ್ದಾನೆ. 
ಅಥೆಲೋವಿನ ಕುರಿತಾದ ತನ್ನ ಅಸಹನೆಗೆ ಏನು ಕಾರಣ ] hate the moor’ ph 
ಹೇಳಿಬಿಟ್ಟಾದ ಮೇಲೆ ಅದನ್ನುಸ್ಥಾಪಿಸ ಸಲು ಬಹು ಗಟ್ಟಿಯಾಗಿ ನೆಲೆಹುಡುಕುತಾನೆ. 'ಸಿಗರೆ 115 
thought abroad, that betwixt my sheets / He has done my office ; I know 
not if it be true..../ Yet Ll, for mere suspicion in that kind, will do, as if for 
surety. ಮಡಿವಂತ ಸಂಪಾದಕರು ಈ ಸಾಲುಗಳನ್ನು ತೆಗೆದುಹಾಕುತಾರೆ. ಹಾಗೆ ನಾವು 
ನಾಟಕವನ್ನು ಶುದ್ದಿಗೊಳಿಸುತ್ತ ಹೋದರೆ ಪಾತ್ರಕೃಷ್ಟೇ ಅಲ್ಲ, ಇಡೀ ನಾಟಕಕ್ಕೂ 
ಅನ್ಯಾಯವೆಸಗಿದಂತೆ. ಇಂಥ ವಿಕೃತ ಕಲ್ಪನೆಗಳಿರುವುದ ರಿಂದಲೇ ಇಯಾಗೋ ಆಗಿರುವುದು. 
"ಅಥೆಲೋ' ಇಡೀ ನಾಟಕವೇ ಗಂಡು-ಹೆಣ್ಣು, ಪ್ರೀತಿ-ಕಾಮ, ಅಸೂಯೆ-ಪ್ರತೀಕಾರ ಈ 
ವಸುಗಳ ಮೇಲೆ ನಿಂತಿರುವುದು. ನಮ್ಮಬರಡು ಪಾವಿತ್ರ ;ವನ್ನುಉಳಿಸಿಕೊಳ್ಳುವ ಅವಸರದಲ್ಲಿ 
ಒಬ್ಬ ಮಹಾನ್‌ ನಾಟಕಕಾರನಿಗೆ ಅನ್ಯಾಯವೆಸಗಬಾರದು ಎಂಬ ವಿನಯ ನಮಲ್ಲಿರಬೇಕು. 
ಈ ಮಾತುಗಳನ್ನು ನಾಟಕದ ಮುಂದಿನ ಭಾಗಗಳಲ್ಲಿಯೂ ಪದೇಪದೇ ನಾವು 
ನೆನಪುಮಾಡಿಕೊಳ್ಳುತ್ತಿರಬೇಕಾಗುತ್ತದೆ. ಇಲ್ಲಿಇಯಾಗೋ ಏನು ಹೇಳುತ್ತಿದ್ದಾನೆ ? ಅಥೆಲೋ 
ತನ್ನ ಹಾಸಿಗೆಗೂ ನುಸುಳಿ ತನ್ನ ಹೆಂಡತಿಯನ್ನೂ ಭೋಗಿಸಿದ್ದಾನೆ ಎಂಬ ಮಾತಿದೆ. ಆ ಮಾತು 
ಸತ್ಯವೋ ಅಲ್ಲವೋ ಗೊತಿಲ್ಲ ಎಂದು ಒಪಿಕೊಳ್ಳುವಷ್ಟು ಕನಿಷ್ಠ ಪ್ರಾಮಾಣಿಕತೆಯನ್ನೂ 
ಪ್ರದರ್ಶಿಸುತಾನೆ. ಆದರೆ ತನ್ನ ಕಾರ್ಯ ಸಾಧಿಸುವುದಕ್ಕೆ ಅನುಮಾನವಷ್ಟೇ ಸಾಕು. ಈ 
ಗುಮಾನಿ ಸತ್ಯವೆಂದೇ ನಂಬಿ ಕಾರ್ಯತತರನಾಗಬೇಕು. ತನ್ನ ಪರವಾಗಿ ಇರುವ ವಿಷಯಗಳು 
ಯಾವುವು? he holds me well, / The better shall my purpose work on him. 
ರೋಡರಿಗೋ ತನಲ್ಲಿಟ್ಟ ನಂಬಿಕೆಯನ್ನು ಒಂದು ರೀತಿ ಬಳಸಿಕೊಂಡರೆ, ಅಥೆಲೋ ತನ್ನ ಬಗ್ಗೆ 
ಇಟ್ಟಿರುವ ವಿಶ್ವಾಸ ಗೌರವಗಳನ್ನು ಮತೊಂದು ರೀತಿ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳಬೇಕು. 
ಹೇಗೆ? 'Cassio is a proper man, let me see now, / To get his place, and to 
make up my will / A double knavery.... how, how ? let me 566....1' ಪ್ರತಿ 
ಹೆಜ್ಜೆಯನ್ನೂ ಕರಾರುವಾಕ್ಕಾಗಿ ಇಡಬೇಕು. ಸ್ವಲ್ಪ ದಿವಸ ಕಳೆದ ಮೇಲೆ ಕ್ಯಾಷಿಯೋ 
ಡೆಸ್ಟಿಮೋನಾಳ ವಿಷಯದಲ್ಲಿ ಅತಿ ಸಲಿಗೆ ವಹಿಸುತ್ತಿದ್ದಾನೆ ಎಂದು ಅಥೆಲೋವಿನ ಕಿವಿಯಲ್ಲಿ 
ಊದುವುದು; ಕ್ಯಾಷಿಯೋ ಹೆಣ್ಣುಮಕ್ಕಳು ದಾರಿತಪ್ಪುವಂತೆ ಮಾಡಬಲ್ಲಷ್ಟುಆಕರ್ಷಕ ವ್ಯಕಿತ್ವ 
ಉಳ್ಳವನು. ಯಾರಾದರೂ ಅನುಮಾನ ಪಡಬೇಕು ಅಷ್ಟು ಸ್ನೇಹಸೂಚಕ ಪ್ರಯತ್ನ 
ರೀತಿಯವನು. ಮತ್ತೆ ಈ ಅಥೆಲೋ '೩ ree and open nature’ ಉಳ್ಳ ಮನುಷ್ಯ. 


೧22 ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಕಾಣುವುದಕ್ಕೆ ಪ್ರಾಮಾಣಿಕರಾದವರನ್ನು ನಿಜವಾಗಿ ಪ್ರಾಮಾಣಿಕರೆಂದು ಭ್ರಮಿಸಿಬಿಡುವವನು. 
ಎಂದೇ 'will as tenderly be led by the nose /As asses are. ಆಯಿತು. ಮನಸಿನಲ್ಲಿ 
ಆವಿರ್ಭಾವ ಗೊಂಡದ್ದಾಯಿತು. '1101 and night / Must bring this monstrous 
birth to the world's light’. ಅಥೆಲೋ, ಡೆಸ್ನಿಮೋನಾ ಪಾತ್ರಗಳ ಸಂಪೂರ್ಣ 
ಪರಿಚಯವಿನ್ನೂ ಆಗದಿರುವಾಗ, ಇಲ್ಲಿಯವರೆವಿಗೆ ಪ್ರಧಾನವಾಗಿ ಡ್ಯೂಕನ, ಬ್ರಬಾನ್ನಿಯೋನ 
ಮತ್ತು ಊರ ಪ್ರಮುಖರ ಒಣಮಾತುಗಳು ಕೇಳಿ ಜಡ್ಡು ಹಿಡಿದಿದ್ದ: ಕಿವಿಗಳಿಗೆ, , 
ಕಡುಕೆನಿಸಿದರೂ, ಇಯಾಗೋವಿನ ಮಾತುಗಳು ಆಕರ್ಷಕವಾಗಿ ಕಂಡುಬಿಟ್ಟರೆ ಅಚ್ಚರಿ 
ಏನು? 


ಸಮುದ್ರ ಆಕ್ರೋಶಗೊಂಡಿದೆ. ಆಕಾಶ ಭೂಮಿಗಳ ಮಧ್ಯೆ ಏನನ್ನೂ 
ಗುರುತಿಸಲಾಗದಂಥ ಭಯಂಕರ ಸ್ಥಿತಿ ಏರ್ಪಟ್ಟಿದೆ. ಒಂದು ಹಡಗೂ ಕಾಣುತಿಲ್ಲ ಬೆಟ್ಟಗಳನ್ನೇ 
ಕರಗಿಸುವಷ್ಟು ಪ್ರಬಲವಾಗಿ ಚಂಡಮಾರುತ ಸಮುದ್ರದ ಅಲೆಗಳನ್ನು ಹುಚ್ಚೆಬ್ಬಿಸಿದೆ. ಆಕಾಶದ 
ನಕ್ಕತ್ರಗಳು, ನಾವೆಗಳ ಮಾರ್ಗದರ್ಶಕ ಧ್ರುವನಕ್ಷತ್ರಗಳನ್ನೂ ಸೇರಿದ ಹಾಗೆ ನೀರಿನ ಅಲೆಗಳು 
ಅಳಿಸಿಹಾಕಿಬಿಟ್ಟಂತೆ ಕಾಣುತಿವೆ. ವೆನಿಸರಿಗೆ ಅಸಾಧ್ಯವೆನಿಸಿದರೆ ಖಂಡಿತವಾಗಿ ತುರ್ಕೀ 
ಹಡಗುಗಳು ಮುಳುಗಿಯೇ ಹೋಗಿರಬೇಕು. ಹೀಗೆಲ್ಲ ಆತಂಕದಲ್ಲಿ, ಆಸೆಯಲ್ಲಿ ಸಮುದ್ರ 
ತೀರದಲ್ಲಿ ನಿಂತ ವೆನಿಸಿನ ಮಾಂಟನೋ ಮತ್ತು ಅವನ ಸಹಚರರಿಗೆ ಯುದ್ದ ಮುಗಿಯಿತು, 
ವೆನಿಸಿಗೆ ಜಯ ಲಭಿಸಿತು ಎಂದ ಸುದ್ದಿಸಿಗುತ್ತದೆ. ಜೊತೆಜೊತೆಗೆ ಸಮುದ್ರದಲ್ಲಿ ಮತೊಂದು 
ತಮ್ಮದೇ ಹಡಗು ತೀವ್ರ ಹಾನಿಗೊಳಗಾದ ವಿಷಯವೂ ತಿಳಿಯುತ್ತದೆ. ಈಗ ಆ ಹಡಗು ದಡ 
ಮುಟ್ಟಿದ್ದು, ವೆನಿಸಿನ ಕ್ಯಾಷಿಯೋ, ಅಥೆಲೋವಿನ ಲೆಪ್ಟಿನೆಂಟ್‌ ಆಗಮಿಸಿದ್ದಾನೆ ಎಂದು 
ತಿಳಿಯುತ್ತದೆ. ಅಥೆಲೋನನ್ನು ಸೈಪ್ರಸ್‌ನ ರಾಜ್ಯಪಾಲನನ್ನಾಗಿ ನೇಮಿಸಲಾಗಿದೆ. ಹೌದು 
ಅವನು 'ಅರ್ಹ', "ಧೈರ್ಯಶಾಲಿ' ಎಂಬುದು ಮಾಂಟನೋಗೆ ಗೊತ್ತು ಆದರೆ ಈಗ 
ಅವನನ್ನು ಕರೆತರುತ್ತಿರುವ ಹಡಗು ಅಪಾಯಕ್ಕೆ ಸಿಲುಕಿದೆ. ಈ ಸುದ್ದಿ ತಂದ ಕ್ಯಾಷಿಯೋ 
ಅಥೆಲೋವಿನ ಸುರಕ್ಷಿತ ಆಗಮನಕ್ಕಾಗಿ ಪ್ರಾರ್ಥಿಸುತ್ತಿದ್ದಾನೆ. “ಹೌದು ಅಥೆಲೋ 
‘commands like a full soldier’, ಸಮುದ್ರ ದಡಕ್ಕೆ ಹೋಗೋಣ, ಬಂದ ಹಡಗನ್ನು 
ಸ್ವಾಗತಿಸುವುದಕ್ಕೆ ಹೋಗೋಣ, ಹಾಗೆಯೇ ಅಥೆಲೋವಿನ ಹಡಗು ಕ್ಷೇಮವಾಗಿ 
ದಡಮುಟಲಿ ಎಂಬುದನ್ನು ನಮ್ಮಕಣ್ಣುಗಳನ್ನು "Even till we make the main and 
the aerial blue / An indistinct regard’ ಹಾಯಿಸೋಣ. ಕ್ಯಾಷಿಯೋ ಪ್ರವೇಶಿಸಿ 
ಅವರೊಡನೆ ತನ್ನ ದನಿಯನ್ನೂ ಕೂಡಿಸಿ "ಅಥೆಲೋವಿಗೆ ಏನೂ ಅಪಾಯವುಗಲಾರದು, 
ಅವನ ಹಡಗು ಬಹು ಗಟ್ಟಿಮುಟ್ಟಾದದ್ದು ಮತ್ತು ಅದನ್ನು ನಡೆಸುತ್ತಿರುವ ನೌಕಾನಾಯಕ 
ಬಹು ಸಮರ್ಥ' ಎಂದು ಸಂಪೂರ್ಣ ವಿಶ್ವಾಸವನ್ನು ವ್ಯಕ್ತಪಡಿಸುತಾನೆ. 


ಅಥೆಲೋ ೧೧೩ 


ಹಡಗೊಂದು ದಡಮುಟ್ಟಿತು ಎಂಬ ಕೂಗು ಕೇಳಿದ ಕೂಡಲೆ ಕ್ಯಾಷಿಯೋನಿಗೆ ಅದು 
ಅಥೆಲೋವಿನದೇ “ಇರಬೇಕೆಂದು ಅನ್ನಿಸಿ ಸಹಾಯಕರನ್ನು ನೋಡಿಬರಲು ಅಟ್ಟುತಾನೆ. 
ಮಾಂಟನೋಗೆ ಅಥೆಲೋ ಮದುವೆಯಾದ ವಿಷಯ ಗೊತಿಲ್ಲ "ಹೌದು, ಆಗಿದ್ದಾನೆ' ಎಂದು 
ಕ್ಯಾಷಿಯೋ ಡೆಸ್ಟಿಮೋನಾಳನ್ನು ಅತ್ಯಂತ ಮಧುರವಾಗಿ ವರ್ಣಿಸುತಾನೆ. ಮೆಚ್ಚುಗೆ, ಗೌರವ, 
ಅಭಿಮಾನ ಹಾಗೂ ಅಥೆಲೋನಿಗೆ ಉಂಟಾದ ಈ ಅದೃಷ್ಟ ಎಲ್ಲವೂ ಅವನ ಮಾತುಗಳಲ್ಲಿ 
ಪ್ರತಿಧ್ವನಿತವಾಗುತದೆ. 


"Most fortunately, he hath achieved a maid 
That paragons description, and wild fame : 
One that excels the quirks of blazoning pens, 
And in the essential vesture of creation 

Does bear all excellency.... 


ಈ ಮಾತುಗಳಲ್ಲಿ ಡೆಸ್ಟಿಮೋನಾಳ ಬಗ್ಗೆ ಎಷ್ಟು ವಿನಯಪೂರ್ವಕ ಮೆಚ್ಚುಗೆ ಇದೆಯೋ 
ಅಷ್ಟೇ ಮಟ್ಟಿಗೆ ಅಥೆಲೋವಿನ ಸುಯೋಗದ ಬಗ್ಗೆ ಸಂತಸವಿದೆ. ತನ್ನ ನಾಯಕನಿಗೆ 
ಒಳ್ಳೆಯದಾಯಿತಲ್ಲಎಂಬ ಧನ್ಯತೆಯ ಭಾವವಿದೆ. ಹೀಗೆ ಅವನು ಮಾತನಾಡುತಿದ್ದಂತೆಯೇ, 
ಮಾತಿನ ಮಧ್ಯದಲ್ಲಿಯೇ ಅಥೆಲೋವಿನ ಧ್ವಜಧಾರಿ ಇಯಾಗೋ ಬಂದು ತಲುಪಿದ ಸುದ್ದಿ 
ಬರುತದೆ. ಅನುಕೂಲಕರ ಹಾಗೂ ಸುಖಕರ ಯಾನವಾಗಿದೆ ಅವನಿಗೆ ಎಂದು ಹರ್ಷಿಸಿದ 
ಕ್ಯಾಸಿಯೋ, "ಡೆಸ್ಸಿಮೋನಾ ಕೂತ ಹಡಗಿಗೆ ಬಿರುಗಾಳಿಯಾಗಲೀ, ಚಂಡಮಾರುತವೇ 
ಆಗಲೀ ಸಮುದ್ರದ ದೈತ್ಯ ಅಲೆಗಳಾಗಲೀ ಏನೂ ಮಾಡಲಾರವು - ಏನೂ ಮಾಡಲಾರವು 
ಎಂಬುದು ತಪ್ಪು- ಏನೂ ಮಾಡಲು ಇಚ್ಛಿಸುವುದಿಲ್ಲ ಎಂಬುದು ಹೆಚ್ಚುನಿಜ.' ಆ ಇಡೀ 
ಆರು ಸಾಲುಗಳ ನಿರೂಪಣೆ ಕ್ಯಾಷಿಯೋನಿಗೆ ಡೆಸ್ಟಿಮೋನಾಳ ಬಗ್ಗೆ ಇರುವ ಆದರ, 
ಅಭಿಮಾನಗಳು ಎಷ್ಟು ಉನ್ನತಮಟ್ಟದ್ದು ಎಂಬುದನ್ನು ಮತ್ತೂ ಅಷ್ಟು ಸಾಬೀತುಗೊಳಿಸುತದೆ. 
‘Divine Desdemona’ ಹಡಗಿನಲ್ಲಿದ್ದಾಳೆಂದರೆ 


"Jempests themselves, high seas, and howling winds, 
The guttered rocks, and congregated sands, 

Traitors ensteeped, to clog the guiltless keel, 

As having sense of beauty, do omit 

Thew common natures, letting go safely by 

The divine Desdemona’ 


ಪ್ರಕೃತಿಗೇ ಸೌಂದರ್ಯಪ್ರಜ್ಞೆಯಿರುವುದರಿಂದ, ತಮ್ಮ ಸಹಜರೀತಿಗಳನ್ನು ಕೈಬಿಟ್ಟು 


೧೧೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ದೈವೀ ಸ್ವರೂಪದ ಡೆಸ್ನಿಮೋನಾಳನ್ನು ಕ್ಷೇಮವಾಗಿ ದಡಮುಟಿಸುತದೆ. "ಓ ದೇವರೇ 
ಅಥೆಲೋನನ್ನು ಕೂಡ ಶೀಘ್ರ ತಲಪುವ ಹಾಗೆ ಮಾಡಿ ಅವನು ಡೆಸ್ಟಿಮೋನಾಳನ್ನು 
ಸೇರುವಂತಾಗಲಿ' ಎಂದು ಪ್ರಾರ್ಥನೆಯನ್ನುಸಲ್ಲಿಸುತಾನೆ. ಪ್ರವೇಶಿಸುತ್ತಿರುವ ಡೆಸ್ನಿಮೋನಾಳಿಗೆ 
ಹೃತ್ಪೂರ್ವಕ ಸ್ವಾಗತ ಬಯಸುತಾನೆ : ""ಹಡಗಿನ ಸಂಪತೆಲ್ಲ ತೀರ ತಲುಪಿದಂತಾಯಿತು. 
ಸೈಪ್ರಸ್‌ನ ನಾಗರಿಕರೆ ಮಂಡಿಯೂರಿ ನಿಮ್ಮ ಗೌರವವನ್ನರ್ಪಿಸಿ. ಶುಭ ಹಾರೈಸಿ, ಆರ್ಯೆ, 
ದೈವೀಕೃಪೆ ನಿನ್ನ ಹಿಂದೆ ಮುಂದೆ' ಸುತ್ತಮುತ್ತಲೂ ಆವರಿಸುವಂತಾಗಲಿ''. ಡೆಸ್ಟಿಮೋನಾಳಿಗೆ 
ಅಥೆಲೋವಿನ ಕ್ಷೇಮದ ಚಿಂತೆ. ಆಕಾಶ-ಸಮುದ್ರಗಳ ಹೊಯ್ದಾಟದಲ್ಲಿ ಕ್ಯಾಷಿಯೋ 
ಅವನಿಂದ ಬೇರ್ಪಟ್ಟು ಏಕಾಕಿಯಾಗಿ ಬಂದಿದ್ದಾನೆ. ಆ ಕ್ಷಣದಲ್ಲಿಯೇ ಹಡಗೊಂದು ತೀರ 
ಸೇರಿದ ಸೂಚನೆಯಾಗಿ ಗುಂಡುಗಳು ಹಾರಿಸಿದ್ದು ಕೇಳಿಸುತ್ತದೆ. ಬಂದವನು ಸ್ನೇಹಿತನೇ 
ಆಗಿರಬೇಕು. ಕೂಡಲೇ ಜನಗಳನ್ನು ತೀರಕ್ಕೆ ಕಳಿಸಲಾಗುತ್ತದೆ. ವಿಷಯ ತಿಳಿಯುವವರೆಗೆ ಈಗ 
ಕೊಂಚ ಹೊತಿದೆ. ಶೇಕ್‌ಪಿಯರ್‌ ಈ ಭಾಗವನ್ನು ಅಂದರೆ ಸುಮಾರು ಎಪತೆರಡು 
ಸಾಲುಗಳನ್ನು, ಕೇವಲ ನಾಟಕ ನೋಡಬಂದವರ ಮನರಂಜನೆಗೆ ರಚಿಸಿದ ಎಂಬ ಮಾತೂ 
ಇದೆ. ಕಟ್ಟುನಿಟ್ಟಿನ ಅರ್ಥದಲ್ಲಿ ಈ ಭಾಗಕ್ಕೂ ಮಿಕ್ಕ ಇಡೀ ನಾಟಕಕ್ಕೂ ನೇರ ಸಂಬಂಧವಿದ್ದಂತೆ 
ಕಾಣುವುದಿಲ್ಲ ಈ ಇಡೀ ಭಾಗಕ್ಕೆ ಪ್ರೇರಣೆ ಕ್ಯಷಿಯೋವಿನ ಒಂದು ಮಾತಿನಲ್ಲಿ 
ಕಾಣಸಿಗುತದೆ. ಮತ್ತು ೭೨ ಸಾಲುಗಳಲ್ಲಿ ಪ್ರಧಾನವಾಗಿ ಮಾತನಾಡುವುದು ಇಯಾಗೋ. 
ಕ್ಯಾಷಿಯೋ ಹೊಸದಾಗಿ ಬಂದವರನ್ನು ಸ್ವಾಗತಿಸುವ ರೀತಿಯಲ್ಲಿ ಇಯಾಗೋನ ಪತ್ನಿ 
ಎಮಿಲಿಯಾಳ ಕೈಗೆ ಮುತ್ತಿಟ್ಟು ಸ್ವಾಗತಿಸುವುದಕ್ಕೆ ಮುಂಚೆ '"ಈ ನನ್ನ ಸೌಜನ್ಯತೆ ನಿನ್ನ ಸಹನೆ 
ಕಳೆಯದಂತಿರಲಿ- ಇದು ನಾನು ಕಲಿತ ಸಭ್ಯತೆಯ ಸೂಚಕವಷ್ಟೆ' ಎಂಬುವ ಮಾತೇ ಈ ಇಡೀ 
ಭಾಗಕ್ಕೆ ನಾಂದಿ. "ನನಗೆ ಬಾಯಿಮಾಡುವಷ್ಟು ನಿನಗೆ ಅವಳು ತುಟಿಕೊಟ್ಟರೆ ನಿನಗೆ 
ಸಾಕುಬೇಕೆನಿಸುತ್ತದೆ' ಎಂದು ಹೆಂಡತಿಯ ಬಗ್ಗೆ ಒಂದು ಚಟಾಕಿ ಹಾರಿಸುತಾನೆ. ಎಮಿಲಿಯಾ 
ಪರವಾಗಿ ನಿಂತ ಡೆಸ್ಸಿಮೋನಾಳಿಗೆ "ಹೌದು ತಮ್ಮೆದುರು ನಾಲಗೆಯನ್ನೊಂದಷ್ಟು 
ಬಿಗಿಹಿಡಿದಿರುತಾಳೆ. ಆಡಬೇಕಾದನ್ನೆಲ್ಲ ಮನಸಿನಲ್ಲೇ ಗುಣಗುಣಿಸುತಿರುತಾಳೆ' ಎಂದು 
ವಾದಿಸುತಾನೆ. ಮುಂದೆ ಅವನು ಮಾತನಾಡುವುದರ ಕುರಿತು ಹೇಳುವುದಕ್ಕೆ ಮುಂಚೆ ಯಾವ 
ಸಂದರ್ಭದಲ್ಲಿ ಈ ಮಾತುಗಳನ್ನು ಆಡುತಿದ್ದಾನೆ ಎಂಬುದನ್ನು ನಾವು ಗಮನಿಸಬೇಕು. 
ಅಥೆಲೋವಿನ ಕ್ಷೇಮದ ಬಗ್ಗೆ ಎಲ್ಲರಲ್ಲೂ ಆತಂಕವಿದೆ. ಸಮುದ್ರತೀರಕ್ಕೆ ಜನಗಳನ್ನು 
ಕಳುಹಿಸಿದ್ದಾರೆ. ಈ ಆತಂಕದ ಕ್ಷಣಗಳನ್ನು ಮನಸ್ಸು ಹಗುರಗೊಳಿಸುವುದಕ್ಕೆ ಇಯಾಗೋ 
ಎನೋದದಲ್ಲಿ ಮಾತನಾಡುತ್ತಿದ್ದಾನೆ ಎಂದು ಭಾವಿಸಬಹುದು. ಅವನು ಮಾತನಾಡು 
ತ್ರಿರುವುದೆಲ್ಲ ಹೆಂಗಸರ ಕುರಿತಾಗಿ. ಡೆಸ್ಡಿಮೋನಾಳಂಥ ಗೌರವಾನ್ವಿತ, . ಪ್ರತಿಷ್ಠಿತ 
ಮಹಿಳೆಯೊಬ್ಬಳು ಮತ್ತುತನ್ನ ಹೆಂಡತಿ ಇನ್ನೊಬ್ಬಳು - ಇವರೆದುರಿಗೆ. ಅವರ ಮನಸ್ಸುಗಳನ್ನು 
ಹಗುರಗೊಳಿಸುವುದಕ್ಕಾಗಿ ಅವರನ್ನುರಂಜಿಸುತ್ತಿದ್ದಾನೆ ಎಂದೂ ಹೇಳಬಹುದು. ಒಟ್ಟುನಾಟಕ 


ಅಥೆಲೋ ೧೧೫ 


ಓದಿದ ಮೇಲೆ ಹಿಂತಿರುಗಿ ನೋಡಿದಾಗ ಈ ಭಾಗದಲ್ಲಿ ಅವನು ಹೆಣ್ಣುಮಕ್ಕಳ ಬಗ್ಗೆ 
ಮಾತನಾಡುವುದು ಅವನ ನಂಬಿಕೆಯ ಮೂಲಗಳಿಂದಲೇ ಎಂದೂ ಗುರುತಿಸಬಹುದು. 
ಅವನ ಇಡೀ ವ್ಯಕಿತ್ಸದ ಪ್ರತಿಬಿಂಬವಾಗಿಯೂ ಈ ಭಾಗ ಮೂಡಿಬರುತ್ತದೆ. ಆದರೆ ಸಂದರ್ಭ 
ಹೇಗಿದೆಯೆಂದರೆ, ಯಾರಾದರೂ ಅಕಸ್ಮಾತ್‌ ಆತನನ್ನು ಅವನಾಡುವ ಮಾತುಗಳ ಶೈಲಿ, 

ಸ್ವರೂಪಗಳ ಕುರಿತು ಜಗ್ಗಿಕೇಳಿದರೆ 'ಎಷ್ಟುದರೂ ತಮಾಷೆಗಾಗಿ ಆಡಿದ ಮಾತುಗಳು' ಜಿ 
ಜಾರಿಕೊಳ್ಳ ರು ಕೈಗೆ ಸಿಗದಂತೆ ನುಸುಳಿಹೋಗಲು ಎಂದೂ ಹಿತಲ ಬಾಗಿಲನ್ನು 
ತೆರೆದಿಟ್ಟುಕೊಂಡೇವೃ ವ ವಹರಿಸುವವ ಇಯಾಗೋ. 


ತನ್ನ ಬಗ್ಗೆ ಆಡಿದ ಮಾತುಗಳಿಗೆ ಒಪ್ಪಿಗೆ ಸೂಚಿಸಿದ ಹೆಂಡತಿಗೆ, ಒಟ್ಟು ಸ್ವೀ :ಜಾತಿಗೇ 
ಅನ್ನಯಿಸುವಂತೆ ತನ್ನವ್ಯಾಖ್ಯಾನ ನೀಡುತಾನೆ. "ಗೊತ್ತು, ಗೊತ್ತು ಬಿಡಿ, ಮನೆಯ ಹೊರಗೆ 
ಮೂಕ ಚಿತ್ರಗಳು, ದಿವಾನಖಾನೆಗಳಲ್ಲಿ ಗಂಟೆಗಳು ; ಅಡಿಗೆಮನೆಯ ಕಾಡುಬೆಕ್ಕುಗಳು, 
ಘಾಸಿಗೊಳಿಸುವಾಗಲೆಲ್ಲ ಸಂತರು, ರೇಗುಬಂದಾಗ ರಕ್ಕಸಿಯರು, ಮನೆವಾರ್ತೆಯಲ್ಲಿ 
ಹಗುರಮನಸಿನವರು, ಹಾಸಿಗೆಯಲ್ಲಿ ಗೃಹಿಣಿಯರು'' ಇಯಾಗೋವಿನ ಮಾತಿನ ರೀತಿಯಲ್ಲಿ 
ಒಂದು ಸಾಮಾನ್ಯ ಅಂಶವನ್ನು ನಾವು ಮೊದಲಿನಿಂದಲೂ ಗಮನಿಸುವುದು ಸಾಧ್ಯ. ತನ್ನ 
ಮಾತಿನ ಓಘದಲ್ಲಿಮಾತುಗಳಿಗೆ ಏನಾದರೂ ಒಟ್ಟು ಅರ್ಥವಿದೆಯೇ ಇಲ್ಲವೆ ಎಂಬ ಪರಿವೆ 
ಇಲ್ಲದೆ ಮುಂದುವರೆಯುತಿರುತಾನೆ. ರೋಡರಿಗೋವಿನ ಜೊತೆ ಅವನ ಮಾತುಕತೆಗಳಲ್ಲಿ 
ಅನೇಕ ಬಾರಿ ಈ ಶೈಲಿಯನ್ನು ಕಾಣಬಹುದು. ಇಲ್ಲಿ ಕೊನೆಯ "ಮನೆವಾರ್ತೆಯಲ್ಲಿ...' 
ಮಾತೂ ಅದೇ ಬಗೆಯದು. ಇಲ್ಲಿಯೂ ಅಷ್ಟೆ. ಒಟ್ಟುಮಾತಿನ ಮತ್ತುದನಿಯ ಅರ್ಥಗಳ 
ಬಗ್ಗೆ ಅನುಮಾನಗಳು ಮಾತ್ರವಿರುವುದಿಲ್ಲ ಡೆಸ್ಟಿಮೋನಾಳು "ಛೆ, ಛೇ, ಕೇಡಿಗ ನೀನು' 
ಅಂದದ್ದಕ್ಕೆ “ಖಂಡಿತ ಅಲ್ಲ, ಇದೇ ಸತ್ಯ ; ಆಡುವುದಕ್ಕಾಗಿ ಹಾಸಿಗೆ ಬಿಟ್ಟೇಳುತ್ತೀರಿ, ಕೆಲಸ 
ಮಾಡುವುದಕ್ಕಾಗಿ ಹಾಸಿಗೆ ಸೇರುತ್ತೀರಿ'' ಅವನ ಒಟ್ಟು ತಾತರ್ಯವಿಷ್ಟು. ರೂಪವೊಂದು 
ಇದ್ದರೆ ಸಾಕು ; ಹೆಣ್ಣು ಏನನ್ನು ಬೇಕಾದರೂ ಸಾಧಿಸಬಲ್ಲಳು ; ಅಥವಾ ರೂಪವಿಲ್ಲದೆ 
ಕೇವಲ ಚಾಕಚಕ್ಕತೆಯಿದ್ದರೆ ಅಷ್ಟೇ ಸಾಕು, ಏನನ್ನೂ ಜಯಿಸಬಲ್ಲಳು ; ರೂಪವೂ ಇಲ್ಲ, 
ಬುದ್ದಿಯೂ ಇಲ್ಲಎಂದರೂ ಕೂಡ ಅಂಥವಳೂ '6065 foul pranks, which fair and 
wise ones dಂ'. ಆದರೆ ಡೆಸ್ಟಿಮೋನಾಳ ಕುತೂಹಲವೆಂದರೆ ಹೆಣ್ಣು ರೂಪವತಿಯೂ 
ಗುಣವತಿಯೂ ಸುಶೀಲಳೂ ಗಂಭೀರಳೂ ಆಗಿದ್ದರೆ ಅಂಥ ಹೆಣ್ಣಿನ ಬಗ್ಗೆ ಇಯಾಗೋ 
ಅಭಿಪ್ರಾಯವೇನು ? ಇಯಾಗೋವಿನ ಪ್ರಕಾರ ಅಂಥವಳೊಬ್ಬಳಿದರೆ ಅವಳು' to suckle 
fools and chronicle small beer’ ಅಷ್ಟಕ್ಕೆ ಮಾತ್ರ ಯೋಗಳು. ಈ ಇಷ್ಟನ್ನು ಕುರಿತು 
ಇಷ್ಟೊಂದು ಗಮನಿಸಿರುವುದಕ್ಕೆ ಕಾರಣ ಇಷ್ಟೆ. ಮಾತನಾಡುತಿರುವವನು ಇಯಾಗೋ ಮತ್ತು 
ಇಡೀ ಕ್‌ ಪ್ರಧಾನವಾಗಿ ಇತು ಹೆಣ್ಣುಗಳ ಸಂಬಂಧಗಳ ಕುರಿತಾದುದು - ಅದಕ್ಕಾಗಿ. 


೧೧೬ ಶೇಕ್‌ಷಿಯರ್‌- ಎರಡು ನಾಟಕಗಳ ಅಧ್ಯಯನ 


ಬೇರೆಯವರ ಕಿವಿಗೆ ವಿನೋದವಾಗಿ ಕೇಳಿದರೂ ಇದು ಇಯಾಗೋನ ಮಟ್ಟಿಗೆ ನಂಬಿಕೆಗಳು 


ಎಂಬುದು ನಾಟಕ ಮುಂದುವರೆಯುತ್ತ ಹೆಚ್ಚುಹೆಚ್ಚು ಸ್ಪಷ್ಟವಾಗುತ್ತ ಹೋಗುತದೆ. ಈ ಇಷ್ಟು 


ಮಾತುಕತೆ ಯಾಗುತಿರುವಂತೆ ಕ್ಯಾಷಿಯೋ ಡೆಸ್ನಿಮೋನಾಳ ಹತಿರ ನಿಂತಿದ್ದಾನೆ. 
ಇಯಾಗೋವಿನ ಮಾತು ಮುಗಿಯುತಿದಂತೆ ಡೆಸಿಮೋನಾಳ ] ತೆಗೆದುಕೊಂಡು" ಅವನ ನ್ನು 
ತಲೆಗೆ ಹಚ್ಚಿಕೊಳ್ಳಬೇಡಿ, ಅವನು ಪಂಡಿತನಿಗಿಂತ ಸೃನಿಕ ಜಟಕ ಹೆಚ್ಚು ಸತ್ಯ: RA, 
ಉಸುರುತಾನೆ. ಇಯಾಗೋವಿಗೆ ಇಷ್ಟು ಸಾಕು. ಅವನ ಒಳದನಿ ತನ್ನನ್ನುಮೋಸಗೊಳಿಸಿಲ್ಲ ಈ 
ಪುಟ್ಟ ಬಲೆಯಲ್ಲಿ ಕ್ಯಷಿಯೋನಂಥ ಗಡವನೊಬ್ಬನನ್ನು ಹಿಡಿದುಹಾಕಬಹುದು. ""ಹಾ, ಹಾ, 
ಮುಗುಳ್ನಗು, ನಿನ್ನಸೌಜನ್ಯತೆಗಳಲ್ಲೇ ನಿನ್ನನ್ನು ಕಟ್ಟಹಾಕುತ್ತೇನೆ. ಅವಳನ್ನು ನೋಡನೋಡುತ್ತ, 
ಅದೆಷ್ಟು ಬಾರಿ ನಿನ್ನ ಬೆರಳುಗಳನ್ನೇ ಮುದ್ದಿಸಿಕೊಳ್ಳುತ್ತಿ, ಮತ್ತೆ ಮುದ್ದಿಸಿಕೋ... ಅದ್ಭುತ 
ಸೌಜನ್ಯತೆ... ಈ ಸುಶೀಲಗುಣಗಳೇ ನಿನ್ನನ್ನು ಲೆಫ್ಟಿನೆಂಟ್‌ ಸ್ಥಾನದಿಂದ ಉರುಳಿಸುತ್ತವೆ. 
ME ನಿನ್ನ ಕೈಬೆರಳುಗಳೇ 7 ಬದಲಿಗೆ ಹೂ 'ಎನಿಮಾಪೆ ಪುಗಳೋ 9 ಕೊಳವೆಗಳೋ?'' 
ಇಯಾಗೋವಿನ ಕೀಳುವಾಕ್ಯಸರಣಿಗಳಿಗೆ ಮಿತಿಯೇ ಇಲ್ಲ 


ದುರ್ಗಮ ಸಮುದ್ರಯಾನ ಮುಗಿಸಿ ಅಥೆಲೋ ತೀರ ಸೇರಿ ಈಗ ಡೆಸ್ಟಿಮೋನಾಳ ಬಳಿಗೆ 
ಬಂದಿದ್ದಾನೆ. ಎಪತ್ತೆರಡು ಸಾಲುಗಳ ಇಯಾಗೋವಿನ ಸ್ತೀಯರ ರೀತಿನೀತಿಗಳ ಕುರಿತಾದ 
ಚತುರಭಾಷ್ಯ ಕೇಳಿಯಾದ ಮೇಲೆ ಈಗ ಅಥೆಲೋ-ಡೆಸ್ಟಿಮೋನಾರ ಮೂವತ್ತೆರಡು 
ಸಾಲುಗಳು. ಈ ದೃಶ್ಯ ಎಷ್ಟು ವಿಭಿನ್ನವಾಗಿ ಕಾಣುತದೆ, ಅವರಾಡುವ ಮಾತುಗಳು ಹೇಗೆ 
ಕೇಳುತವೆ ಎಂದು ನಾವು ಗಮನಿಸಬೇಕು. ಡೆಸ್ಲಿಮೋನಾಳನ್ನು ಕಂಡಕೂಡಲೆ ಅವನ 
ಬಾಯಿಂದ ಹೊರಡುವ ಮಾತು 'ಲಿ my fair warrior’. ಅವಲ ಒಂದು ಯುದ್ಧವನ್ನೇ 
ಜಯಿಸಿ ಇಲ್ಲಿ ತನ್ನೊಡನೆ ಇರಲು ಬಂದಿದ್ದಾಳೆ. ತಂದೆಯೊಡನೆ, ನಗರಪ್ರಮುಖರೊಡನೆ, 
ತನ್ನ ಸ ಸಂಪ್ರದಾಯಸ್ವ ರೀತಿ ನೀತಿಗಳೊಡನೆ ನಡೆಸಿದ ಯುದ್ದ ಇದು. ಈಗ ತನ್ನೊಡನೆ 
ಯುದ್ಧರಂಗಕ್ಕೆ ಯೋಧಕಂತೆ ಬಂದಿದ್ದಾಳೆ. '೦ my dear Othello ಎಂದು ಡೆಸಿಮೋನಾ 
ಅಥೆಲೋನನ್ನು ಆಲಿಂಗಿಸುತಾಳೆ. ಆಗ ಅಕಕ ಆಡುವ ಮಾತುಗಳು ನೋಡೋಣ: 


It gives me wonder great as my content 

To see you here before me : O my soul's Joy, 

If after every tempest come such calmness, - 
May the winds blow, till they have wakened death, 
And let the labouring bark climb hills of seas, 
Olympus high, and duck again as low 

As hell 15 from heaven.... 


$ಿ 


ಅಥೆಲೋ ೧೧೭ 


ಈ `ಇಡೀ ಭಾಗದ ಹೃದಯಾಳದಿಂದ ಹೊಮ್ಮಿದ ಸಂಭ್ರಮ ಮತ್ತು ಅದಕ್ಕೆ 
ನುಡಿಕೊಡುವ ಶಬ್ದಗಳ ವೈಭವ ಅಪೂರ್ವವಾದದ್ದು “ನನಗಿಂತ ಮುಂಚೆಯೇ ನೀನಿಲ್ಲಿ 
ಬಂದು ಸೇರಿರುವುದು ಅಚ್ಚರಿಯನ್ನೆಷ್ಟೋ ಅಷ್ಟೇ ಅಮಿತಸಂತಸವನ್ನು ನೀಡುತ್ತಿದೆ. ಪ್ರತಿ 
ಚಂಡಮಾರುತದ ನಂತರವೂ "ಇಂಥ ಪ್ರಶಾಂತತೆ ಒದಗಿಬರುವುದಾದರೆ ಸಾವನ್ನೇ 
ಎಚ್ಚರಿಸಿಬಿಡುವಷ್ಟು ಅಬ್ಬರದಲ್ಲಿ ಬಿರುಗಾಳಿ ಬೀಸಲಿ, ನೀರ ಮೇಲೆ ಉಳಿಯಲು 
ಹೆಣಗುತಿರುವ ನೌಕೆ ಸಮುದ್ರದ ಅಲೆಗಳ ಬೆಟ್ಟಗಳ ಎತರಕ್ಕೆ ಚಿಮ್ಮಿ ಸ್ವರ್ಗದಿಂದ ನರಕಕ್ಕೆ 
ಇರುವಷ್ಟುಆಳದ ಪ್ರಪಾತಕ್ಕೆ ಜಿಗಿಯಲಿ.'' ಮತೂ ಮುಂದುವರೆದು "It were now to 


die, / 1! were now to be most happy, for I fear / My soul hath her content 
so absolute , / That not another comfort, like to this / succeeds in 
unknown fate.” ಎರಡು ಬಾರಿ'sou!' ಶಬ್ದವನ್ನು ಬಳಸುತಾನೆ, 'my soul's joy' ಮತ್ತು 
‘my soul hath....' ಎಂದು. ಈ ಇಡೀ ಮಾತುಗಳಲ್ಲಿ, ತನಗೆ ಅನುಭವಕ್ಕೆ ಬಂದ ಸಮುದ್ರದ 
ಭೀಕರತೆ ಮತ್ತುಇಲ್ಲಿ ದಡದಲ್ಲಿ ಡೆಸ್ಟಿಮೋನಾಳ ಸಾನ್ನಿಧ್ಯದಲ್ಲಿ ದೊರಕಿದ ಶಾಂತಿ ; ಹಾಗೂ 
ತನ್ನೆಲ್ಲಸಾಹಸಗಳಿಗೂ, ಪರಾಕ್ರಮಗಳಿಗೂ ಅಪಾಯಗಳನ್ನುಎದುರಿಸುವ ಶೌರ್ಯಕ್ಕೂ ಈಗ 
ಒಂದು ಅರ್ಥ ದೊರಕಿಬಿಟ್ಟಿದೆ. ಎಂದೇ ಎಂಥ ಅಪಾಯವಾಗಲೀ ಎದುರಿಸುವ ಶಕ್ತಿ 
ಉಕ್ಕಿಬಿಟ್ಟಿದೆ. ಇದು ಕೇವಲ ಮೈಮನಸ್ಸುಗಳಿಗೆ ಸೀಮಿತಗೊಂಡವಲ್ಲ ಅದನ್ನು ಮೀರಿ ತನ್ನ 
ವ್ಯಕಿತ್ಸವನ್ನೇ ಆವರಿಸಿದ ಆತಕ್ಷಿ ಹತಿರವಾದ ಅನುಭವ. ಎರಡನೆಯ ಭಾಗದಲ್ಲಿ ಏನು 
ಹೇಳುತ್ತಾನೆ ? '1" it were now 10 66...' ಅವಳ ಆಲಿಂಗನದಲ್ಲಿ ಅವಳ ಬೆಚ್ಚನೆ 
ಮೈಅಪ್ಪುಗೆಯಲ್ಲಿ ಪ್ರೀತಿಯ ಈ ಉತ್ಪಟಕ್ಷಣದಲ್ಲಿ ಈ ಕ್ಷಣವೇ ಅನಂತವಾಗಿ ಉಳಿದುಬಿಡಲಿ 
ಎಂದು ಹಾರೈಸುತಾನೆ. "ಸಾಯುವುದಾದರೆ ಈ ಗಳಿಗೆಗಿಂತ ಪ್ರಶಸವಾದದ್ದುಮತೊಂದು ಇಲ್ಲ 
ಎಂಬುದಕ್ಕೆ ಇದೇ ಅರ್ಥ. "ನನ್ನ ಆತ್ಮವು ಈ ಕ್ಷಣದಲ್ಲಿ ಪರಿಪೂರ್ಣ ಸಂತಸವನ್ನೂ 
ತೃಪಿಯನ್ನೂ ಅನುಭವಿಸಿಬಿಟ್ಟಿದೆ. ಇದರಂತೆ ಮತೊಂದು ಕ್ಷಣವು ನಮ್ಮ ಅರಿವಿಗೆ ಬಾರದ 
ಭವಿಷ್ಯದಲ್ಲಿ ಮರುಕಳಿಸಬಹುದೆಂಬ ವಿಶ್ವಾಸ ನನಗಿಲ್ಲ' ಈ ಸಾಲುಗಳು ಏಕೆ ಇಷ್ಟು ಗಾಢ 
ಪರಿಣಾಮ ಬೀರುತ್ತವೆ? ಎಂಬ ಪ್ರಶ್ನೆಗೆ ಉತ್ತರವಾಗಿ ನಾವು ಮೊದಲ ಅಂಕದಲ್ಲಿಅವನು ತನ್ನ- 
ಡೆಸ್ಸಿಮೋನಾಳ ಮಧ್ಯೆ ಪ್ರೀತಿ ಹೇಗೆ ಅಂಕುರಿಸಿತು ಎಂದು ವಿವರಿಸಿದ ಭಾಗಕ್ಕೆ ಒಂದು ಕ್ಷಣ 
ಹಿಂತಿರುಗಬೇಕು. 'Her father loved me.... oft invited me' ಎಂದು ಶುರುವಾಗಿ 
ಕೊನೆಗೆ ಮುಕಾಯ ಮಾಡಿದಾಗ "She loved me for the dangers 1 has passed / 
And I loved her that she did pity them/ This only is the witchcraft I have 
used" ಎಂಬ ಮಾತಿನವರೆವಿಗೆ. ಆ ದೃಶ್ಯವನ್ನು ವಿವರಿಸುವಾಗ ಆಡಿದ್ದಕೆಲವು ಮಾತುಗಳನ್ನು 
ನೆನಪುಮಾಡಿಕೊಳ್ಳೋಣ ""ಒಂದು ವೇಳೆ ಅಥೆಲೋ ನೀಡುವ ವಿವರಣೆಯಷ್ಟೇ ಇವರಿಬ್ಬರ 
ಪ್ರೀತಿಯ ತಿರುಳು ಎನ್ನುವುದಾದರೆ ಇವರಿಬ್ಬರ ಮದುವೆ ನಾಶವಾಗುವುದಕ್ಕೆ ಬೇರೆಯವರ 


೧೦೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಕೈವಾಡವೇ ಬೇಕಿರಲಿಲ್ಲ... ಆದರೆ ಕಥೆ ಮುಂದುವರೆದಂತೆ ನಮ್ಮ ಅನುಭವಕ್ಕೆ ಬರುತ್ತ 
ಹೋಗುವ ಸಂಗತಿಯೆಂದರೆ ಅವರಿಬ್ಬರ ಮಧ್ಯೆ ಮೂಡಿರುವುದು, ವಿಕಾಸವಾಗಿರುವುದು, - 
ಬಹು ಗಟ್ಟಿಯೂ ಆಗಿರುವುದು ಒಂದು ಉದಾತ್ತಹಾಗೂ ಗಾಢ ಪ್ರೀತಿ ಎಂದು''. ಆ ಅಂಥ 
"ಅನುಭವ' ನೀಡುವ ಭಾಗ ಇದು. ಭೋರ್ಗರೆವ ಸಮುದ್ರದ ಮೊರೆತದ ಹಿನ್ನೆಲೆಯಲ್ಲಿ, 
ಎತ್ತರದ ದಿಟ್ಟ ಮೌನ ಬೆಟ್ಟಗಳ ಹಿನ್ನೆಲೆಯಲ್ಲಿ ಪ್ರಕೃತಿಯ ಸಹಜಸೃಷ್ಟಿಯಾದ ಮನುಷ್ಯ ತನ್ನ । 
ಪ್ರೀತಿಯನ್ನು ಹೇಳಿಕೊಳ್ಳುವ ರೀತಿಗೂ ರುಗರುಗಿಸುವ ಆಸ್ಥಾನದಲ್ಲಿ ದರ್ಪ ಅಧಿಕಾರಿಗಳ 
ಪೋಷಾಕು ಧರಿಸಿದವರ ಮುಂದೆ ತನ್ನ ಅನುಭವದ ಆಳ ಅಗಲಗಳನ್ನು ತಿಳಿಹೇಳುವ 
ಅತೃಪಿಕರ ಯತ್ನಗಳಿಗೂ ವೃತ್ಯಾಸವೆಷ್ಟು ಎಂದು ನಾವು ಮನಗಾಣಬೇಕು. ತರ್ಕಬದ್ಧ 
ವಿವರಣೆಗೂ ಹುಚ್ಚೆದ್ದು ಹರಿವ ಸ್ವಚ್ಛಂದ ತೊರೆಯ ರೀತಿಯ ಮಾತಿನ ರೀತಿಗೂ ಹೋಲಿಕೆ 
ಸಾಧ್ಯವೇ ಇಲ್ಲ '1 it were now 10 616...' ಎಂದು ಅಥೆಲೋ ಆಡಿದ್ದ ಮಾತುಗಳಿಗೆ 
ಉತರವಾಗಿ ಡೆಸ್ಟಿಮೋನಾ '.....1:0 heavens forbid / But that our loves and 
comforts should increase / Even ೩5 our days 60 grow' ಎಂದು ಮೊರೆಯಿಡು 
ತಾಳೆ. ದಿನಕಳೆದಂತೆ ನಮ್ಮ ಪ್ರೀತಿ, ಸಂತಸಗಳು ವೃದ್ಧಿಸುತ್ತಲೇ ಇರಲಿ ಎಂದು ಹಾರೈಸುತ್ತಾಳೆ. 
ತತ್‌ಕ್ಷಣ ಅವಳ ಹಾರೈಕೆಯನ್ನು ದೇವರಿಗೆ ಸಲ್ಲಿಸಿದ ಪ್ರಾರ್ಥನೆಯೋ ಎಂಬಂತೆ "Amen to 
that, sweet powers" ಎಂದು ದನಿಗೂಡಿಸುತಾನೆ. ಇಡೀ ನಾಟಕದಲ್ಲಿಹಲವು ಕಡೆ ಬೇರೆ 
ಬೇರೆ ಪಾತ್ರಗಳು ಜೊತೆಗೂಡಿ ಸಲ್ಲಿಸಿದ ಪ್ರಾರ್ಥನೆಗಳಿವೆ. ಅವುಗಳಲ್ಲಿ ಇದು ಮೊದಲನೆ 
ಯದು. ಕೊನೆಯದೂ ಇವರಿಬ್ಬರ ಮಧ್ಯೆಯೇ- ಆದರೆ ಅದಕ್ಕೆ ಇನ್ನೂ ಸಮಯವಿದೆ. 


ಅಥೆಲೋ ಸದ್ಯಕ್ಕಂತೂ ನವತರುಣನ ಹಾಗೆ ನಲಿಯುತ್ತಿದ್ದಾನೆ. 1 cannot speak 
enough of this content / It stops me here, it is too much joy’ ಎಂದು ತನ್ನ 
ಹೃದಯದ ಬಡಿತದಲ್ಲೇ ಏರಿಳಿತವಾದ ಹಾಗೆ ಎದೆ ಮುಟ್ಟಿ ನೋಡಿಕೊಳ್ಳುತಾನೆ. "ಸದ್ಯದ 
ಸಂತಸದ ಗಳಿಗೆಯ ಬಗ್ಗೆ ನಾನು ಎಷ್ಟು ಮಾತನಾಡಿದರೂ ಸಾಲದು.... ಅಷ್ಟೊಂದು ಹರ್ಷ 
ನೀಡಿದೆ ಮುಂದುವರೆಸಿ "ನಮ್ಮಿಬ್ಬರ ಮಧ್ಯದಲ್ಲಿ ಏರ್ಪಡಬಹುದಾದ ವಿರೋಧಗಳು ಈ 
ಬಗೆಯ ಸಿಹಿಮುತುಗಳಷ್ಟೆ ಆಗಿರಲಿ' ಎಂದೆನ್ನುತ್ತ ಅವಳನ್ನು ಮತೆಮತ್ತೆ ಚುಂಬಿಸುತಾನೆ. 
ಇಯಾಗೋವಿಗೆ ಇದನ್ನು ನೋಡಿ ಸಹಿಸಲು ಸಾಧ್ಯವಿಲ್ಲ ""ಓ, ಸದ್ಯಕ್ಕೆ ನಿಮ್ಮಿಬ್ಬರ ಶ್ರುತಿ ಸೇರಿ 
ಚೆನ್ನಾಗಿ ಮೇಳ್ಳೆಸಿದೆ. ಸತ್ಯವಾಗಿ ಹೇಳುತ್ತೇನೆ, ನಿನ್ನ ವಾದ್ಯಗಳ ಬಿರಟೆಗಳ ಮೇಲೆ ಕೈಯಾಡಿಸಿ 
ನಿಮ್ಮ ಸಂಗೀತವನ್ನು ಹಾಳುಗೆಡವುತ್ತೀನಿ''. ಅಥೆಲೋ ತನ್ನ ಅರಮನೆಗೆ ಹೋಸುವುದಕ್ಕೆ 
ಮುನ್ನಯುದ್ದಮುಗಿದು ತಾವು ಜಯಶೀಲರಾದ ಬಗ್ಗೆಘೋಷಿಸುತಾನೆ. ಟರ್ಕರ ಹಡಗುಗಳು 
ಮುಳುಗಿವೆ. ಹೆಂಡತಿಯ ಕಡೆ ತಿರುಗಿ ಸೈಪ್ರಸ್‌ ಜನ ಅವಳನ್ನುಗೌರವದಿಂದ ಕಾಣುತಾರೆ ಎಂಬ 
ವಿಶ್ವಾಸ ವ್ಯಕಪಡಿಸುತಾನೆ. ತನ್ನ ಉತ್ಸಾಹದ ಮಾತುಗಳಿಗೆ ತಾನೇ ಕಡಿವಾಣ 


ಅಥೆಲೋ ೧೧೯ 


ಹಾಕಿಕೊಳ್ಳುವವನಂತೆ ""ಬಾಯಿಗೆ ಬಂದದ್ದೆಲ್ಲ ಹರಟುತ್ತಿದ್ದೇನೆ. ನನ್ನ ಸಂತೋಷದಲ್ಲಿ ನನ್ನ 
ಬಗ್ಗೆಯೇ ಮಾತನಾಡಿಕೊಳ್ಳುತಿದೇನೆ'' ಎಂದು ಇಯಾಗೋವಿನ ಕಡೆ ತಿರುಗಿ ತೀರಕ್ಕೆ ಹೋಗಿ 
ತನ್ನ ಸಾಮಾನುಸರಂಜಾಮುಗಳನ್ನು ಕೊಂಡುಬರುವಂತೆ ಆಜ್ಞಾಫಿಸಿ ಎಲ್ಲರಿಗೂ ಶುಭಕೋರಿ 
ಡೆಸ್ಟಿಮೋನಾಳ ಜೊತೆ ನಿಷ್ಠಮಿಸುತಾನೆ. 


ಈ. ಮೂವತೆರಡು ಸಾಲುಗಳ ದೃಶ್ಯ ಮತ್ತೂ ಒಂದು ಕಾರಣಕ್ಕೆ ಮಹತ್ವದ್ದಾಗುತೆದೆ. 
ಇಡೀ ನಾಟಕದಲ್ಲಿ ಅಥೆಲೋ-ಡೆಸ್ಲಿಮೋನಾರ ಮಧ್ಯದ ಅತ್ಯಂತ ಪ್ರೀತಿಯ ಮಧುರ ಕ್ಷಣಗಳ 
ದೃಶ್ಯ ಇದೊಂದೇ. ಆದರೆ ಈ ದೃಶ್ಯ ಹತ್ತುಜನರ ಮಧ್ಯದಲ್ಲಿನಡೆಯುತದೆ - ಅಂದರೆ ಮತ್ತು 
ಅಷ್ಟೂ ಆಪವಾಗುವುದಕ್ಕೆ, ಅವರಿಬ್ಬರ ಪ್ರೀತಿಯ ಸಂಬಂಧವು ಮತ್ತೂ ಪರಿಣಾಮಕಾರಿ 
ಯಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಈ ಮಿತಿಗಳಲ್ಲೂಈ ದೃಶ್ಯ ಮತ್ತೆಮತ್ತೆಪ್ರಜ್ಞೆಯಾಳದಲ್ಲಿ 
ಹಾದುಹೋಗುತ್ತನಮನ್ನು ಕಾಡುವುದರಲ್ಲಿ ಅನುಮಾನವಿಲ್ಲ ಇಷ್ಟಿದ್ದರೂ ಈ ಭಾವಗೀತಾತಕ 
ಭಾಗವನ್ನು ಓದಿದ ಮೇಲೆ ಹಿಂದಿನ ಎಪತ್ತೆರಡು ಸಾಲುಗಳ ಇಯಾಗೋವಿನ ಜಾಣ 
ಮಾತುಗಳು ಗೊಡ್ಡಾಗಿ ಕೇಳಿಸುವುದರಲ್ಲಿ ಅನುಮಾನವಿಲ್ಲ 


ಇಯಾಗೋವಿಗೆ ಈಗ ಶೀಘ್ರದಲ್ಲಿ ಸಾಧಿಸಬೇಕಾದ ಹಲವು ಕಾರ್ಯಗಳಿವೆ. ಮೊಟ್ಟ 
ಮೊದಲನೆಯದಾಗಿ ಮಡ್ಡ ರೋಡರಿಗೋವನ್ನು ತನ್ನ ಅನಿಷ್ಟ ಕೆಲಸಗಳನ್ನು ಮಾಡುವುದಕ್ಕೆ 
ತಯಾರುಮಾಡುವುದು. ಈಗ ರಂಗದ ಮೇಲೆ ಒಬ್ಬನೇ ಇದ್ದಾನೆ. ಅವನಿಗೆ ಹಲವು 
ವಿಷಯಗಳು ಮನದಟ್ಟು ಮಾಡುವ ಜರೂರು ಇದೆ. "ಪ್ರೀತಿಸುವ ಜನಕ್ಕೆ ಎಲ್ಲಿಲ್ಲದ ಧೈರ್ಯ 
ಬಂದು ಬಿಡುತದೆ ಎಂಬ ನಂಬಿಕೆ ಇದೆ. ಆ ಕ್ಯಾಷಿಯೋಗೆ ಇಂದು ಕಾವಲು ಕಾಯುವ 
ಜವಾಬ್ದಾರಿ ಹೊರಿಸಲಾಗಿದೆ, ಮತ್ತೆ ಒಂದು ಮಾತು ಹೇಳೇನೆ ತಿಳಿದುಕೋ, ಡೆಸ್ಟಿಮೋನಾ 
ಕ್ಯಾಪಿಯೋನನ್ನ ಪ್ರೀತಿಸಿದಾಳೆ'. ""ಬಾಯಿಬಿಡಬೇಡ, ಮನಸ್ಸಿನಲ್ಲಿ ಇಟ್ಟುಕೋ, ಅಷ್ಟೆ. 
ನೀನೇ ನೋಡಿದ್ಯಲ್ಲ, ಈ ಮೂರನನ್ನ ಎಷ್ಟು ಉಗ್ರವಾಗಿ ಪ್ರೀತಿಸಿದ್ದು ಅಂತ ; ಯಾಕೆ ? 
ಬುರುಡೆಗಳು ಹೊಡೆದು, ಕೊಚ್ಚಿ ಕೊಂಡದ್ದಕ್ಕೆ ; ಭರ್ಜರಿ ಸುಳ್ಳುಗಳು ಹೇಳಿದ್ದಕ್ಕೆ. ಇಂಥ 
ಪೊಳ್ಳು ಮಾತುಗಳಿಗೆ ಇನ್ನೂ ಮನಸೋಲಾಳೆ ಅಂತ ತಿಳಿದ್ಯೇನು ? ವಿವೇಕವಿರೋನು ಹಾಗೆ 
ಭಾವಿಸೋದೇ ಇಲ್ಲ' ಇಯಾಗೋವಿನ ಪ್ರಕಾರ ಅವಳಿಗೆ ಈ ಭೂತದಿಂದ ಬಿಡುಗಡೆ 
ಬೇಕಾಗಿದೆ. ಅವಳ ಕಣ್ಣುಗಳು ತಣಿಸುವ ಸೌಂದರ್ಯ ಬೇಕಾಗಿದೆ. ಎರಡು ದಿವಸ ಮೈಯಿನ 
ತೀಟೆ ತೀರಿದ ಮೇಲೆ ಅವಳಿಗೆ ಮತ್ತೆರಕ್ತಬೆಚ್ಚಗಾಗಿಸಲು ಮನಸ್ಸು, ಸ್ಥಾನಮಾನ, ಸಂಸ್ಕೃತಿಗಳು, 
ರೂಪ ಇವಕ್ಕೆ ತಕ್ಕಂಥ ಬೇರೆಯವನು ಬೇಕಾಗುತದೆ. ಈ ಯಾವುದೂ ಮೂರನಲ್ಲಿ ಇಲ್ಲ 
ಪ್ರಕೃತಿಯೇ ಇದನ್ನು ಅವಳಿಗೆ ಕಲಿಸುತದೆ. ಈ ಮೂರನನ್ನು ಅವಳು ತಿರಸ್ಕರಿಸುತಾಳೆ. 
ಹಾಗಾದರೆ ಬದಲಿ ಯಾರು? ಕ್ಯಾಷಿಯೋ ನೋಡುವುದಕ್ಕೆ ನಯ, ವಿನಯಗಳ ಮನುಷ್ಯ. 
ಎಲ್ಲವೂ ತೋರಿಕೆ ಅಷ್ಟೆ. ತನ್ನ ಬಚ್ಚಿಟ್ಟ ಪ್ರೀತಿಯನ್ನು ಸಾಧಿಸುವುದಕ್ಕೆ ಅವನು ಧರಿಸುವ 


9) ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಮುಖವಾಡಗಳು ಇವು - ಮಹಾಜಾರಿಕೆಯ ನೀಚ. ಅವಕಾಶಗಳಿಗಾಗಿ ಕಾದಿರುತಾನೆ. ಮತ್ತೆ 
ಸುಂದರ, ಯುವಕ; ಡೆಸ್ಸಿಮೋನಾ ಆಗಲೇ ಅವನನ್ನು ಆರಿಸಿಕೊಂಡಾಗಿದೆ. 


ಇಷ್ಟು ವಿವರವಾಗಿ ಅವನ ವಿಚಾರವನ್ನು ಇಲ್ಲಿ ಮಂಡಿಸುವುದಕ್ಕೆ ಕಾರಣವಿಷ್ಟೆ. 
ಇಯಾಗೋವಿನ ತರ್ಕ ಹೇಗೆ ಕೆಲಸ ಮಾಡುತದೆ ಎಂದು ತೋರಲು. ಅಥೆಲೋ- 
ಡೆಸ್ಟಿಮೋನಾರ ನಡುವಿನ ದೃಶ್ಯದಿಂದ ಅವನು ಪ್ರಧಾವಿತನಾಗಿಲವೆಂಬುದು ಸ ಸಳ್ಳಾಗುತದೆ. 
ಸ ಅಂಥ ದಡ್ಡನಲ್ಲ ಆ ಪ್ರೇಮ ನಿಜವಾಗಿ ಗಟ್ಟಿಯಾದದ್ದು ಎಂಬ ನುತ ಅವನಿಗೆ 
ಕಾಡಿದ್ದಿರಬೇಕು. ಎಂದೇ ತನ್ನ ಮುಂದಿರುವ ಕೆಲಸಗಳನ್ನು ಕ್ಷಿಪ್ರಗತಿಯಲ್ಲಿ ಮುಗಿಸಬೇಕು. 
ಅಥೆಲೋ-ಡೆಸ್ಟಿಮೋನಾರ ದೃಶ್ಯ ಪರಿಣಾಮ ಬೀರಿದ್ದಕ್ಕಿಂತ ಹೆಚ್ಚಿಗೆ ಕ್ಯಾಷಿಯೋ- 
ಡೆಸ್ಟಿಮೋನಾರ ಮಧ್ಯೆ ನಡೆದ ದೃಶ್ಯ ಅವನ ಪ್ರಕಾರ ಹೆಚ್ಚು ನಂಬಲರ್ಹವಾದದ್ದು 
ಡೆಸ್ಟಿಮೋನಾಳ ಬಗ್ಗೆ ಇಷ್ಟು ಕೇವಲವಾಗಿ ಮಾತನಾಡುವುದು ರೋಡರಿಗೋನಂಥ ವ್ಯಕ್ತಿಗೂ 
ಸಹನೆಯಾಗುವುದಿಲ್ಲ ಅವಳು ಶುದ್ಧಳು, ಪವಿತ್ರಳು ಎಂದು ಅವನಾಡಿದ ಮಾತಿಗೆ 
ಇಯಾಗೋ "ಪವಿತ್ರ | ನಿನ್ನ ತಲೆ | ಪವಿತ್ರಳಾಗಿದ್ದರೆ ಆ ಅಥೆಲೋನನ್ನ ಎಂದಿಗೂ 
ಪ್ರೀತಿಸಿರಲಿಲ್ಲ ಆ ಕ್ಯಾಷಿಯೋ ಕೈಗಳು ಹಿಡಿದು ಹ್ಯಾಗೆ ಆಟವಾಡಿದ್ದಳು, ನೋಡಿದ್ಯಲ್ಲ?''. 
ಈಗಲೂ ರೋಡರಿಗೋನಂಬುವುದಕ್ಕೆ ತಯಾರಿಲ್ಲ "ಹೌದು, ಆದರೆ ಅದು ಸಜ್ಜನಿಕೆಯ ರೀತಿ 
ಅಷ್ಟೆ "ಹಾದರ ಅದು. ಮನಸ್ಸಿನೊಳಗಣ ಹೊಲಸು ಭಾವನೆಗಳಿಗೆ ಪೀಠಿಕೆ. ತುಟಿಗಳನ್ನು ಎಷ್ಟು 
ಹತ್ತಿರ ತಂದರೆಂದರೆ ಅವರ ಉಸಿರುಗಳು ಬೆರೆತುಹೋದವು.' ಮತ್ತಷ್ಟು ವಿವರಗಳನ್ನು 
ಕೊಡುವುದು ಇಯಾಗೋವಿಗೆ ಬೇಕಿಲ್ಲ ರೋಡರಿಗೋನನ್ನು ವೆನಿಸಿನಿಂದ ಕರೆತಂದದ್ದು 
ತಾನು. ಅವನು ತನ್ನ ಮಾತು ಕೇಳಬೇಕು. ಈಗ ಅವನು ಮಾಡಬೇಕಾದದ್ದು ಇಷ್ಟು, 
ಕ್ಯಾಷಿಯೋ ಕಾವಲು ಕಾಯುತ್ತಿದ್ದಾಗ ಅವನನ್ನು ಕೆರಳಿಸಬೇಕು. ಅವನು ಮುಂಗೋಪಿ. 
ರೋಡರಿಗೋನನ್ನು ಖಂಡಿತ ಥಳಿಸುತಾನೆ. ಅಷ್ಟು ಸಾಕು. ಅಲ್ಲಿಂದ ಮುಂದಕ್ಕೆ 
ಇಯಾಗೋವಿನ ಜವಾಬ್ದಾರಿ. ಇಡೀ ಸೈಪ್ರಸ್‌ ದಂಗೆ ಏಳುವಂತೆ ಮಾಡಿ ಕ್ಯಾಪಿಯೋ 
ಲೆಫ್ಟಿನೆಂಟ್‌ಗಿರಿಯನ್ನು ಕಳೆದುಕೊಳ್ಳ ಬೇಕು. ಅಲ್ಲಿಯವರೆವಿಗೆ ಈ ಘಟನೆಯನ್ನು ಮುಟ್ಟಿಸಲು 
ನಿರ್ಧಾರಮಾಡುತಾನೆ. ರೋಡರಿಗೋವಿಗೆ ಕೂಡ ತನ್ನ ಬಯಕೆಯನ್ನು ತೀರಿಸಿಕೊಳ್ಳುವುದು 
ಸುಲಭವಾಗುತ್ತದೆ. ಇಲ್ಲದಿದ್ದರೆ ಅವನು ಆಸೆ ಕೈಬಿಡುವುದೇ ಒಳ್ಳೆಯದು. ಇಷ್ಟು ಆಶ್ವಾಸನೆ 
ಸಿಕ್ಕಮೇಲೆ ರೋಡರಿಗೋ ಖಂಡಿತ ತನ್ನ ಆಸೆ ಪೂರೈಸಿಕೊಳ್ಳಲು ಮುಂದುವರೆಯಲು 
ಒಪ್ಪತಾನೆ. ಮತ್ತೆಭೆಟ್ಟಿಯಾಗುವುದಾಗಿ ಹೇಳಿ ರೋಡರಿಗೋ ನಿಷ್ಕಮಿಸುತಾನೆ. 


ಇಯಾಗೋವಿನ ಮತೊಂದು ಪ್ರಮುಖ ಸ್ಪಗತದಿಂದ ಮೊದಲ ದೃಶ್ಯ 
ಮುಕಾಯವಾಗುತದೆ. 


ಮೊದಲು ಸ್ವಗತವನ್ನು ನೋಡೋಣ: 


ಅಥೆಲೋ ೧೨೧ 


That Cassio loves her, Ido well belheve it: 
‘That she loves him, 1115 apt and of great credit 


ಈ ಸಾಲುಗಳಿಂದ ಆರಂಭವಾಗುತದೆ. ಕ್ಯಾಷಿಯೋ ಡೆಸ್ನಿಮೋನಾಳಲ್ಲಿಅನುರಕನಾಗಿರು 
ವುದರ ಬಗ್ಗೆ ಅವನಿಗೆ ಸಂದೇಹಗಳೇ ಇಲ್ಲ ಮತ್ತೆ ಅವಳು ಅವನಲ್ಲಿ ಅನುರಕಳಾಗಿದ್ದಾಳೆಂಬ 
ಸಾಧ್ಯತೆಗಳಿವೆ. ನಿಜವೂ ಕೂಡ ಎಂದು ನಂಬಲೂಬಹುದು. ಸಮಸ್ಯೆ ಇರುವುದೆಲ್ಲಅಥೆಲೋ 
ಎಷಯದಲ್ಲಿ- 


The Moor, how be 1! that 1 endure him not, 
Is of a constant, noble, loving nature ; 
Andl dare think, he'll prove to Desdemona 
A most dear husband. 


ಅಥೆಲೋ ಪ್ರವೇಶದ ನಂತರ ಗಂಡ-ಹೆಂಡಿರ ದೃಶ್ಯವನ್ನು ಇಯಾಗೋ ಕೂಡ 
ನೋಡಿದ್ದಾನೆ. ಬಹುಶಃ ಈ ಮದುವೆ ಯಶಸ್ವಿಯಾಗಿಬಿಡುವ ಸಾಧ್ಯತೆಗಳಿವೆ. ಅಥೆಲೋವನ್ನ 
ಕಂಡರೆ ನನಗೆ ಸಹನೆ ಇರದಿದ್ದರೂ ಅವನು 'constant, noble loving nature’ ಎಂಬ 
ಮಾತನ್ನು ತಾನು ಒಪಲೇಬೇಕು. ಎಂದೇ ಅವನೊಂದು ದೊಡ್ಡ ಸವಾಲಾಗುವುದರಲ್ಲಿ 
ಅನುಮಾನವಿಲ್ಲ ಅವನ ವ್ಯಕಿತ್ತ ಅರಿತ ಯಾರಾದರೂ ಅವನು ಡೆಸ್ನಿಮೋನಾಳಿಗೆ 
ಪ್ರಿಯಗಂಡನಾಗಿಬಿಡುತಾನೆ ಎಂಬುದರ ಬಗ್ಗೆ ಶಂಕಿಸುವುದು ಸಾಧ್ಯವಿಲ್ಲ ಈ ಸಕಾರಾತಕ 
ಜಾಡಿನಲ್ಲಿ ಯೋಚನೆಮಾಡುವುದೇ ಇಯಾಗೋವಿನ ಜಾಯಮಾನಕ್ಕೆ ಒಪ್ಪದ ಮಾತು. 
ತಕ್ಷಣ ಅದನ್ನು ಬಿಟ್ಟು ಬೇರೆ ಜಾಡು ಹಿಡಿಯುತ್ತಾನೆ. ಒಂದಂತೂ ಸತ್ಯ - ಇಯಾಗೋ 
ಮೊದಲ ಬಾರಿಗೆಂಬಂತೆ ಅತ್ಯಂತ ಗೊಂದಲದ, ಅನಿಶ್ಚಿತತೆಯ ಸ್ಥಿತಿಯಲ್ಲಿ ಇದ್ದಾನೆ - ಎಂಬ 
ಮಾತು. 


‘now Ido love her too 

not out of absolute lust, (though peradventure 

I stand accountant for as great ೩ sin) 

But partly led to diet my revenge, 

For that I do suspect the lustful Moor 

Hath leaped into my seat, the thought whereof 
Doth like a poisonous mineral gnaw my inwards, 
And nothing can, nor shall content my soul 

Till 1am even with him. wife. for wife. 


೧೨ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಹೆಣಗಾಡಿ, ತಿಣುಕಾಡಿ ತನ್ನನ್ನು ತಾನು ಪ್ರಚೋದಿಸಿಕೊಳ್ಳುವ ಬಗೆಯ ಒಳ್ಳೆಯ 
ಉದಾಹರಣೆ. “ನಾನೇನೂ ಸಂತನಲ್ಲ ಆದರೂ ಡೆಸ್ಲಿಮೋನಾಳ ಕುರಿತು ನನಗಿರುವ ಆಸಕ್ತಿ 
ಕೇವಲ ಕಾಮತೃಷೆಯನ್ನು ತಣಿಸಿಕೊಳ್ಳುವುದಕ್ಕಾಗಿ ಅಲ್ಲ ಆದರೆ ಪ್ರತೀಕಾರಕ್ಕಾಗಿ. ಈ 
ಮೂರನು ನನ್ನ ಹಾಸಿಗೆಗೆ ನುಸುಳಿದ್ದಾನೆ ಎಂಬ ಅನುಮಾನವೇ ವಿಷದಂತೆ ನನ್ನ ದೇಹಾದ್ಯಂತ 
ಹರಡಿ ಕೊಲ್ಲುತ್ತದೆ'. ಈ ಹಿಂದೆ ಅಂದರೆ ಮೊದಲ ಅಂಕದ ಅವನ ಸ್ಹಗತದಲ್ಲಿ ಅಥೆಲೋ ' 
ತನ್ನ ಹೆಂಡತಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾನೆಂಬುದರ ಬಗ್ಗೆ '1 know not 
181106 tೀ' ಎಂದು ತೀವ್ರವಾಗಿ ಅನುಮಾನ ಪಟ್ಟಿದ್ದವನು ಈಗ ಬಹು ಖಂಡಿತವಾಗಿ ಆ 
ಬಗ್ಗೆ ಮಾತನಾಡುತಿದ್ದಾನೆ. ಡೆಸ್ಟಿಮೋನಾಳ ಬಗ್ಗೆ 1 do love her too’ ಅನ್ನುತಾನೆ. 
ಇಯಾಗೋವಿನ ವಿಷಯ ಮಾತನಾಡುವಾಗ ಅವನಿಗೆ '10%6' ಮತು '॥ust' ಇವುಗಳ 
ಕುರಿತಾದ ವ್ಯತ್ಯಾಸಗಳು ಕಾಣಿಸುವುದೇ ಇಲ್ಲ ಎಂಬ ಮಾತನ್ನು ನೆನಪಿನಲ್ಲಿಟ್ಟು 
ಕೊಂಡಿರಬೇಕು. '1 60 love her 100' ಅಂದವನು ಮುಂದಿನ ಸಾಲಿನಲ್ಲಿ 'nಂt out of 
absulute lust’ ಎಂದು ಸೇರಿಸುವುದರಲ್ಲೇ ನಮಗೆ ಅರ್ಥವಾಗಬೇಕು. ಈಗ ತನ್ನ 
ಮುಂದಿರುವ ಪ್ರಶ್ನೆಯಿದು - ತನ್ನ ಹೆಂಡತಿಯನ್ನು ಕೆಡಿಸಿದ ಅಥೆಲೋವಿನ ಮೇಲೆ ಸೇಡು 
ತೀರಿಸಿಕೊಳ್ಳುವುದೆಂದರೆ ಅವನ ಹೆಂಡತಿಯನ್ನು ಕೆಡಿಸುವುದು "ನನ್ನ ಆತಕ್ಷೆ ಅಲ್ಲಿಯವರೆವಿಗೆ 
ತೃಪ್ತಿ ಸಾಧ್ಯವಿಲ್ಲ, ಹಗೆ ಸಾಧಿಸಬೇಕು - ಹೆಂಡತಿಗೆ ಹೆಂಡತಿ'. ಆದರೆ ಇದು ಸಾಧ್ಯವಾಗದೆ 
ಹೋದರೆ... 


Or failing so, yet (7೩111701 the Moor, 
Atleast, into a Jealousy so strong, 
That judgement cannot cure... 


ಹೆಂಡತಿ ಸಿಗದೆ ಹೋದರೆ ಅವನೇ ಹೆಂಡತಿಯ ಬಗೆಗೆ ವಿವೇಕ ವಿವೇಚನೆಗಳು 
ಗುಣಪಡಿಸಲಾಗದಂಥ, ಭಯಂಕರ ಅಸೂಯೆಯನ್ನು ಮೂಡಿಸಬೇಕು. ಈ ಮಳ್ಳ 
ರೋಡರಿಗೋವನ್ನು ನಾನು ಸೂಚಿಸಿರುವ ಹೇಯಕೆಲಸಕ್ಕೆ ಹಚ್ಚಿ ಅವನು ಯಶಸ್ವಿಯಾದರೆ 
Tl have our Michael Cassio on the hip’ "“ಬಿಡಿಸಿಕೊಳ್ಳಲಿಕ್ಕಾಗದ ಪಟ್ಟಿನಲ್ಲಿ 
ಹಿಡಿದುಬಿಡುತ್ತೇನೆ'' ಎಂದು ನಿರ್ಧರಿಸುತಾನೆ. ಹೇಗೆ? ಬಳಸಬೇಕಾದ ತಂತ್ರ ಯಾವುದು? 


‘Abuse him to the moor, in the rank garb 
(For I fear Cass1o with my night-Cap too) 


4 


ತಂತ್ರ ರೂಪಿಸುತ್ತಿದ್ದಾಗಲೇ ತಟ್ಟನೆ ನೆನಪಿಗೆ ಬಂದವನಂತೆ ಕ್ಯಾಷಿಯೋ ತನ್ನಹೆಂಡತಿಯ 
ಮೇಲೆಯೂ ಕಣ್ಣುಹಾಕಿದ್ದನೆಂಬ ತನ್ನ ಅನುಮಾನ ನೆನಪಿಗೆ ಬರುತ್ತದೆ. ಎಂಥ ಅನಾರೋಗ್ಯದ 
ಮನಸ್ಸು ಎಂಬುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ ಎಲ್ಲಗಂಡಸರೂ ಕಾಮುಕರು 


ಅಥೆಲೋ ೧೨೩ 


ಎಂದು ಇಯಾಗೋ ನಿಷ್ಕರ್ಷಿಸಿಬಿಟ್ಟಿದ್ದರೆ ಅದು ಬೇರೆ ಮಾತು; ಆದರೆ ಜೊತೆಜೊತೆಗೇ ಪ್ರತಿ 
ಹೆಣ್ಣು ಕೂಡ ತನ್ನನ್ನು ತಾನು ಭೋಗವಸುವಾಗಿ ವಿನಾ ಬೇರೆಯಾಗಿ ತಿಳಿದಿಲ್ಲ ಎಂದು 
ಅನುಮಾನಗಳೇ ಇಲ್ಲದೆ ಪ್ರತಿಪಾದಿಸುತ್ತ ಹೋಗುವುದು ಆರೋಗ್ಯವಂತ ಮನಸಿನ ಲಕ್ಷಣ 
ಖಂಡಿತ ಅಲ್ಲ ಹೀಗೆ ತಾನು ಅಥೆಲೋ ಮನಸನ್ನುವಿಷದಿಂದ ತುಂಬಿಬಿಟ್ಟರೆ ಅದರಿಂದ 


- Make the moor thank me, love me, and reward me, 
For making him egregiously an ass, 
And practising upon his peace and quiet, 
Even 10 madness.... 


ಎರಡು ಲಾಭಗಳು - ಅಥೆಲೋ ತನಗೆ ಕೃತಜ್ಞನಾಗಿರುತಾನೆ, ಪ್ರೀತಿಸುತ್ತಾನೆ ಮತ್ತು 
ಅದಕ್ಕೂ ಹೆಚ್ಚಿಗೆ ತನಗೆ ಇನಾಮು ನೀಡಿಯೇ ನೀಡುತಾನೆ. ಎರಡನೇ ಲಾಭವೆಂದರೆ 
ಅಥೆಲೋ ಒಬ್ಬ ಲೋಕೋತ್ತರ ಮೂರ್ಯನಾಗುತಾನೆ. ಹಾಗೆ ಮೂರ್ಪನನ್ನಾಗಿ 
ಮಾಡಿದ್ದಕ್ಕಾಗಿಯೇ ತನ್ನನ್ನು ಗೌರವಿಸುವುದು ಕೂಡ. ಅವನ ಶಾಂತಿ, ಸಮಾಧಾನಗಳನ್ನೆಲ್ಲ 
ಧೂಳೀಪಟಮಾಡಿ ಅವನನ್ನು ಹುಚ್ಚನನ್ನಾಗಿ ಮಾಡಿಬಿಡಬೇಕು. ಅದೇ ಗುರಿ. ಹೌದು 't is 
here, but yet confused; / Knavery's plain face 1s never seen, till used : ಎಲ್ಲ 
ತಲೆಯೊಳಗಿದೆ. ಆದರೂ ಯಾವುದೂ ಸಷವಿಲ್ಲ ಧೂರ್ತತನದ ಮುಖ ಕ್ರಿಯೆಯಲ್ಲಿ 
ಮಾತ್ರ ಕಾಣುವುದು... ಅಲ್ಲಿಯವರೆವಿಗೆ ಅಲ್ಲ ಮೊದಲನೆಯ ಅಂಕದ ಕೊನೆಯಲ್ಲಿ ತನ್ನ 
ಸ್ವಗತವನ್ನು 

"IT have 11, it 1s engendered ; Hell and night 
Must bring this monstrous birth to the world's light. 

"ನನ್ನ ಬುದ್ದಿಯ ಬಸಿರಲ್ಲಿ ಬೀಜ ನೆಟ್ಟಾಯಿತು. ಕತ್ತಲ ರಾತ್ರಿ ಪ್ರೇತಲೋಕಗಳು 
ಜೊತೆಗೂಡಿ ಹಡೆದ ಈ ಬೀಭತ್ಸ ಹುಟ್ಟನ್ನು ಜಗತಿನ ಬೆಳಕಿಗೆ ಒಯ್ದು ತರಬೇಕು'' ಎಂದು 
ಖಡಾಖಂಡಿತವಾಗಿ ಹೇಳಿದ ನೆನಪು ನಮಗೆ ಮಾಸಿಲ್ಲ ಅದು ವೆನಿಸಿನಲ್ಲಿಆಡಿದ ಮಾತುಗಳು. 
ಜಾಳುಜಾಳು ಬದುಕಿನ, ಥಳಕುಬಳಕುಗಳ ಲೋಕದ, ಆಳಗಳೇ ಇಲ್ಲದ ಮಾತುಗಳ ಮಧ್ಯದಲ್ಲಿ 
ಗಟ್ಟಿಸ್ತರೂಪದ ಧೂರ್ತತನಕ್ಕೆ ಇಂಥ ಕಡು ಆತ್ತವಿಶಾ ಸವಿರುವುದು ಸಹಜ. ಆಗಲೇ 
ಗಮನಿಸಿದ್ದ ಹಾಗೆ ಅಥೆಲೋ ಕೂಡ ತಂತ! "ಆಸ್ಥಾನ ಭಾಷೆ, ಆದರೆ ಇಲ್ಲಿ ಈ 
ಪ್ರಕೃತಿಯ ಸಹಜಸ್ವರೂಪದೆದುರು ಕ್ಯಾಷಿಯೋ ಕೂಡ ಸೇರಿದ ಹಾಗೆ ಎಲ್ಲರೂ 
ಪ್ರಜ್ನೆಯಾಳದಿಂದ ಮಾತುಗಳನ್ನಾಡುತ್ತಾರೆ. ವೆನಿಸಿನಲ್ಲಿದೊಡ್ಡದಾದಾಗಿರಿ ಮಾಡಿದಂತೆ ಕಂಡ 
ಇಯಾಗೋ ಇಲ್ಲಿ ಅಸ್ಥಿರನಾಗಿದ್ದಾನೆ. ಮೊದಲ ಸ್ವಗತದಲ್ಲಿ ಕಂಡ ಸಪ್ನತೆ ಕೂಡ ಇಲ್ಲಿ 
ಮಾಯವಾಗಿದೆ. ಒಂದು ವಿಷಯದಿಂದ ಮತೊಂದಕ್ಕೆ ಮರ್ಕಟದ ಹಾಗೆ ನೆಗೆಯುತಿದೆ 


೧೨೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅವನ ವಿಚಾರ ಲಹರಿ. ಅವನ ಮುಂದಿರುವ ಸವಾಲೆಂದರೆ ತನ್ನನ್ನುತಾನು ಹೇಗೆ ಹದ್ದುಜಸಿಗೆ 
ತಂದುಕೊಂಡು ತನ್ನ ಯೋಜನೆಯನ್ನು ಸಾಧಿಸುವುದು ಎಂದು. ಎಂದೇ ಈ ಸ್ವಗತ 
ಮುಕ್ತಾಯವಾಗುವುದು ದೃಢತೆ ಕಳೆದುಕೊಂಡ ಮಾತುಗಳಿಂದ '॥ is here, but yet 


confused ;'..... 


ಅಥೆಲೋ ಸ್ಫಪ್ರಸಿನಾದ್ಯಂತ ವಿಜಯೋತ್ಸವವನ್ನು ಆಚರಿಸಲು ಘೋಷಿಸಿದ್ದಾನೆ. ಈ 
ಸಂತಸದ ಸುದ್ದಿಯೊಂದಿಗೆ ತನ್ನ ವಿವಾಹದ ಸಂದರ್ಭದ ಸಂತೋಷವೂ ಸೇರಿದೆ. ಎಲ್ಲ 
ಪ್ರಜೆಗಳೂ ಈ ದಿನವನ್ನು ಹಬ್ಬವಾಗಿ ಆಚರಿಸಬೇಕು - ಅವರವರ ಭಜ ಪಾ ರಾತ್ರಿ 
ಹನ್ನೊಂದರವರೆವಿಗೆ ಈ "ಸಂತೋಷಕೂಟಗಳು ಮೂ: ಸೈಪ್ರಸನ್ನೂ 
ನಮ್ಮ” ಮಹಾನ್‌ ಜನರಲ್‌ ಅಥೆಲೋನನ್ನೂ ದೇವರು ಹರಸಲಿ.' ಇದು ಸ, ವಾರ್ತೆ. 


ಎರಡನೇ ಅಂಕದ ಮೂರನೆಯ ದೃಶ್ಯ ಅತ್ಯಂತ ವೇಗದ ಗತಿಯಲ್ಲಿಸಾಗುತದೆ. ಮೊದಲ 
ಭಾಗದಲ್ಲಿ ಅಥೆಲೋ ಕ್ಯಾಷಿಯೋನಿಗೆ ಎಚ್ಚರಿಕೆಯಿಂದ ಕಾವಲು ಕಾಯುವುದರ ಕುರಿತು 
ಅಂತಿಮ ಸೂಚನೆಗಳನ್ನು ನೀಡುತಿದ್ದಾನೆ. ವಿವೇಚನೆಯ ಹದ್ದು ಮೀರಿ ನಾವು ವರ್ತಿಸ 
ಬಾರದು ಎಂಬ ನೆನಪು ಇರಲಿ ಎಂದು ಎಚ್ಚರಿಸುತಾನೆ. ಇಯಾಗೋ ಮಾರ್ಗದರ್ಶನದಂತೆ 
ತಾನು ನಡೆದುಕೊಳ್ಳುವುದಾಗಿ ಹೇಳಿದ ಕ್ಯಾಷಿಯೋಗೆ, ಅಥೆಲೋ 11880 is most 
honest’ ಎಂದು ಸಂಪೂರ್ಣ ವಿಶ್ವಾಸ ವ್ಯಕಪಡಿಸಿ ತಾನಿನ್ನು ಹೊರಡುವುದಾಗಿ ಹೇಳುತಾನೆ. 
ಹೋಗುವುದಕ್ಕೆ ಮುಂಚೆ ಹೆಂಡತಿಯ ಕಡೆ ತಿರುಗಿ 


ಹ್‌ Come, my dear love, 

The purchase made, the fruits are to ensue, 
The profit 1s yet to come betwixt me and you, 
Good night 


ಎಂದು ಹೊರಡುತಾನೆ. ಈ ಎರಡು ಮೂರು ಸಾಲುಗಳೂ ಮಡಿವಂತರ 
ಕತ್ತರಿಪ್ರಯೋಗಕ್ಕೆ ಬಲಿಯಾಗಿವೆ. 'purchase made: 'fruts are to ensure’ ‘the profit 
is yet 10 come betwixt me and you’ ತೀರ ಅಸಭ್ಯ ಮಾತುಗಳಾಗಿ ಕಂಡಿವೆ. 
ಮೈಯಾಗಲಿ, ಮನಸ್ಸಾಗಲಿ ಎರಡರ ವಿಷಯದಲ್ಲಿಯೂ ಅಥೆಲೋ ಹಾಗೂ ಡಸ್ನಿಮೋನಾ 
ಇಬ್ಬರೂ ಕೂಡ ಒಂದು ಮಟ್ಟದ ಮುಕತೆಯನ್ನು  ಸಾಧಿಸುವುದರಿಂದಲೇ, ಮುಂದಿನ ದುರಂತ 
ಭಾಗದಲ್ಲಿ ವಿಶೇಷವಾಗಿ "ಅಥೆಲೋವಿನ ಮಾತುಗಳಲ್ಲಿ, ವರ್ತನೆಯಲ್ಲಿ ಇಲ್ಲಿಗೆ 
ತದ್ದಿ ರುದವಾದ ಹೇಯವೂ, ಅಸಹ್ಯವೂ ಆದ ಬಗೆಗೆ ಸಮರ್ಥನೆ ದೊರಕುವುದು. ಆದರೆ ಈ 
ಭಾಗಗಳನ್ನು ನಮ್ಮಮಡಿವಂತರು ಕತುಹಾಕಿದ್ದಾರೆ ಎಂಬುದೂ ನಮಗೆ ಕಾಣುತದೆ. ನಾಯಕ, 


ಅಥೆಲೋ `` ೧೨೫೪ 


ನಾಯಕಿ, ಖಳನಾಯಕರ ಸಂಪ್ರದಾಯದ ಕತೆಗಳಲ್ಲಿ ಮಾತ್ರ ಆಸಕಿಯಿರುವವರು 
ಶೇಕ್‌ ಪಿಯರನ ಹತ್ತಿರಕ್ಕೆ ಹೋಗಬಾರದು. 


ಅಥೆಲೋ ನಿರ್ಗಮಿಸಿದ ಕೂಡಲೆ ಕ್ಯಾಷಿಯೋ ತನ್ನ ಕರ್ತವ್ಯಪಾಲನೆಯತ್ತ 
ಗಮನಹರಿಸುತಾನೆ. ಆದರೆ ಇಯಾಗೋವಿನ ಇರಾದೆಗಳೇ ಬೇರೆ ಇವೆ. ಕ್ಯಾಷಿಯೋನನ್ನು 
ಸಂತೋಷ ಸಂಭ್ರಮಗಳಲ್ಲಿ ಪಾಲುಗೊಳ್ಳುವುದಕ್ಕೆ ಪುಸಲಾಯಿಸಬೇಕು. ಇನ್ನು ಹತ್ತು ಗಂಟೆ 
ಕೂಡ ಇಲ್ಲ ಅಥೆಲೋ ಬೇಗ ಮಲಗಲು ಹೋದ ಎನ್ನುವುದಕ್ಕೆ ಕಾರಣವಿದೆ. ಡೆಸ್ಟಿಮೋನಾ 
ಇದ್ದಾಳೆ. ಒಂದು ರಾತ್ರಿಯೂ ಇದುವರೆವಿಗೆ ಅವಳೊಡನೆ ಸ್ವೇಚ್ಛೆಯಿಂದ ಚೆಲ್ಲಾಟವಾಡಿಲ್ಲ 
ಅದಕ್ಕಾಗಿ ಅವನನ್ನು ನಾವು ದೂಷಿಸಬಾರದು ; “ದೇವರಾಣೆ, ಚೆಲ್ಲಾಟಕ್ಕೆ ಹೇಳಿ 
ಮಾಡಿಸಿದವಳು ಅವಳು' ಎಂದು ಕ್ಯಾಷಿಯೋನ ಮೇಲೆ ತನ್ನ ಮೊದಲ ಪಟ್ಟು 
ಪ್ರಯೋಗಿಸುತಾನೆ. "ಅವಳು ಅತ್ಯಂತ ಸುಂದರ ಹೆಣ್ಣು ಎಂದು ಸಿಕ್ಕಿಬೀಳದೆ ತಪ್ಪಿಸಿಕೊಳ್ಳುತಾನೆ 
ಕ್ಯಾಷಿಯೋ. "ಮತ್ತೆ ಖಾತರಿಯಾಗಿ ಹೇಳಬಲ್ಲೆ - ಕಾಮಕೇಳಿಯಲ್ಲಿ ನಿಪುಣೆ ಇರಲೇಬೇಕು 
ಎಂದು ಎರಡನೆ ಪಟ್ಟು ಯತ್ನಿಸುತ್ತಾನೆ. "ಹೌದು, ಅವಳೊಬ್ಬ ನಿಷ್ಠಲ್ಕಷ ಹಾಗೂ ಕೋಮಲ 
ಮನಸಿನ ಗೌರವಾನ್ವಿತ ಮಹಿಳೆ” ಮತ್ತೂ ಇಯಾಗೋವಿನ ಕೈಗೆ ಸಿಗದೇ ನುಸುಳುತಾನೆ. 
ಮೂರನೆಯದು : "ಎಂಥ ಕಣ್ಣುಗಳಪ್ಪ ಅವಳದು! ಆಹ್ವಾನ ನೀಡಿ ಪ್ರಚೋದಿಸುವಂಥವು' 
"ಹೌದು ಆಕರ್ಷಕ ಕಣ್ಣುಗಳು, ಆದರೆ ವಿನಯಶೀಲ, ಗಂಭೀರ ಕಣ್ಣುಗಳು' ಇಯಾಗೋ 
ಅಂತಿಮವಾಗಿ ಒಂದು ಪಟ್ಟು ಪ್ರಯೋಗ ಮಾಡುತಾನೆ. ""ಅವಳು ಮಾತನಾಡಿದಳೆಂದರೆ, 
ಪ್ರೀತಿಯ ಸನ್ನೆ' ; ಕ್ಯಾಷಿಯೋ ಪ್ರಾಮಾಣಿಕವಾಗಿ ಸಂಭಾವಿತ ಮತ್ತುಇಯಾಗೋವಿನ ಬಗ್ಗೆ 
ಗೌರವವೂ ಇರುವವನು. ಆದದ್ದರಿಂದ ಇವುಗಳು ತನ್ನನ್ನುಹಿಡಿದುಹಾಕಲು ಬೀಸಿದ ಬಲೆಗಳು 
ಎಂದು ಅನ್ನಿಸುವುದೇ ಇಲ್ಲ ""ನೀನು ಹೇಳುವುದು ನಿಜ ; ಅವಳು ಮಾತನಾಡಿದರೆ ಕುಶಲತೆ, 
ನೈಪುಣ್ಯಗಳು ಕಾಣುತವೆ'' ಎನ್ನುತಾನೆ. ಮೊದಲ ಸುತ್ತಿನ ಜಯ ಖಂಡಿತ ಕ್ಯಾಷಿಯೋನಿಗೆ. 
ಆದರೆ ಇಯಾಗೋವಿನ ಬತಳಿಕೆಯಲ್ಲಿ ಸಿದ್ದ ಅಸ್ಪವೊಂದಿದೆ. ಸಂತೋಷಕೂಟಕ್ಕೆ ಹಲವು 
ಗಣ್ಯರು ಕಾದಿದ್ದಾರೆ. ಒಂದೇ ಒಂದು ಬಟ್ಟಲು ಪಾನೀಯವಷ್ಟೆ. ಆಮೇಲೆ ಕರ್ತವ್ಯ. 
ಕ್ಯಾಷಿಯೋವಿಗೆ ಅರ್ಥವಾಗದ ಸಂಗತಿಯೆಂದರೆ ಸಂತೋಷ ಸಂಭ್ರಮಗಳನ್ನು 
ಪಾನೀಯಗಳಿಲ್ಲದೆಯೇ ಯಾಕೆ ಆಚರಿಸುವುದಿಲ್ಲಎಂದು. ಅವನದು ಬಹು ದುರ್ಬಲ ದೇಹ 
ಪ್ರಕೃತಿ. ಒಂದು ತೊಟ್ಟು ಹೆಚ್ಚಿಗೆಯಾದರೂ ನಿಯಂತ್ರಣ ತಪ್ಪುತ್ತದೆ. ಮತ್ತೆಈ ರಾತ್ರಿ ಈಗಾಗಲೇ 
ಒಂದು ಬಟ್ಟಲು ಕುಡಿದಾಗಿದೆ. ಆದರೆ ಇಲ್ಲಿ ಇಯಾಗೋವಿನ ಬಲವಂತ. ಕೊನೆಗೂ ಒಪ್ಪಿ 
ಅತಿಥಿಗಳನ್ನು ಕರೆತರುತ್ತಾನೆ: ಇಯಾಗೋವಿಗೆ ಈಗ ಸಮಾಧಾನ. ಅತ್ತ ತಲೆಕೆಟ್ಟ ದಡ್ಡ 
ರೋಡರಿಗೋ ಡೆಸ್ನಿಮೋನಾಳ ಕನಸಿನಲ್ಲಿ ಕಂಠಪೂರ್ತಿ ಕುಡಿದಿದ್ದಾನೆ. ಇತ್ತ 
ಕ್ಯಾಷಿಯೋನಿಗೂ ಒಂದಷ್ಟು ಕುಡಿಸಿ ಇಬ್ಬರನ್ನೂ ಮುಖಾಮುಖಿ ಮಾಡಿಬಿಟ್ಟರೆ ತನ್ನ ಕೆಲಸ 


೧೨೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಸಾಧಿಸಿದ ಹಾಗೆ. ಕ್ಯಾಷಿಯೋ ಮಾಂಟನೋ ಮತಿತರರನ್ನು ಕರೆತಂದ ಕೂಡಲೇ 
ಸಂತೋಷಕೂಟ ಆರಂಭವಾಗುತ್ತದೆ. ಇಯಾಗೋವಿನ ಉತ್ಸಾಹಕ್ಕೆ ಎಲ್ಲೆಯೇ ಇಲ್ಲ 
ಹಾಡುತಾನೆ. ಕುಣಿಯುತಾನೆ. ಕುಡಿದು, ಕುಡಿಸುತಾನೆ ವಿಶೇಷವಾಗಿ ಕ್ಯಾಷಿಯೋಗೆ. 
ಬೇಡಬೇಡವೆನ್ನುತಲೇ ಕ್ಯಾಷಿಯೋ ಒಂದಾದ ಮೇಲೊಂದರಂತೆ ಕುಡಿದು ಕ್ರಮೇಣ 


ನಾಲಗೆಯ ಮೇಲೆ ಹಿಡಿತ ತಪ್ಪುತ್ತಹೋಗುತದೆ. "ನಾನು ಕುಡಿದಿದ್ದೀನಿ ಅಂತ ಭಾವಿಸಬೇಡಿ... 


ಇದು ನಮ್ಮ ಧ್ವಜಧಾರಿ, ಇದು ನನ್ನ ಬಲಗೈ, ಮತ್ತಿದು ನನ್ನ ಎಡಗ್ದೆ... ನಾನು ಕುಡಿದಿಲ್ಲ 


ಮತ್ತೆ, ಸ್ಥಿರವಾಗಿ ನಿಲ್ಲಬಲ್ಲೆ, ಸರಿಯಾಗಿ ಮಾತನಾಡಬಲ್ಲೆ... ನಾನು ಕುಡಿದುಬಿಟ್ಟಿದೀನಿ ಅಂತ 
ನೀವು ಯಾರೂ ಭಾವಿಸಬಾರದು' ಎಂದು ತೂರಾಡುತಲೇ ತನ್ನ ಕರ್ತವ್ಯಪಾಲನೆಗೆ 
ಹೊರಡುತಾನೆ. ಅವನು ಅತ್ತಬೆನ್ನು ತಿರುಗಿಸಿದ ತತ್‌ಕ್ಷಣ ಇಯಾಗೋ ಅತ್ಯಂತ ಮರುಕದ 
ಧ್ವನಿಯಲ್ಲಿಅವನ ಬಗ್ಗೆಮಾತನಾಡುತಾನೆ "ನೋಡಿದಿರಾ... ಇವನು ಎಂಥ ಯೋಧನೆಂದರೆ 
ಸೀಸರ:ನ ಪಕ್ಕದಲ್ಲಿ ನಿಂತು ನಿರ್ದೇಶನ ಮಾಡಬಲ್ಲಷ್ಟು ಪ್ರತಿಭೆಯುಳ್ಳವನು. ಆದರೆ ಅವನ 
ದೌರ್ಬಲ್ಯ ನೋಡಿ. ಇಂಥವನ ಕೈಲಿ ಜವಾಬ್ದಾರಿ ನೀಡಿದ್ದಾನೆ ಅಥೆಲೊ: ಎಂದೋ ಒಂದು 
ದಿನ ಇವನ ಶಿಥಿಲ, ಅದೃಢ ಸ್ಥಿತಿಯಲ್ಲಿ ಇಡೀ ಸೈಪ್ರಸ್‌ ಬುಡಮೇಲಾಗಿಬಿಡುತ್ತದೆ. ಹೌದು, 
ಯಾವಾಗಲೂ ಹೀಗೇ. ಕುಡಿಯದೇ ನಿದ್ದೆ ಹೋಗುವುದು ಎಂಬುದೇ ಇಲ್ಲ ಕುಡಿಯದೇ 
ಹೋದರೆ ಅವನು ಎರಡರಷ್ಟು ಕೆಲಸ ಮಾಡಬಲ್ಲ ಶಕಿಯುಳ್ಳವನು.'' ಮಾಂಟನೋಗೆ ಆತಂಕ 
ಶುರುವಾಗುತದೆ. ಅಥೆಲೋವಿಗೆ ಈ ವಿಷಯ ತಿಳಿಯಲೇಬೇಕು. ಅವನ ಒಳ್ಳೆಯತನದಲ್ಲಿ 
ಕ್ಯಾಷಿಯೋನ ದೌರ್ಬಲ್ಯಗಳ ಕಡೆ ಲಕ್ಷ್ಯಕೊಡದೆ ಹೋಗಿರಬಹುದು. ಯಾರಾದರೂ 
ಹೇಳಲೇಬೇಕು. ಆದರೆ ಇಯಾಗೋ ತಾನು ಈ ಕೆಲಸ ಮಾಡಲು ಒಪ್ಪವುದಿಲ್ಲ 
"ಕ್ಯಾಷಿಯೋನ ಬಗ್ಗೆನನಗೆ ತುಂಬ ಪ್ರೀತಿಯಿರುವುದರಿಂದ ಅವನ ದೋಷವನ್ನು ತಿದ್ದುವುದಕ್ಕೆ 
ಯತ್ನಿಸುತ್ತೇನೆ' ಎಂದು ಹೇಳುತಿರುವಂತೆಯೇ ಕ್ಷಣ ಮುಂಚೆ ಪ್ರವೇಶ ಮಾಡಿದ ಕ್ಯಾಷಿಯೋ 
ಇದ್ದಶ್ರಹೊರಟ ರೋಡರಿಗೋನ "ಕಾಪಾಡಿ, ಕಾಪಾಡಿ' ಎಂಬ ಕೂಗು ಕೇಳಿಬಂದು, ಕೂಗಿನ 
ಹಿಂದೆಯೇ ರೋಡರಿಗೋವನ್ನು ಅಟ್ಟಿ ಬರುತಿರುವ ಕ್ಯಾಷಿಯೋ ರಂಗಪ್ರವೇಶ ಮಾಡುತಾನೆ. 
ಪರಸರ ನಿಂದನೆಗಳು, ಹೊಡೆದಾಟಗಳು ಆರಂಭವಾಗಿ ತಡೆಯಲು ಹೋದ ಮಾಂಟನೋ 
ಕ್ಯಾಷಿಯೋಗೆ ಮೃದುವಾಗಿ "ಸ್ವಲ್ಪ ಕುಡಿದಿದ್ದೀಯೆ....' ಎಂದು ಎಚ್ಚರಿಸ ಹೋಗಿದ್ದಕ್ಕೆ 
ವ್ಯಗ್ರನಾಗಿ ಅವನ ಮೇಲೆಯೇ ಬೀಳುತಾನೆ. ಕತ್ತಿ ಹಿಡಿದು ಹೋರಾಟ ಮೊದಲಾಗುತ್ತದೆ. 
ಇಯಾಗೋ ರೋಡರಿಗೋಗೆ "ಹೋಗಿ ಗಂಟೆ ಬಾರಿಸಿ ಇಡೀ ಊರನ್ನು ಎಚ್ಚರಿಸು' 
ಎಂದು ಹೇಳಿ, ಮರಳಿ ಬಂದು ಕಾದಾಡುತ್ತಿರುವವರನ್ನು ಬೇರ್ಪಡಿಸುವ ಸರ್ವಯತ್ನ 
ಮಾಡುವವನಂತೆ ಕಾಣಿಸಿಕೊಳ್ಳುತಾನೆ. 


ಗಂಟೆಯ ಸದ್ದಿಗೆ ಎಚ್ಚರಾಗಿ ಅಥೆಲೋ ಅಲ್ಲಿಗೆ ಬರುತಾನೆ. ಕಾದಾಟ ನಡದೇ ಇದೆ. 


\ 


ಅಥೆಲೋ ೧೨೭ 


ಭಯಂಕರ ಸಿಟ್ಟುಬರುತದೆ. "ಯಾರು, ಯಾರು ಶುರುಮಾಡಿದ್ದು ಈ ಬಡಿದಾಟ?' ಯಾರೂ 
ಮಾತನಾಡುವುದಿಲ್ಲ ಕ್ಯಾಷಿಯೋ "ನನ್ನನ್ನು ಏನೂ ಕೇಳಬೇಡ, ನಾನು ಏನೂ ಹೇಳಲಾರೆ' 
ಅಂದುಬಿಡುತಾನೆ ; ಮಾಂಟನೋ ತಿಂದ ಪೆಟ್ಟುಗಳ ನೋವಿನಿಂದ ನರಳುತ್ತಿದ್ದಾನೆ. ಅವನು 
ಕೂಡ 'ಇಯಾಗೋ ಎಲ್ಲವನ್ನು ಹೇಳಬಲ್ಲ' ಎಂದು ಅವನತ್ತ ಬೊಟ್ಟು ಮಾಡಿಬಿಡುತಾನೆ. 
ಇಯಾಗೋ ತನ್ನಕಣ್ಣಿಗೆ ಕಂಡದ್ದನ್ನು ಅತ್ಯಂತ "ಪ್ರಾಮಾಣಿಕ'ವಾಗಿ ಹೇಳುತ್ತಾನೆ. ""ಕ್ಯಾಷಿಯೋ 
ಅಟ್ಟಿಬಂದ, ಆ ಅಪರಿಚಿತ, ಕ್ಯಾಷಿಯೋವಿಗೆ ಏನು ಮಾಡಿದನೋ ಗೊತ್ತಿಲ್ಲ ಏನಾದರೂ 
ಮಾಡಿರಲೇಬೇಕು, ಸಹನೆ ಕಳೆದುಕೊಂಡ ಕ್ಯಾಷಿಯೋ ಅವನನ್ನು ಅಟ್ಟಿಬಂದು ಬಡಿದ. 
ಅಷ್ಟರಲ್ಲಿ ಗಂಟೆ ಬಾರಿಸಿದವರ್ಯಾರು ಎಂದು ನೋಡಹೋಗಿ ತಿರುಗಿಬರುವಷ್ಟರಲ್ಲಿ ಕತ್ತಿಗಳು 
ರುಳಪಿಸುತ್ತಿದ್ದವು, ಹೋರಾಟ ನಡೆದಿತ್ತು ಮನುಷ್ಯರು ಮನುಷ್ಯರೇ, ಏನೋಕೆಟ್ಟಗಳಿಗೆ....' 
ಅಥೆಲೋವಿಗೆ ಗೊತ್ತು- ಇಯಾಗೋ ತನ್ನ ಪ್ರಾಮಾಣಿಕತೆ ಮತ್ತುಕ್ಯಾಷಿಯೋನ ಕುರಿತಾದ 
ಪ್ರೀತಿಯಿಂದಾಗಿ ವಿಷಯಗಳನ್ನು ಸ್ಪಷ್ಟ ಹೇಳುತ್ತಿಲ್ಲ ಎಂದು. ಆದರೆ ಕ್ಯಾಷಿಯೋ ತಪ್ಪಿತಸ್ಥ, 
ಶಿಕ್ಷೆಯಾಗಲೇಬೇಕು ಎಂದು ನಿಶ್ಚಯಿಸಿ "Casio, I love thee / But never more be 
officer of mine” ಎಂದು ಆಜ್ಞೆ ಮಾಡಿಬಿಡುತಾನೆ. ಡೆಸ್ಟಿಮೋನಾಳು ಕೂಡ ಎಚ್ಚರಾಗಿ 
ಬಂದುಬಿಟ್ಟಿದ್ದಾಳೆ. ಮತಷ್ಟು ಸಿಟ್ಟು ಬರುತದೆ. ಏನಾಯಿತೆಂದು ಕೇಳಿದ ಅವಳಿಗೆ "ಈಗ ಎಲ್ಲ 
ಸರಿಹೋಯಿತು' ಎಂದು ಹೇಳಿ ""ಸೈನಿಕನ ಬದುಕೇ ಇಷ್ಟು, ಸುಂದರ ನಿದ್ರೆಗಳನ್ನು ಇಂಥ 
ವ್ಯುಜ್ಯ, ಕಲಹಗಳಿಂದ ಕೆಡಿಸಿಕೊಳ್ಳುತಿರುವುದು, ನಡಿ ಹೋಗೋಣ'' ಎಂದು ಹೊರಟು 
ಬಿಡುತಾನೆ. 


ಈಗ ರಂಗದ ಮೇಲೆ ಇಯಾಗೋ ಮತ್ತು ಕ್ಯಾಷಿಯೋ ಮಾತ್ರವಿದ್ದಾರೆ. "ಏನು 
ಗಾಯವಾಯಿತೆ ಲೆಪ್ಟಿನೆಂಟ್‌ ?'' ಎಂದು ಬಹು ಮೃದುವಾಗಿ ಕೇಳುತಾನೆ. "ಹೌದು, ಎಂಥ 
ಚಿಕಿತ್ಸೆಯೂ ಗುಣಪಡಿಸದ ರೀತಿಯ ಗಾಯ....' “ಕೀರ್ತಿ, ಪ್ರತಿಷ್ಠೆಗಳು, ನನ್ನ ಕೀರ್ತಿ, ನನ್ನ 
ಪ್ರತಿಷ್ಠೆ... ನನ್ನಲ್ಲಿನ ಶಾಶ್ವತವಾದದ್ದನ್ನು ಕಳೆದುಕೊಂಡು ಈಗ ಕೇವಲ ಪಾಶವೀ ಅಂಶ ಮಾತ್ರ 
ಉಳಿದಿದೆ. ನನ್ನ ಕೀರ್ತಿ ಇಯಾಗೋ, ನನ್ನ ಪ್ರತಿಷ್ಠೆ..'' ಇಯಾಗೋವಿಗೆ ಈ ಕೀರ್ತಿ 
ಪ್ರತಿಷ್ಠೆಗಳೆಂಬ ಮಾತುಗಳೆಲ್ಲ ಒಣಗಿಹೋದ ಮೂರ್ಪ ಶಬ್ದಗಳು. ನಮಗೆ ನಾವೇ 
ಆರೋಪಿಸಿಕೊಂಡುಬಿಡುವ ಆದರ್ಶಗಳು. ಯೋಗ್ಯತೆಯಿಲ್ಲದವರಿಗೆ ಸಲ್ಲಿಬಿಡುತದೆ. 
ಕಾರಣವೇ ಇಲ್ಲದೇ ಅವರನ್ನುಬಿಟ್ಟುಹೋಗುತ್ತದೆ. "ಏನೋ ನಿನಗೆ ದೇಹಕ್ಕೆ ಪೆಟ್ಟಾಗಿದೆ ಎಂದು 
ಭಾವಿಸಿದ್ದೆ. ಹೋಗಿ ಅಥೆಲೋನನ್ನು ಮತ್ತೆ ವಿನಂತಿಸಿಕೋ, ಖಂಡಿತ ನಿನ್ನ ಸ್ಥಾನ ನಿನಗೆ 
ಮರಳಿ ದೊರಕುತ್ತದೆ' ಎಂದು ಉತೇಜಿಸುತಾನೆ. ಕ್ಯಾಷಿಯೋಗೆ ಇದರಲ್ಲಿ ನಂಬಿಕೆಯಿಲ್ಲ, 
'ಕುಡುಕ' ಅಂದುಬಿಡುತ್ತಾನೆ ಅಥೆಲೋ. ''ಈಗ ಹೀನಸ್ಸಿತಿಯಲ್ಲಿ ನಾನು ಅವನನ್ನು 
ಎದುರಿಸುವುದಾದರೂ ಹೇಗೆ ?.... ಹಾಳು ಕುಡಿತ, ಮನುಷ್ಯನನ್ನುಮೂರ್ಯನನಾಗಿ ಮಾಡಿ 


೨೦ ಶೇಕ್‌ಷಿಯರ್‌- ಎರಡು ನಾಟಕಗಳ ಅಧ್ಯಯನ 


ಕೊನೆಗೆ ಪಶುವನ್ನಾಗಿ ಮಾಡಿಬಿಡುತದೆ. ಪೈಶಾಚಿಕ ಅಂಶಗಳುಳ್ಳದ್ದು ಅದು” ಎಂದು 
ಗೋಳಾಡುತಾನೆ. ಇಯಾಗೋ ಕಾದಿದ್ದುದು ಈ ಕ್ಷಣಕ್ಕೆ. ಕಾದಿರಿಸಿದ್ದ ಅತ್ಯಂತ ಪ್ರಬಲ 
ಅಸವನ್ನು ಪ್ರಯೋಗಿಸುತಾನೆ. "ಬಿಡು, pe ili ಯಾವಾಗಲಾದರೂ 
ಕುಡಿದಿರಬಹುದು. ಹೇಳುವುದನ್ನು ಕೇಳು - ನಮ್ಮಸೇನಾಧಿಪತಿಯ ಹೆಂಡತಿ ಈಗ ಸೇನಾಧಿ 
ಪತಿ. ಅವಳ ಸೌಂದರ್ಯ, ಬೆಡಗುಗಳಿಗೆ ಸಂಪೂರ್ಣ ತನ್ನನ್ನು ತಾನು ಅರ್ಪಿಸಿಕೊಂಡು 
ಬಿಟ್ಟಿದ್ದಾನೆ ಅಥೆಲೋ. ಅವಳದೇ ಧ್ಯಾನ, ಅವಳದೇ ಗೀಳು ಅವನಿಗೆ. ಅವಳ ಬಳಿ ಹೋಗು. * 
ಸಂಪೂರ್ಣ ಮನಸ್ಸು ಬಿಚ್ಚಿ ಅವಳ ಬಳಿ ಎಲ್ಲ ಹೇಳಿಕೋ. ಅವಳು ನಿನಗೆ ನಿನ್ನ ಸ್ಥಾನ 
ದೊರಕಿಸಿಕೊಡುತಾಳೆ. She 15 so free, so kind, so apt, so blessed a disposition. 
ಅವಳನ್ನು ಕೇಳಿದ್ದಕ್ಕಿಂತ ಹೆಚ್ಚಿಗೆ ಉಪಕಾರ ಮಾಡಲಾಗದಿದ್ದರೆ ಅದು ತನ್ನ ದೋಷ ಎಂದು 
ತಿಳಿಯುತಾಳೆ. ಸದ್ಯದಲ್ಲಿ ಅವಳ ಗಂಡ ಮತ್ತು ನಿನ್ನ ಮಧ್ಯೆ ಉಂಟಾಗಿರುವ ಬಿರುಕನ್ನು 
ಮುಚ್ಚುವುದಕ್ಕೆ ಕೇಳಿಕೋ. ಪ್ರಮಾಣ ಮಾಡಿ ಹೇಳುತ್ತೇನೆ, ನಿಮ್ಮಿಬ್ಬರ ಸಂಬಂಧ ಇದರಿಂದ 
ಮತಷ್ಟುಗಟ್ಟಿಯಾಗುತದೆ.'' ಕ್ಯಾಷಿಯೋ ಅತ್ಯಂತ ಕೃತಜ್ಞ ್ಲತೆಯಿಂದ ಒಪ್ಪಿ ಹೇಳುತಾನೆ. 0೬ 
advise me well’ ಮರುದಿನ ಬೆಳಿಗ್ಗೆಯೇ ಡೆಸ್ಟಿಮೋನಾಳನ್ನು ಕಾಣಲು ನಿಶ್ಚಯಿಸುತಾನೆ. 
"ಪ್ರಾಮಾಣಿಕ ಪ್ರೀತಿ ಮತ್ತುಮರುಕದಿಂದ ತಾನು ಈ ಸಲಹೆ ಮಾಡಿರುವುದು, ಒಳ್ಳೆಯದಾಗಲಿ 
ಹೋಗಿ ಬಾ' ಎಂದು ಹರಸಿ ಕ್ಯಾಷಿಯೋನನ್ನುಕಳಿಸಿಕೊಡುತಾನೆ. ಈಗ ಇಯಾಗೋ ಒಬ್ಬನೇ 
ಇದ್ದಾನೆ. ಎರಡನೇ ಅಂಕದ ಮೊದಲ ದೃಶ್ಯದಲ್ಲಿ ಕಂಡಿದ್ದ ಅನುಮಾನ, ಅಸ್ಥಿರತೆಗಳೆಲ್ಲ 
ಮಾಯವಾಗಿಬಿಟ್ಟಿದೆ. ಈಗ ತಾನು ಗಟ್ಟಿನೆಲದ ಮೇಲೆ ನಿಂತಿದ್ದೇನೆ ಎಂಬ ಆತ್ಮವಿಶ್ವಾಸ 
ನೂರುಪಟ್ಟುಬೆಳೆದುಬಿಟ್ಟಿರುವುದು ಅವನ ಸ್ವಗತದ ದನಿಯಲ್ಲಿಯೇ ಒಡೆದು ಕಾಣುತ್ತದೆ. 


And whatis he then, that says I play the villian 
When this advice 1s free I give, and honest, 
Probal to thinking, and indeed the course 

To win the moor again ? 


ಹಾಗಾದರೆ ನಾನು ದುಷ್ಟ ಹೇಗಾಗಲು ಸಾಧ್ಯ ? ಅಥೆಲೋವಿನ ಪ್ರೀತಿಯನ್ನು ಮತ್ತೆ 
ಗಳಿಸಲು ನಾನು ಪ್ರಾಮಾಣಿಕವಾಗಿ ಹೇಳಿಕೊಟ್ಟ ದಾರಿ... ಅದು ಹೇಗೆ ಕೆಡಕಾಗುತದೆ ? 
ಹತಿಕ್ಟಲಾರದಂಥ ಉತಾಹದಲ್ಲಿದ್ದಾನೆ ಇಯಾಗೋ. 


Fortis most easy, 

The inclining Desdemona to subdue, 

In any honest suit ; she's framed as fruitful 
As the free elements : 


ಅಥೆಲೋ ೧೨೯ 


ಪ್ರಾಮಾಣಿಕ ಅಹವಾಲುಗಳಿಗೆ ಸುಲಭವಾಗಿ ಒಲಿಯುವ ಡೆಸ್ನಿಮೋನಾಳನ್ನು 
ಒಪ್ಪಿಸುವುದು ಸುಲಭ: 


ಗಾಳಿ ಬೆಳಕುಗಳಂತೆ ಬಹು ಉದಾರಹೃದಯದ ಹೆಣ್ಣುಅವಳು. 


.... and then for her 

To win the Moor, were't to renounce his baptism, 
All seals and symbols of redeemed sin, 

His soulis so infettered to her love 

That she may make, unmake, do what she list, 
Even as her appetite shall play the god 

With his weak function. 


ಒಂದು ಸಲ ಅವಳು ಒಪಿದಳೆಂದರೆ ಮುಂದಿನ ಹೆಜ್ಜೆ ಮೂರನನ್ನು ಒಲಿಸುವುದು. 
ಅವಳಿಗಾಗಿ ಏನನ್ನು ಬೇಕಾದರೂ ಮಾಡುತಾನೆ ಅವನು. ಜಾತಿ, ಧರ್ಮಗಳನ್ನು ಕೂಡ 
ತ್ಯಜಿಸಿಬಿಡುತಾನೆ. ಹೇಗೆ ಬೇಕಾದರೂ ಅವನನ್ನು ಆಡಿಸುತಾಳೆ. ಮನಸಿಗೆ ಬಂದ ಹಾಗೆ 
ಅವನನ್ನು ಕುಣಿಸುತಾಳೆ. ಅವಳ ಬಗೆಗಿನ ಅವನ ವ್ಯಾಮೋಹ ಅವನನ್ನು ಅವಳ 
ಗುಲಾಮನನ್ನಾಗಿಸಿಬಿಟ್ಟಿದೆ. ಪ್ರೀತಿ, ಗಂಡು-ಹೆಣ್ಣುಗಳ ಸಂಬಂಧಗಳೆಂದರೆ ಇದಕ್ಕಿಂತ ಮೇಲೆ 
ಏರಿ ಯೋಚಿಸುವುದಕ್ಕೆ ಇಯಾಗೋವಿಗೆ ಸಾಧ್ಯವೂ ಇಲ್ಲ, ಅವನು ತಯಾರೂ ಇಲ್ಲ ತನ್ನ 
ಮಿದುಳಿನ ವ್ಯಾಪಿಗೆ ಬರದ ಯಾವುದೂ ಇರಲಿಕ್ಕೆ ಸಾಧ್ಯ ಎಂಬುದನ್ನು ಅವನು ಒಪ್ಪಲು 
ಸಿದ್ಧನಿಲ್ಲ 
....- How am lthen a villain, 
To counsel Cassio to this parallel course, 
Directly to hs good? Divinity to hell ! 
ಹಾಗಾದರೆ ದುಷ್ಪನಾಗುವುದು ಹೇಗೆ ಸಾಧ್ಯ ? ಕ್ಯಾಷಿಯೋನ ಒಳಿತಿಗಾಗಿ ತಾನೆ ಈ 
ಪರ್ಯಾಯಮಾರ್ಗ ಸೂಚಿಸಿರುವುದು... "ನನ್ನದೊಂದು ಬಗೆಯ ಪೈಶಾಚಿಕ ಜಗತಿನ 
ಧರ್ಮಶಾಸ್ತ್ರ | 
When devils will thew blackest sins put on, 


They do suggest at first with heavenly shows, 
As ldo now: 


ಈ ಶಾಸ್ತ್ರದ ಪ್ರಕಾರ ದುಷ್ಪಶಕ್ತಿಗಳು ಅತ್ಯಂತ ಕರಾಳ ಪೋಷಾಕು ಧರಿಸಿದಾಗ ಬಹು 
ಸ್ವರ್ಗೀಯವಾಗಿ ಕಾಣುತವೆ. "ಈಗ ನಾನು ಕಾಣುತ್ತಿರುವ ರೀತಿ'. 


೧೩೦ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಚ tor while this honest fool 

plies Desdemona to repair his fortunes, 

And she for him pleads strongly to the Moor, 
I'l pour this pestilence into his ear, 

That she repeals him for her body's lust ; 


"ಈ ಮೂರ ಅವಳ ಬಳಿ ಮನವಿ ಸಲ್ಲಿಸಿ ಅವಳು ಅಥೆಲೋವಿಗೆ ಅವನ ಪರವಾಗಿ 
ಪ್ರಬಲವಾದ ವಕೀಲಿ ವಹಿಸಿದಾಗ ಅಥೆಲೋವಿನ ಕಿವಿಯಲ್ಲಿ ವಿಷ ಸುರಿದುಬಿಡುತೇನೆ. ಅವಳು 
ಅವನ ಪರ ವಹಿಸುತ್ತಿರುವುದು ಅವಳಿಗೆ ಅವನ ದೇಹದೊಡನೆ ಬೇಕಾಗಿರುವ ಕಾಮಕೆಳಿಗಾಗಿ 
ಎಂದು. ಅವಳು ಎಷ್ಟೆಷ್ಟು ಪ್ರಬಲವಾಗಿ ಅವನ ಪರ ಮಾತನಾಡುತಾಳೆ ಅಷ್ಟಷ್ಟೂ ಮೂರನ 
ಕಣ್ಣಲ್ಲಿ ಅವಳು ಅಪಮೌಲ್ಯಗೊಳ್ಳುತ್ತ ಹೋಗುತಾಳೆ. '50 will I turn her virtue into 
pitch, / And out of her own goodness make the net / that shall enmesh 
"hem ೩1.' ಅವಳ ಒಳ್ಳೆಯತನದಿಂದಲೇ ಅವಳ ಸಚ್ಚಾರಿತ್ರ ತೈ ಕಪ್ಪ ಕಪ್ಪುಮಸಿ ಬಳಿದುಬಿಡುತ್ತೇನೆ. 
ಈ ಒಂದು ಬಲೆಗೆ ಎಲ್ಲರೂ ಬಲಿಗಳಾಗುವಂತೆ ಮಾಡುತ್ತೇನೆ. ಇಯಾಗೋನ 
ಯೋಜನೆಗಳಿಗೆ ಈಗ ಸಷ್ಟ ರೂಪು ದೊರಕಿದಂತೆ ಆಯಿತು. ಮೊದಲನೆ ಘಟ್ಟ 
ಜಯಿಸಿದ್ದಾಯಿತು. ಈಗ ಇರುವುದೇ ಪ್ರಮುಖ ಘಟ್ಟ ಇಷ್ಟರಲ್ಲಿ ರೋಡರಿಗೋ ಅಲ್ಲಿಗೆ 
ಬಂದು ಗೊಣಗಲು ಆರಂಭಿಸಿದ್ದಾನೆ. ಕ್ಯಾಷಿಯೋನ ಕೈಯಲ್ಲಿ ಚೆನ್ನಾಗಿ ಪೆಟ್ಟುತಿಂದಾಯಿತು. 
ತಂದ ಹಣ ಮುಕ್ಕಾಲುವಾಸಿ EP ಈ ಇಡೀ ಪ್ರಸಂಗದಲ್ಲಿ ಅವನಿಗೊಂದಷ್ಟು 
ಅನುಭವ ದೊರಕಿದಂತೆ ಆಯಿತು ಮತ್ತು ಅದಕ್ಕೆ ಸಾಕಷ್ಟು ಹಣವೂಪ್ಪ ಪೋಲು ಮಾಡಾಯಿತು. 
ಉಳಿದಿರುವುದೊಂದೇ - ವೆನಿಸಿಗೆ ವಾಪಸಾಗುವುದು. ಇಯಾಗೋವಿಗೆ ಇವನಿಂದ ಕಿರಿಕಿರಿ 
ಹೌದು. ಆದರೆ ಅವನ ಅವಶ್ಯಕತೆ ಬಹಳಷ್ಟಿದೆ. ಅವನ ಹಣ ತನಗೆ ಬೇಕು. ತಾನು 
ಮಾಡಲೆಣಿಸುವ ಹೊಲಸು ಕೆಲಸಗಳನ್ನು ಉತ್ಸಾಹದಿಂದ ಮಾಡುವ ಒಬ್ಬಮೂರ್ಬ ಬೇಕು. 
ಎಂದೇ ಅತ್ಯಂತ ಸಹನೆಯಿಂದ ಅವನಿಗೆ ಬುದ್ಧಿವಾದ ಹೇಳುತಾನೆ. 'ಸಹನೆಯಿಲ್ಲದವರು ಎಂಥ 
ನಿರ್ಭಾಗ್ಯರು. ಇಲ್ಲಿ ನಾವು ಕೆಲಸಮಾಡುತಿರುವುದು ಬುದ್ದಿ ಬಳಸಿಯೇ ಹೊರತು 
ವಾಮಾಚಾರದ ಮಾಟ, ಮಂತ್ರಗಳಿಂದಲ್ಲ ನಿನಗೆ ಏಟು ಬಿದಿದೆ ನಿಜ. ಆದರೆ ನಿನ್ನ 
ಸಣ್ಣಗಾಯದಿಂದ ಕ್ಯಾಷಿಯೋಗೆ ಸ್ಥಾನಪಲ್ಲಟವಾಗುವ ಹಾಗೆ ಮಾಡಿದ್ದಿ ಸ್ವಲ್ಪ 
ಸಹನೆಯಿಂದಿರು. ಬೆಳಗಾಗಲಿ.... ಮತ್ತೆ ನಿನ್ನನ್ನು ಭೆಟ್ಟಿಯಾಗುತ್ತೇನೆ.... ಸದ್ಯಕ್ಕೆ ಹೋಗು... 
ಮನೆಗೆ ಹೋಗು' ಎಂದು ಹೆಚ್ಚೂ ಕಡಿಮೆ ಅವನ್ನು ತಳ್ಳಿಯೇ ಬಿಡುತಾನೆ. ಈಗ ಮತ್ತೆ 
ಇಯಾಗೋ ಒಬ್ಬನೇ. ತನ್ನ ಹಂಚಿಕೆಗಳಿಗೆ ಅಂತಿಮ ಸ್ವರೂಪವನ್ನು ಕೊಡಬೇಕಿದೆ. "ನನ್ನ 
ಹೆಂಡತಿಯ ಮೂಲಕ ಕ್ಯಾಷಿಯೋ ಡೆಸ್ಜಿಮೋನಾಳನ್ನು ಸಂಧಿಸುವುದಕ್ಕೆ ಏರ್ಪಾಟು 


ಮಾಡಬೇಕು. ಆ ಹೊತ್ತಿನಲ್ಲಿ ಮೂರನನ್ನು ನಾನು ದೂರ ಕರೆದೊಯ್ದಿರಬೇಕು. ಕ್ಯಾಷಿಯೋ 


ಅಥೆಲೋ ೧೩೧ 


ಡೆಸ್ಲಿಮೋನಾಳನ್ನು ತನ್ನ ವಿನಂತಿಮಾಡಿ ಹೇಳಿಕೊಳ್ಳುತ್ತಿರುವ ಕ್ಷಣದಲ್ಲಿ ಹಠಾತ್‌ ಅಲ್ಲಿಗೆ 
ಮೂರನನ್ನು ಕರೆತಂದು ಆ ದೃಶ್ಯ ನೋಡುವಂತೆ ಮಾಡಬೇಕು.... ಅದು, ಅದು ದಾರಿ ; 
ಉದಾಸೀನ, ವಿಳಂಬಗಳಲ್ಲಿಈ ಹಂಚಿಕೆಯನ್ನು ಮಂಕುಗೊಳಿಸಬಾರದು.' 


ಮೂರನೇ ಅಂಕವನ್ನು "ದುಷ್ಟೆ ್ವೇರಣೆ ಅಂಕ' ಎಂದು ವಿವರಿಸಲಾಗಿದೆ. ಇಯಾಗೋ 
ಅಥೆಲೋನ ಮನಸ್ಸನ್ನು 2 ಆವರಿಸಿ ಇಯಾಗೋವಿನ ಮನಸ್ಸು ಇಚ್ಛೆ ಸಿದಂತೆ 
ಅಥೆಲೋ ವರ್ತಿಸುವಂತೆ ಮಾಡುವ ಅಂಕ. ಆದರೆ ದುಷ್ಟೇರಣೆ ಎಂಬ ಒಂದು ಶಬ್ದ ಮಾತ್ರ ಈ 
ಇಡೀ ಅನುಭವವನ್ನು ಚಿತ್ರಿಸಬಲ್ಲುದೆ? ಅಥೆಲೋಗೆ ದುಷ್ಟೇರಣೆ ಹೌದು. ಆದರೆ ಓದುಗನಿಗೆ 
ಪ್ರೇಕ್ಷಕನಿಗೆ? ನಮ್ಮ ಮೇಲೆ ಏನು ಪರಿಣಾಮ ಬೀರುತದೆ ಈ ಅಂಕ? ಯಾವಯಾವ ಪಾತ್ರಗಳ 
ಬಗ್ಗೆ "ಏನೇನು ಕಲನೆಗಳು ನಮಗೆ ಇಲ್ಲಿಯವರೆವಿಗೆ 'ಇದ್ದಿತೋ ಅವೇ ನಿಜವಾದ ಕಲ್ಪನೆಗಳೇ 
ಅಥವಾ ಈ ಅಂಕದ ಕೊನೆಗೆ ನಮಗೆ ಬೇರೆ ಕಲನೆಗಳು ಸೃಷ್ಟಿಯಾಗುತವೆಯೋ? ಈ ಎರಡು 
ಕಲನೆಗಳಲ್ಲಿಆ ಪಾತ್ರಗಳ ಕುರಿತಾಗಿ ಯಾವುದು ನಿಜವಾದದ್ದು? ಈ ಎಲ್ಲಪ್ರಶ್ನೆಗಳು ನಮಗೆ 
ಇದಿರಾಗುತ್ತ ಹೋಗುತವೆ. ಈ ಅಂಕವನ್ನು ಕುರಿತು ಮಾತನಾಡುವುದೂ ಅದಕ್ಕಿಂತ ಹೆಚ್ಚಿಗೆ 
ಬರೆಯುವುದೂ ನನಗನ್ನಿಸುವ ಮಟ್ಟಿಗೆ ಬಹು ಕಷ್ಟದ ಕೆಲಸ. ಸಂಕೀರ್ಣ ಅಂಕ ಇದು. ಅಂಕದ 
ಕೊನೆಯ ಗಳಿಗೆಯ ವೇಳೆಗೆ ನಾಟಕ ಪರಾಕಾಷ್ಠೆಯನ್ನು ಮುಟ್ಟುವುದನ್ನು ನಾವು ಕಾಣುತ್ತೇವೆ. 
ಹೆಚ್ಚಿಗೆ ಮುಂದುವರೆಯುವುದಕ್ಕೆ ಮುಂಚೆ ಅಂಕದ ವಿವರಗಳನ್ನೇ ನೋಡುತ್ತಹೋಗೋಣ. 


ಕ್ಯಾಷಿಯೋ ಅಥೆಲೋವಿನ ಮನಸನ್ನು ಗೆಲ್ಲುವುದಕ್ಕೆ ಅವನ ನಿವಾಸದ ಕೆಳಗೆ ವಾದ್ಯ 
ಸಂಗೀತ ಗೋಷ್ಠಿ ಏರ್ಪಡಿಸಿದ್ದಾನೆ. ಆದರೆ ಸಂಗೀತ ಸುಶ್ರಾವ್ಯವಾಗಿಲ್ಲವೆಂದು ಅದನ್ನು 
ನಿಲ್ಲಿಸಲಾಗಿದೆ. ಈಗ ಡೆಸ್ಟಿಮೋನಾಳನ್ನು- ಇಯಾಗೋವಿನ ಸಲಹೆಯ ಪ್ರಕಾರ - ಕಾಣುವ 
ತವಕ ಕ್ಯಾಷಿಯೋಗೆ. ಡೆಸ್ಟಿಮೋನಾಳ ಆಪ್ತ ಪರಿಜನರಲ್ಲೊಬ್ಬಳಾದ ಎಮಿಲಿಯಾ ಮೂಲಕ 
ಅವಳ ಯಜಮಾನತಿಯನ್ನುಕಾಣುವುದಕ್ಕೆ  ಯತ್ನಿಸುತ್ತಿದ್ದಾನೆ. ಅಲ್ಲಿಗೆ ಬಂದ ಇಯಾಗೋ ತನ್ನ 
ಹೆಂಡತಿಯನ್ನು ತತ್‌ಕ್ಷಣ ಕ್ಯಾಷಿಯೋ ಬಳಿ ಕಳಿಸುವುದಷ್ಟೇ ಅಲ್ಲ ಡೆಸ್ನಿಮೋನಾಳ ಜೊತೆ 
ಕ್ಯಾಪಿಯೋನ. ಮಾತುಕತೆ ತಿ ಸಾಗಲಿ ಎಂಬ "ಕಾರಣಕ್ಕಾಗಿಯೇ ಮೂರನನ್ನು 
ಒಂದಷ್ಟು ಹೊತ್ತು ದೂರ ಕರೆದೊಯ್ಯುವುದಾಗಿ ಆಶ್ವಾಸನೆ ನೀಡುತಾನೆ. 
ಸರ್ವಜನಹಿತಚಿಂತಕ ಈ "ಪ್ರಾಮಾಣಿಕ ಇಯಾಗೋ. ಎಮಿಲಿಯಾ ಕ್ಯಾಷಿಯೋನ 
ಸಂಕಟವನ್ನು ಅರ್ಥಮಾಡಿಕೊಂಡಿದ್ದಾಳೆ. ಈ ಗಳಿಗೆಯಲ್ಲಿಯೇ ಡೆಸ್ಟಿಮೋನಾ ಅಥೆಲೋ ಬಳಿ 
ಕ್ಯಾಷಿಯೋನ ವಿಷಯ ಕುರಿತು ಮಾತನಾಡುತ್ತಿದ್ದಾಳೆ ಎಂದೂ ಹೇಳುತಾಳೆ. ಅಥೆಲೋವಿಗೆ 
ಕ್ಯಾಷಿಯೋನ ಬಗ್ಗೆ ವೈಯಕ್ತಿಕವಾಗಿ ಏನೂ ಇಲ್ಲ, ಆದರೆ ಸೈಪ್ರಸ್‌ನಲ್ಲಿ ಖ್ಯಾತನಾಮವಾದ 
ಮಾಂಟನೋವನ್ನು ಕ್ಯಾಷಿಯೋ ಘಾಸಿಗೊಳಿಸಿದ್ದಾನೆ. ಅದಕ್ಕಾಗಿ ಈ ಶಿಕ್ಷೆ ಆದರೆ ನಿಜ 
ಹೇಳಬೇಕೆಂದರೆ ಅಥೆಲೋವಿಗೆ ಕ್ಯಾಪಿಯೋನ ಬಗ್ಗೆ ಇರುವ ಪ್ರೀತಿ ವಿಶ್ಲಾಸಗಳೇ ಅವನಿಗೆ 


೧೩೨ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಮತ್ತೆ ಸ್ಥಾನಮಾನಗಳನ್ನು ಹಿಂತಿರುಗಿಸಿಕೊಡಲು ಸಾಕು, ಯಾರ ವಶೀಲಿಯೂ ಬೇಕಾಗಿಲ್ಲ 
"ಆದಷ್ಟು ಬೇಗ ಅವನನ್ನು ಹಿಂದೆ ತೆಗೆದುಕೊಳ್ಳುತ್ತೇನೆ ಎಂದು ಅಥೆಲೋ ಡೆಸ್ಸಿಮೋನಾಳಿಗೆ 
ಮಾತು ಕೊಡುತಿದ್ದಾನೆ. ಈ ಭಾಗವನ್ನು ಕೊಂಚ ವಿವರವಾಗಿ ನಿರೂಪಿಸಿದ್ದಕ್ಕೆ ಕಾರಣವಿದೆ. 
ಡೆಸ್ಟಿಮೋನಾ ಕ್ಯಾಷಿಯೋನ ಕುರಿತಾಗಿ ಮಾತನಾಡುತಿರುವುದು ಅಥೋಲೋವಿಗೆ 
ಕೊಂಚವೂ ತಪೆನಿಸಿಲ್ಲ ಎಂಬುದು ಸಷ್ಠವಾಗುತದೆ. ಹಾಗೆಯೇ ಕ್ಯಾಷಿಯೋನ ಕುರಿತಾಗಿ 
ಬದಲಿಸಲಿಕ್ಕಾಗದಂಥ ವಿರೋಧವೇನೂ ಅವನಲ್ಲಿ ಬೆಳೆದಿಲ್ಲ ಎಂಬುದು ಇನ್ನೊಂದು. ಈ 
ಎರಡೂ ವಿಷಯಗಳು ನಮಗೆ ತಿಳಿಯುತದೆ. ಎಮಿಲಿಯಾ ಕ್ಯಾಷಿಯೋ ಎದುರು ಅವನ 
ಮನಸ್ಸಮಾಧಾನಕ್ಕೆ ಹೀಗೆ ಮಾತನಾಡುತಿದ್ದಾಳೆ ಎಂದು ಹೇಳಲಾಗದು. ಅಥೆಲೋ- 
ಡೆಸ್ಟಿಮೋನಾಳ ನಡುವೆ ನಡೆದ ಮಾತುಕತೆಯ ಪ್ರತಿ ವಿವರವನ್ನು ಅವಳು ನೀಡಿರುವುದೇ 
ಇದಕ್ಕೆ ಸಾಕ್ಷಿ ಕ್ಯಾಷಿಯೋ ತನ್ನ ವಿನಂತಿಯನ್ನು ಸ್ವತಃ ಡೆಸ್ಟಿಮೋನಾಳ ಎದುರು 
ನಿವೇದಿಸಿಕೊಳ್ಳುವುದಕ್ಕೆ ತಾನು ಅವಕಾಶ ಮಾಡಿಕೊಡುವುದಾಗಿ ಮಾತುಕೊಡುತಾಳೆ. 
ಅಥೆಲೋ ಕಾರ್ಯನಿಮಿತ್ತ ಹೊರಗೆ ಹೋಗಿದ್ದಾನೆ. ಇಯಾಗೋ ಅವನನ್ನು 
ಸೇರಿಕೊಳ್ಳುತಾಳೆ. 


ಕ್ಯಾಷಿಯೋ ಡೆಸ್ನಿಮೋನಾಳನ್ನು ಭೆಟ್ಟಿಯಾಗಿದ್ದಾನೆ. ಹತಾಶನಾಗಿದ್ದಾನೆ. ಅವಳಲ್ಲಿ 
ದಯಾಭಿಕ್ಟೆ ಬೇಡುತ್ತಾ ಅಥೆಲೋ ತನ್ನನ್ನು ಮತ್ತೆ ಆದರಿಸುವಂತೆ ಮಾಡಬೇಕೆಂದು 
ಬಿನ್ನವಿಸುತಾನೆ. ಡೆಸ್ಟಿಮೋನಾ ತನ್ನ ಕೈಯಲ್ಲಿ ಸಾಧ್ಯವಾದದ್ದೆಲ್ಲ ಮಾಡುವುದಾಗಿ 
ಮಾತುಕೊಡುತ್ತಾಳೆ. ಇಯಾಗೋವಿಗೂ ಈ ಬಗ್ಗೆ ತುಂಬ ಚಿಂತೆಯಾಗಿದೆ ಎಂದ 
ಎಮಿಲಿಯಾಗೆ, "ಓ ಅವನೊಬ್ಬ ಪ್ರಾಮಾಣಿಕ ಮನುಷ್ಯ....' ಎಂದು ಆ ವಿಷಯದಲ್ಲಿ 
ಚರ್ಚೆಯೇ ಅನವಶ್ಯಕ ಎಂಬಂತೆ ಹೇಳುತಾಳೆ, ಇಯಾಗೋ ಒಬ್ಬ.'ಪ್ರಾಮಾಣಿಕ'ನೆಂಬುದು 
ಜಗತ್ತಿಗೇ ಗೊತ್ತಿರುವ ನಿರ್ವಿವಾದದ ವಿಷಯ ಎಂಬಂತೆ. ಡೆಸ್ಟಿಮೋನಾ ಕ್ಯಾಷಿಯೋವಿಗೆ ತನ್ನ 
ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳುತ್ತ""ಅಥೆಲೋ ಬಗ್ಗೆ ನಿನಗೆ ಗೌರವವಿದೆ, ಬಹಳ 
ಕಾಲದಿಂದ ಅವನನ್ನು ನೀನು ಬಲ್ಲೆ; ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆ ಅಥೆಲೋ ನಿನ್ನಿಂದ 
ದೂರವಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಹೆಚ್ಚು ಸಮಯವೂ ಇದಕ್ಕಾಗಿ 
ವ್ಯರ್ಥವಾಗದು. ಈ ಎಮಿಲಿಯಾಳ ಎದುರು ನಿನಗೆ ಮಾತುಕೊಡುತ್ತೇನೆ. ನಾನು ಸ್ನೇಹದ 
ಪ್ರಮಾಣ ಮಾಡಿದರೆ ಕೊನೆಯ ತನಕ ಕಾರ್ಯಗತಗೊಳಿಸಿಯೇ ಮುಗಿಸುತ್ತೇನೆ. My lord 
shall never rest, /1'1] watch him tame, and talk him out of patience ;/ His 
bed shall seem a school, his board a shnift, / I'll ntermingle everything he 
does / with Cassio's suit ; ಸಮಾಧಾನದಿಂದಿರು. ಈ ವಿಷಯದಲ್ಲಿನಿನ್ನ ವಕೀಲಳು 
ಸಾಯುವುದಕ್ಕೂ ಹೇಸಳು, ಆದರೆ ನಿನ್ನಕ್ಕೆ ಮಾತ್ರ ಬಿಡುವುದಿಲ್ಲ'' ಎಂದು ಬಹು ದೃಢವಾಗಿ 


ಅಥೆಲೋ ೧೩೩ 


ವಚನನೀಡುತಾಳೆ. ಅಥಲೋ ಬಗ್ಗೆ ತನಗೆ ಇರುವ ಪ್ರೀತಿ, ವಿಶ್ವಾಸ ಅಥೆಲೋ ತನ್ನ 
ಮಾತುಗಳನ್ನು ಮೀರುವುದಿಲ್ಲ ಎಂಬ ನಂಬಿಕೆ, ಕ್ಯಾಷಿಯೋನಂಥ ನಂಬಿಕೆಯ ಮನುಷ್ಯನ 
ಸ್ನೇಹ ಹಾಗೂ ಸೇವೆಗಳಿಂದ ಅಥೆಲೋ ವಂಚಿತನಾಗಬಾರದು ಎಂಬ ಆಸೆ ಎಲ್ಲವೂ ಕೂಡಿ 
ಡೆಸ್ಟಿಮೋನಾಳಿಂದ ಈ ಮಾತುಗಳು ಆಡಿಸುತ್ತಿವೆ. ಅವಳಿಗೆ ಇದೊಂದು ಸರಳ ವಿಷಯ. ಈ 
ದೃಶ್ಯ ಒಂದಷ್ಟುಹೀಗೇ ಮುಂದುವರೆದಿದ್ದರೆ ಈಗ ನಮಗೆ ಗೊತ್ತಿರುವ ಅಥೆಲೋ ನಾಟಕವೇ 
ಇರುತ್ತಿರಲಿಲ್ಲ ಅಂದರೆ ಆ ಕ್ಷಣದಲ್ಲಿ, ಅಥೆಲೋ ಪ್ರವೇಶವಾದ ಮೇಲೆ ಕೂಡ, 
ಡೆಸ್ಟಿಮೋನಾಳ ಮಾತಿನ ಪ್ರಕಾರ ಕ್ಯಾಷಿಯೋ ಅಲ್ಲಿಯೇ ಇದ್ದು ಅಥೆಲೋನನ್ನು ನೇರ 
ಮಾತನಾಡಿಸಿಬಿಡಲು ಒಪಿಬಿಟ್ಟಿದರೆ ಇಯಾಗೋನ ಇಡೀ "ನಾಟಕ ಸಂಯೋಜನಾ 
ಯತ್ನ ವೆಲ್ಲವಿಫಲಗೊಂಡುಬಿಡುತಿತ್ತು ಈ ಒಂದು ವಿವರದಲ್ಲಿಇಯಾಗೋ ಭಯಂಕರ ರಿಸ್ಕ್‌ 
ತೆಗೆದುಕೊಂಡಿದ್ದಾನೆ ಎಂದೇ ಹೇಳಬೇಕು. "ಅಥೆಲೋನನ್ನುನಾನು ಕರೆತಂದ ಕೂಡಲೇ ನೀನು 
ನಿರ್ಗಮಿಸಿಬಿಡು' ಎಂದು ಕ್ಯಾಷಿಯೋಗೆ ಹೇಳಿಕೊಟ್ಟಲ್ಲ ಅದು ಹೇಳಿಕೊಡುವಂಥ 
ಸದುದ್ದೇಶದ ಉಪದೇಶವೂ ಆಗುವುದಿಲ್ಲ ಅದು ತೀರ ಸಂಶಯಾಸ್ಪದ ಸಲಹೆಯಾಗಿ 
ಬಿಡುತಿತ್ತು ಅಥೆಲೋ-ಕ್ಯಾಷಿಯೋರನ್ನು ಒಟ್ಟುಗೂಡಿಸುವ ಪ್ರಯತ್ನಮಾಡುತಿದ್ದೇನೆ ಎಂದು 
ನಂಬಿಸುತ್ತಿರುವವನು ಖಂಡಿತ ಇಂಥ ಸಲಹೆ ನೀಡಲಾರ. ಎಂದೇ ಈ ಒಂದು ಕ್ಷಣದ ಬಗ್ಗೆ 
ಇಯಾಗೋ ಸಂಪೂರ್ಣ ತನ್ನ ಗ್ರಹಗತಿಗಳನ್ನು ಮಾತ್ರ ನಂಬಿ ಮುಂದುವರೆದಿರಬೇಕು. 
ಡೆಸ್ಟಿಮೋನಾ ಮಾತಾಡಿ ಮುಗಿಸುವಷ್ಟರಲ್ಲಿ ನೇಪಥ್ಯದಲ್ಲಿ ಅಥೆಲೋ, ಇಯಾಗೋ 
ಅವರುಗಳು ಬರುತಿರುವುದು ಕಾಣುತದೆ. ಎಮಿಲಿಯಾ ಅವರು ಆಗಮಿಸುತ್ತಿರುವ ಸುದ್ದಿ 
ತಿಳಿಸಿದ ಕೂಡಲೇ ಕ್ಯಾಷಿಯೋ "ನಾನಿನ್ನು ಹೊರಡುತ್ತೇನೆ' ಎಂದು ಮಂಡಿಯೂರಿ 
ಕೂತವನು ಎದ್ದುನಿಲ್ಲುತಾನೆ. ಡೆಸ್ಟಿಮೋನಾಳಿಗೆ ಅವನು ಈ ಕ್ಷಣದ ಸಂಪೂರ್ಣ ಪ್ರಯೋಜನ 
ಪಡೆಯಲಿ ಎಂಬ ಆಸೆ... "ಯಾಕೆ, ಇದ್ದು ನಾನು ನಿನ್ನ ಪರ ಮಾತನಾಡುವುದನ್ನು ಕೇಳಿ 
ಹೋಗು' ಎಂದರೂ ಒಪ್ಪದೆ ಕ್ಯಾಷಿಯೋ ಹೊರಡುವ ತರಾತುರಿ ತೋರುತಾನೆ. "ನನ್ನ 
ಉದ್ದೇಶಗಳಿಗೇ ನಾನು ಈಗ ಅನುಚಿತ ಸ್ಥಿತಿಯಲ್ಲಿದ್ದೇನೆ' ಎಂದು ಹೇಳಿ ಹೊರಟುಬಿಡುತಾನೆ. 
ಅವನ ಮನಸ್ಸಿತಿಯು ಅರ್ಥವಾಗುವಂಥದೇ. ತಪ್ಪುಮಾಡಿದ್ದೇನೆ ಎಂದು ತನಗೇ ಸ್ಥಿರಪಟ್ಟಿದೆ. 
ಅಥೆಲೋನಂಥ ಶಿಸಿನ ಅಧಿಕಾರಿಗೆ ಮುಖ ತೋರಿಸುವ ಆತ್ಮವಿಶ್ವಾಸ ಸಂಪೂರ್ಣ 
ನಶಿಸಿಬಿಟ್ಟಿದೆ. ನಾಚಿಕೆ ಸಂಕೋಚಗಳಲ್ಲಿ ಮುದುರುಹೋಗಿದ್ದಾನೆ. ಅಥೆಲೋ ತನ್ನ ಬಗ್ಗೆ 
ಯಾವ ರೀತಿ ಪ್ರತಿಕ್ರಿಯಿಸಬಹುದೆಂಬ, ಒಂದಿಷ್ಟೂ ಊಹಿಸಲಾಗದ ತನ್ನ ಸ್ಥಿತಿಯಲ್ಲಿ ಸದ್ಯಕ್ಕೆ 
ಅಲ್ಲಿಂದ ಕದಲಿಹೋಗಿಬಿಡುವುದೇ ಕ್ಷೇಮವೆಂದು ಹೊರಟುಬಿಡುತಾನೆ. "ಹೊರಟು 
ಬಿಡುತಾನೆ' ಎನ್ನುವುದಕ್ಕಿಂತ ಎಲ್ಲಿ ತಾನು ಅಥೆಲೋ ಕಣ್ಣಿಗೆ ಬಿದ್ದುಬಿಡುವೆನೋ ಎಂಬ 
ಗಾಬರಿಯಲ್ಲಿ ಎತ್ತರದ ಆಕಾರವನ್ನು ಕುಬ್ಬಗೊಳಿಸಿಕೊಂಡು ಕಳ್ಳ ತಪ್ಪಿಸಿಕೊಂಡು ನುಸುಳಿ 
ಹೋಗುವವನಂತೆ ನಿಷ್ಕಮಿಸಿಬಿಡುತಾನೆ ಎನ್ನುವುದು ಹೆಚ್ಚು ಸರಿಯೆನಿಸಬಹುದು. ಬಹುಶಃ 


೧೩೪ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಕನಸು ಮನಸಿನಲ್ಲಿಯೂ ಎಣಿಸದಿದ್ದ ಈ ಹಠಾತ್‌ ಸುಯೋಗ ಇಯಾಗೋ ಕಟಿರುವ ಇಡೀ 
ನಾಟಕಕ್ಕೆ ಹಸಿರು ನಿಶಾನೆಯಷ್ಟೇ ಅಲ್ಲ ನಿರ್ವಿಘುವಾಗಿ ಸಾಗುವುದಕ್ಕೆ ಚಾಲನೆಯನ್ನು 
ನೀಡಿಬಿಡುತದೆ. "ಸರಿ, ನಿನ್ನಿಷ್ಠದಂತೆ ಮಾಡು' ಎಂದು ಕ್ಯಾಷಿಯೋಗೆ ಹೇಳಿ ಇತ್ತ 
ತಿರುಗುವಷರಲ್ಲಿ ಅಥೆಲೋ, ಇಯಾಗೋ ನೇಪಥೃದ ಅಂಚಿಗೆ ಪ್ರವೇಶ ಮಾಡಿ ಆಗಿದೆ. 
ಡೆಸ್ಟಿಮೋನಾ ಇತ್ತ ತಿರುಗುವಷ್ನರಲ್ಲಿ ಇಯಾಗೋ ತನ್ನ ಕೈಗಳನ್ನು ಡೆಸ್ಟಿಮೋನಾ-ಕ್ಯಾಷಿಯೋ 
ದೃಶ್ಯದತ್ತಬಹು ಅರ್ಥಪೂರ್ಣವಾಗಿ ಚಾಚಿ, ಧ್ವನಿಯನ್ನು ಆದಷ್ಟು ತಗ್ಗಿಸಿ ‘Ha, I like not 
17೩" ಎಂದು ಉಸರುತಾನೆ. ಈ ಆಂಗಿಕ ಅಭಿನಯವನ್ನೂ, ಅವನು ಬಳಸಿದ ಧ್ವನಿಯ 
ಮಟ್ಟವನ್ನು ನಾನು ಸೂಚಿಸುತ್ತಿದ್ದೇನೆ, ನಿಜ ಆದರೆ ಆ ಸಂದರ್ಭದಲ್ಲಿ ಅತ್ಯಂತ 
ಪರಿಣಾಮಕಾರಿಯಾಗುವುದಕ್ಕೆ ಹೀಗೆಯೇ ಅವನು ವರ್ತಿಸಿರಬೇಕು ಎಂದು ಊಹಿಸುವುದು 
ಕಷ್ಟವಲ್ಲ 'ಗ೩, 111156 nಂt ha' ಎಂಬ ಒಂದು ಪುಟ್ಟವಾಕ್ಯ, ಅಥೆಲೋನನ್ನುಬಾಣದ ಹಾಗೆ 
ನಾಟುವುದಿಲ್ಲ - ಬದಲಿಗೆ ಹರಿವ ಹಿಮರುರಿಯೊಂದು ಸುಯ್ಯನೆ ಕಣ್ಣುಮಿಟುಕಿಸುವುದ 
ರೊಳಗೆ ಅವನ ಪ್ರಜ್ಞೆಯೊಳಕ್ಕೆ ಹೊಕ್ಕಿಬಿಟ್ಟಂತೆ ಅನುಭವವಾಗುತ್ತದೆ. ಆ ಕ್ಷಣವೇ 
ಒಂದಷ್ಟುದರೂ ಭಾಗವನ್ನು ತನ್ನ ಕೊರೆಯುವ ನಾಲಗೆಯಿಂದ ನುಂಗಿಬಿಟ್ಟಿದ್ದರೂ 
ಅಚ್ಚರಿಯಿಲ್ಲ ನಿರೀಕ್ಷಿಸದಿದ್ದ ಈ ತಣು ಅನುಭವದಿಂದ ಎಚ್ಚರಗೊಂಡಂತೆ "What dost 
1700 say ?' ಎಂದು ಕೇಳುತಾನೆ ಅಥೆಲೋ. ಇಯಾಗೋ ತಾನೂ ಎಚ್ಚರಗೊಂಡವನಂತೆ, 
ಏನೂ ಆಗದವನಂತೆ, ತಾನು ಏನೂ ಹೇಳಿಯೇ ಇಲ್ಲದವನಂತೆ 'ಗಂthing, my lord, or if 
- I know not what.’ ಎಂದು ಒಗಟಾಗಿ ಉತರಿಸುತಾನೆ. ಸ್ಫನಿಕನಾಗಿ ತರಬೇತಿ ಪಡೆದ, 
ಇಡೀ ಬದುಕು ಸೈನಿಕನಾಗಿ ಬದುಕಿದ ಅಥೆಲೋವಿಗೆ ಈ ಮಾರ್ಮಿಕಗಳಲ್ಲಿ ನಂಬಿಕೆಯೂ 
ಇಲ್ಲ ಅರ್ಥವೂ ಆಗುವುದಿಲ್ಲ ಆದರೆ ವಿಚಿತ್ರವಾಗಿ ಎಲ್ಲಿಯೋ ತಾಗಿ ಒಂದಷ್ಟು ದಾಂಧಲೆ 
ಉಂಟುಮಾಡಿದೆ ಎಂಬುದಂತೂ ನಿಜ. ಎಂದೇ ಇದನ್ನು ನೇರ ಎದುರಿಸಬೇಕು. ೩5 701 
that Cassio parted from my wife ?' ಎಂದು ಕೇಳುತಾನೆ. ಇದಕ್ಕೆ ಇಯಾಗೋವಿನ 
ಉತ್ತರ ಅವನ ಉದ್ದೇಶವನ್ನು, ಅವನ ಗುರಿಯನ್ನು ನಿಸಂದೇಹವಾಗಿ ಸಷ್ಠಪಡಿಸುತ್ತದೆ - 
ಅಥೆಲೋಗೆ ತತ್‌ ಕ್ಷಣದಲ್ಲಿಅಲ್ಲದಿದ್ದರೂ ಓದುಗರಿಗೆ ಖಂಡಿತವಾಗಿ: "Cassio, my lord ? 
....no sure, 1 cannot think it, / That he would sneak away so guilty - like / 
seeing you coming." ಕ್ಯಾಷಿಯೋನೇ, ಅವನು, ಇವನು ಎಂಬ ಯಾರೋ ಒಬ್ಬ 
ಅಪರಿಚಿತನಲ್ಲ, ನಿನ ಆಪ್ತ ಕ್ಯಾಷಿಯೋನೇ.... ಆ ಚುಕ್ಕೆಗಳು ಸೂಚಿಸುವ ಕ್ಷಣಗಳೆರಡರ 
ನೀರವತೆ ಇಡೀ ಅವನ ಮಾತಿಗೆ ಹರಿತವಾದ ಚೂಪು ನೀಡಿಬಿಡುತದೆ. ಮತವನು ಬಳಸುವ 
ಶಬ್ದಗಳು - 'ಗಂ sure....' "ಸಾಧ್ಯವೇ ಇಲ್ಲ, ಕ್ಯಾಷಿಯೋನಂತವನು ಹಾಗೆ 'seeing you 
coming’... that he would sneak away’ ... ಮತ್ತು ಕೊನೆಯ ಉಳಿಯ ಪೆಟ್ಟು 
'guilty-like' ...'Ha, I like not that’ ನಿಂದ ಈ ಸಂಭಾಷಣೆಯ ಕೊನೆಯವರೆವಿಗೆ 


ಅಥೆಲೋ ೧೩೫ 


ಅವನು ಆಡುವ ಪ್ರತಿ ಶಬ್ದವು ಪೂರ್ವನಿಶ್ಚಿತವಾದವು, ಪರಿಣಾಮದ ಪರಿ ಎಂಥದ್ದಿರಬೇಕೆಂದು 
ಕಲಿಸಿಕೊಂಡೇ ಆಡಿದಂಥವು. '! 60 believe it was he’ ಎಂದಷ್ಟೇ ಹೇಳಿ ಅಥೆಲೋ 
ಮುಗಿಸುವಪ್ಪರಲ್ಲಿ ಅವನ ಬಳಿ ಡೆಸ್ಟಿಮೋನಾ ಬಂದಿದ್ದಾಳೆ. ನೇರ ನಡೆದು ಬಂದು 
ಅಥೆಲೋವಿಗೆ ತಾನೊಬ್ಬಮನವಿಗಾರನೊಡನೆ ಮಾತನಾಡುತ್ತದ್ದುದಾಗಿಯೂ ಅವನು ತನ್ನ 
ಯಜಮಾನನು ತನ್ನ ಬಗ್ಗೆ ಅಸಂತೋಷ ಗೊಂಡಿರುವುದರ ವಿಷಯದಲ್ಲಿ ತುಂಬ 
ಕುಗ್ಗಿಹೋಗಿದ್ದಾನೆಂದೂ ಹೇಳುತಾಳೆ. "ಯಾರ ಬಗ್ಗೆ ಹೇಳುತ್ತಿದ್ದಿ ನೀನು' ಎಂದು ಅಥೆಲೋ 
ಕೇಳುವುದರಲ್ಲೇ, ತಾನು ಕಂಡದ್ದು ಕ್ಯಾಷಿಯೋನೇ ಅಲ್ಲವೆ ಎಂದು ದೃಢಪಡಿಸಿಕೊಳ್ಳುವ 
ಆತುರವೂ ಕಾಣುತದೆ. "ಯಾಕೆ ಗೊತ್ತಿಲ್ಲವೇನು... ನಿನ್ನ ಲೆಫ್ಟಿನೆಂಟ್‌ ಕ್ಯಾಷಿಯೋ. ನಿನ್ನಮೇಲೆ 
ನನ್ನ ಪ್ರಭಾವವೇನಾದರೂ ಕೆಲಸ ಮಾಡುವುದು ಸಾಧ್ಯವಿದ್ದರೆ ಅವನ ಪ್ರಾರ್ಥನೆಯನ್ನು 
ಮನ್ನಿಸು. ದುಡುಕಿ ನಡೆದುಕೊಂಡಿದ್ದಾನೆ ಅವನು, ಆದರೆ ಉದ್ದೇಶಪೂರ್ವಕವಾಗಿಯಲ್ಲ ನಿನ್ನ 
ಬಗ್ಗೆ ಅವನಿಗೆ ಅಪಾರ ಗೌರವ ಪ್ರೀತಿಗಳಿವೆ; ಅವನ ಪ್ರಾಮಾಣಿಕ ಮುಖದಲ್ಲಿಇದನ್ನು ನಾನು 
ಕಂಡೆ. ಇದು ತಪ್ಪುತೀರ್ಮಾನವೆನಿಸಿದರೆ ನನಗೆ ವಿವೇಚನಾಶಕಿಯೂ ಇಲ್ಲ ಎಂದರ್ಥವಷ್ಟೆ j 
ಮಾತುಗಳು ಎಷ್ಟು ಸಹಜವಾಗಿ, ನೇರವಾಗಿ, ಸಷ್ಠವಾಗಿ ಬರುತಿವೆ. ತಗ್ಗಿದ ಧ್ವನಿಯಲ್ಲ, 
ಕಿವಿಯಲ್ಲಿ. ಉಸುರಿದ ಗುಟ್ಟಲ್ಲ (ಆದರೂ Ha I lke not tha’ ಕಿತ್ತು 
ಒಗೆಯುವುದಕ್ಕಾಗುತ್ತಿಲ್ಲ;) "ಅವನೆಯೇ ಈಗ ಇಲ್ಲಿಂದ ಹೋದದ್ದು? ("Sneak away’, 
‘guilty like’ ‘seeing you coming) "ಹೌದು, ತುಂಬ ನಾಚಿಕೊಂಡು 
ಹೊರಟುಹೋದ. ತನ್ನ ದುಃಖವನ್ನೆಲ್ಲ ನನ್ನ ಮಡಿಲಲ್ಲಿ ಹಾಕಿ ಹೋದ ; ನಾನು ಅವನಿಗಾಗಿ 
ಸಂಕಟಪಡುತಿದ್ದೇನೆ (Ha, I like not that”) ; ಅವನನ್ನು ಹಿಂತಿರುಗಿ ಬರುವಂತೆ ಹೇಳು'' 
"ಈಗ ಬೇಡ ಪ್ರಿಯೆ... ಮತ್ಯಾವಾಗಲಾದರೂ....' ಇಲ್ಲಿಂದ ಮುಂದೆ ಡೆಸ್ನಿಮೋನಾ 
ಅಥೆಲೋನನ್ನು ಅವಸರಿಸುವುದರಲ್ಲಿ, ಹಾಗೆ ಬಲವಂತಪಡಿಸುವಾಗ ಅವಳು ಬಳಸುವ 
ಶೈಲಿಯಲ್ಲಿ ಒಂದು ಬಗೆಯ ಹಠಮಾರಿತನವೇ ಕಾಣುತದೆ. ಈ ಹಠದ ಹಿಂದೆ ಅಥೆಲೋ 
ಮತ್ತು ತನ್ನ ಮಧ್ಯದ ಇಡೀ ಪ್ರೇಮಪ್ರಕರಣವನ್ನೇ ಪಣವಾಗಿಟ್ಟು ಮಾತನಾಡುತಿರುವಂತೆ 
ಕಾಣುತ್ತದೆ. ಅಥೆಲೋ ತನ್ನಇಷ್ಟುಸಣ್ಣಬೇಡಿಕೆಗೆ ಇಷ್ಟೊಂದು ಮೀನಮೇಷವೆಣಿಸಬೇಕೆ ಎಂಬ 
ಅಚ್ಚರಿಯ ಜೊತೆಗೆ ತನಗೆ ಅವನು ತೋರುತಿರುವ ಉದಾಸೀನದ ಬಗ್ಗೆ ಮನಸ್ಸು ಎಳ್ಳಷ್ಟು 
ಸಿಮಿತವನ್ನು ಕಳೆದುಕೊಂಡಂತೆಯೂ ಕಾಣುತದೆ. "ಸರಿ, ಹಾಗಾದರೆ, ನಾಳೆ ರಾತ್ರಿ, 
ಮಂಗಳವಾರ ಬೆಳಗೆ ಸೆ ಮಧ್ಯಾಹ್ನ ರಾತ್ರಿ, ಬುಧವಾಗ ಬೆಳೆಗ್ಗೆ... ಯಾವತೆಂದು ಹೇಳು. ಮೂರು 
ದಿವಸಕ್ಕೆ Sekar ಅಷ್ಟೆ... ಪಾಪ ಅವನು ತುಂಬ ಪಶ್ಚಾತಾಪ ಪಡುತ್ತಿದಾನೆ. ಯಾವಾಗ 
ಬರಬೇಕು ಹೇಳು.'' ಮಾತಿನಿಂದ ಮಾತಿಗೆ ಒತ್ತಾಯ ಹೆಚ್ಚುತ್ತ ಹೋಗುತದೆ "ತನ್ನ ಕೋರಿಕೆ 
ತೀರಿಸಿಕೊಳ್ಳಲೇಬೇಕೆಂದು ಪ ಪಟ್ಟುಹಿಡಿದಿದ್ದಾಳೆ ಡೆಸಿಮೋನಾ. "ಕ್ಯಾಪಿಯೋಗೆ ಮಾತುಕೊಟಾಗ 
‘For thy shall rather die / Than give the cause away’ ಎಂದು 


೧೩೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಹೇಳಿದ್ದಾಳಲ್ಲ ಹಠ ಹೌದು. ಆದರೆ ಪ್ರೀತಿಯ ತನ್ನ ಗಂಡನ ಮನಸ್ಸನ್ನು ತಾನು ಸಂಪೂರ್ಣ 
ಬಲ್ಲೆನೆಂಬ ವಿಶ್ವಾಸ ಹಾಗೂ ತಾನು ವಾದಿಸುತ್ತಿರುವುದು ನ್ಯಾಯಕ್ಕಾಗಿ ಎಂಬ ನಂಬಿಕೆ. 

ಅಥೆಲೋ ತನ್ನನ್ನುಏನೇ ಕೇಳಿದ್ದರೂ ತಾನು ಹೀಗೆ ಅನುಮಾನಪಡುತ್ತನಿಂತಿರುತಿದ್ದೆನೆ ? ಇಷ್ಟು 
ಬೇಗ ಅಥೆಲೋಮರೆತನೆ.... 'Michael Cassio / That came a -wooing with you, 

and so many ೩ tme/ Whenl have spoke of you dispraisingly / Hath taken 
your part.....’ ಅಥೆಲೋವಿನ ಆತ್ಮಹಾಕ್ಟಿಯನ್ನೇ ಪ್ರಶ್ನಿಸುವಂಥ ಮಾತು ಇದು. ತಮ್ಮಿಬರ 
ಪ್ರೀತಿ ಬೆಳುಯುತ್ತಿದ್ದಾಗ ಅನೇಕ ಸಲ ಅಥೆಲೋ ಜೊತೆಗೆ ಬರುತಿದ್ದವನು. ಕೆಲವು. ವೇಳೆ 
ಡೆಸ್ಟಿಮೋನಾ ಅಸಮಾಧಾನದಲ್ಲಿ ಅಥೆಲೋವಿನ ಬಗ್ಗೆ ಮಾತನಾಡಿದಾಗ ಅವನ ಪರ ವಹಿಸಿ 
ಅಥೆಲೋವಿಗೆ ನೆನಪುಮಾಡಿ ಕೊಡುವಂತೆಯೇ ಇಯಾಗೋವಿಗೆ ಗೊತಿರದಿದ್ದ ಹೊಸ 
ವಿಷಯ ತಿಳಿಸಿದಂತೆಯೂ ಆಗುತ್ತದೆ. ಆ ಕ್ಷಣದಲ್ಲಿ ಇಯಾಗೋವಿಗೆ ಮೊದಲನೆ ಅಂಕದಲ್ಲಿ 
ಕ್ಯಾಷಿಯೋ, ಅಥೆಲೋ-ಡೆಸ್ಟಿಮೋನಾಳ ವಿವಾಹದ ವಿಷಯ ತಿಳಿಯದವನ ಹಾಗೆ ನಟಿಸಿದ್ದು 
ಕೂಡ ನೆನಪಾಗಿರಬೇಕು. ಹೊಟ್ಟೆಯಲ್ಲಿ ಕತರಿಯಾಡಿಸಿದ ಅನುಭವವಾಗಿರಬೇಕು ಅವನಿಗೆ. 

ಇದರ ಪರಿಣಾಮ ಎಂಥದೆಂದು ತಿಳಿಯಲು ನಾವೇನು ಬಹಳ ಹೊತ್ತು ಕಾಯಲೂ 
ಬೇಕಾಗಿಲ್ಲ ಡೆಸ್ನಿಮೋನಾಳನ್ನು ತೃಪಿಗೊಳಿಸುವಂತೆ ಅಥೆಲೋ "ಆಯಿತು... ಅವನಿಗೆ 
ಬೇಕಾದಾಗ ಬರಲಿ, ನಿನಗೆ ನಾನು "ಇಲ್ಲ; ಎಂದು ಹೇಳುವುದಿಲ್ಲ ಎಂದು ಪ್ರಕರಣವನ್ನು 
ಮುಗಿಸಲು ಯತ್ನಿಸುತಾನೆ. ಡೆಸ್ಟಿಮೋನಾಳಿಗೆ ಮತಷ್ಟುಬೇಸರವಾಗುತದೆ.... "ಇದೇನು ನನಗೆ 
ವರನೀಡುತ್ತಿದ್ದಿಎಂದು ಭಾವಿಸಿದ್ದೀಯೇನು? ನಿನ್ನಒಳ್ಳೆಯದಕ್ಕೆ ಹೇಳುತ್ತಿದ್ದೇನೆ ಅಷ್ಟೆ... ನನಗೆ 
ನಿಜವಾಗಲೂ ನಿನ್ನಲ್ಲಿ ಏನಾದರೂ ಉಪಕಾರ ಕೇಳಬೇಕೆನಿಸಿದರೆ ಅದು ಮಹತ್ವದ್ದೂ 
ಆಗಿರುತದೆ. ಮತ್ತುನಿನಗೆ ನೀಡುವುದೂ ಖಂಡಿತ ಅಷ್ಟೇ ಸವಾಲಿನದಾಗಿರುತದೆ. ಆದರೆ ಈಗ 
ಕೇಳುತ್ತಿರುವುದು ಅಂಥದಲ್ಲ'' ಅಥೆಲೋವಿಗೆ ಇದನ್ನು ಇಲ್ಲಿಗೇ ಮುಕಾಯಗೊಳಿಸಬೇಕು 
ಅನ್ನಿಸಿ ಅವಳ ಯಾವ ಪ್ರಾರ್ಥನೆಯನ್ನೂ ತಾನು ನಿರಾಕರಿಸುವುದಿಲ್ಲ "ಸದ್ಯಕ್ಕೆ ನನ್ನಷ್ಟಕ್ಕೆ 
ಒಂದಷ್ಟು ಹೊತ್ತು ಬಿಟ್ಟು ಹೋಗು, ನಾನು ನಂತರ ನಿನ್ನ ಬಳಿಗೆ ಬರುತ್ತೇನೆ' ಎಂದು ಹೇಳಿ 
ಅವಳನ್ನು ಕಳಿಸುತಾನೆ. ತಾನು ಎಂದೂ ಅಥೆಲೋವಿಗೆ ವಿಧೇಯಳು ಎಂದು ಹೇಳುತ್ತ 
ಡೆಸ್ಟಿಮೋನಾ ನಿರ್ಗಮಿಸುತಾಳೆ. ಈ ಸಣ್ಣ ದೃಶ್ಯ ಅಥೆಲೋನನ್ನು ಅವನಿಗೆ ಅರ್ಥವಾಗದ 
ರೀತಿಯಲ್ಲಿಕದಡಿದೆ. ಹಿನ್ನೆಲೆಯಲ್ಲಿಇಯಾಗೋ ಆಡಿದ ಮಾತುಗಳು ಸಣ್ಣಗೆ ಕೊರೆಯುತ್ತಲೇ 

ಇದೆ. ಈ ಹಿನ್ನೆಲೆಯೂ, ಡೆಸ್ಟಿಮೋನಾಳ ಮಾತುಗಳು, ನಡತೆ, ತನ್ನೊಡನೆ ಅವಳು ತೋರಿದ 
ಸಹಜ ಸಲಿಗೆ, ಸ್ವಾತಂತ್ರ್ಯ ಇವುಗಳೂ ಎಷ್ಟು ವ್ಯತಿರಿಕವಾಗಿವೆ ? ಯಾವುದು ಸತ್ಯ ? 

ಡೆಸ್ಟಿಮೋನಾಳ ನಿಷ್ಕಮಣದ ತತ್‌ಕ್ಷಣದಲ್ಲಿಅವನ ಬಾಯಿಂದ ಹೊರಡುವ ಮಾತುಗಳು ಈ 

ಎರುದ್ದರೀತಿಗಳಲ್ಲಿತನ್ನನ್ನು ಸೆಳೆಯುತ್ತಿರುವ ಎರಡು ಶಕಿಗಳ ಕುರಿತಾಗಿ ಅತ್ಯಂತ ಪ್ರಭಾವಶಾಲಿ 


೦ ಎಕ್ಕೆ 


ನುಡಿಗಳಾಗುತವೆ. 


ಅಥೆಲೋ ೧೩೭ 


Excellent wretch, perdition catch my soul, 
But Ido love thee, and when I love thee not, 
Chaos 1s come again. 


Wretch' ಶಬ್ದದ ಬಳಕೆ ನೋಡೋಣ. ಚಾಲಿಯಲ್ಲಿರುವ ಅರ್ಥವೆಂದರೆ "ಹತಭಾಗ್ಯ', 
'ಪಾಪಿ', "ದುರಾತ್ಸ, "ದರಿದ್ರ',. “ತುಚ್ಛ', "ನೀಚೆ, "ಕೀಳ... ಎಲ್ಲವೂ ನಕಾರಾತಕ್ತ 
ವಿಶೇಷಣಗಳು. ಹಾಗಾದರೆ ಇಲ್ಲಿ ಅಥೆಲೋ 'Wretch': ಎಂದು ಬಳಸಿದಾಗ ಅವನ 
ಮನಸ್ಸಿನಲ್ಲಿದ್ದುದೇನು ? ಈ ಶಬ್ದಕ್ಕೆ ಇಂಗ್ಲೆಂಡಿನ ಕೆಲವು ಭಾಗಗಳಲ್ಲಿ ಮೃದು ಹಾಗೂ 
ಪ್ರೀತಿಯ ವಸುವನ್ನು ಪ್ರೀತಿಯಿಂದ ಸಂಬೋಧಿಸುವುದಕ್ಕೂ ಬಳಸುತಾರೆ. ಕೋಲಿಯರ್‌ 
ಎಂಬುವನು ಹೇಳುವಂತೆ ಪ್ರೀತಿ, ಮೆಚ್ಚುಗೆ, ಸಂತೋಷಗಳನ್ನು ವ್ಯಕ್ತಪಡಿಸಲು ಶಬ್ದಗಳು 
ಸೂಕವಾಗಿ ಸಿಕ್ಕದೇ ಹೋದಾಗ ಈ ಬಗೆಯ ಶಬ್ದವನ್ನು ಆ ಭಾಗಗಳಲ್ಲಿ ಬಳಸುತ್ತಾರೆ. 
ಹಾಗೆಂದರೆ ೫0611611 Wretch’'ೆ "ಅತ್ಯುತೃಷ್ಟಪ್ರೀತಿಯೇ' ಎಂದಾಯಿತು. ಹಾಗೆ ನಾವು 
ತೀರ್ಮಾನ ಮಾಡುತಿದ್ದಂತೆಯೇ 'prdition catch my 5001' ಎಂಬ ಮಾತು ಅನುಸರಿಸಿ 
ಬರುತದೆ. 'predition' ಅಂದರೆ ಆತ್ಮನಾಶ, ಸರ್ವನಾಶ, ನರಕ, ವಿನಾಶ ಎಂದು ಅರ್ಥ. "ನನ್ನ 
ಒಟ್ಟು ಜೀವಾಳವೇ, ಚೈತನ್ಯವೇ ಸರ್ವನಾಶದ ಹಾದಿ ಹಿಡಿದಂತಾಗಿದೆ', "ನನ್ನ ಅಂತಸತ್ವವೇ 
ನರಕಕ್ಕೆ ಬಿದ್ದಂತಾಗಿದೆ' ಅಥೆಲೋವಿನ ಸದ್ಯದ ಸ್ಥಿತಿಯ ಚಿತ್ರಣ ಮುಂದಿನ ಎರಡು 
ಸಾಲುಗಳಲ್ಲಿದೆ ..."ನಾನು ನಿನ್ನನ್ನು ಪ್ರೀತಿಸುತ್ತೇನೆ... ನಿನ್ನ ಪ್ರೀತಿಸದ ಗಳಿಗೆಯಲ್ಲಿ ಮತ್ತೆ 
ಬ್ರಹ್ಮಾಂಡವೇ ಅಸವ್ಯಸ್ತ ಸ್ಥಿತಿಗೆ ಕುಸಿದಂತೆ ಅನ್ನಿಸುತದೆ".... "Excellent Wretch’ೆ 
ಹಾಗಾದರೆ ನಿರ್ವಿವಾದವಾಗಿ "ಅತ್ಯುತೃಷ್ಟ ಪ್ರೀತಿಯೇ' ಎಂದು ಅರ್ಥಮಾಡುವುದು 
ತಪ್ಪುಗಬಹುದೋ ಏನೋ. ಅಥೆಲೋವಿನ ಸದ್ಯದ ಸ್ಥಿತಿಯಲ್ಲಿ "ಅತ್ಯುತೃಷ್ಟ ದರಿದ್ರವೇ' 
ಎಂದೂ ಆಗಬಹುದೆ ? ಎರಡನೇ ಅಂಕದಲ್ಲಿ ಸೈಪ್ರಸ್‌ಗೆ ಬಂದಕೂಡಲೆ ಡೆಸ್ಟಿಮೋನಾಳನ್ನು 
ಕಂಡ ಗಳಿಗೆಯಲ್ಲಿಅವನು ಆಡಿದ ಮಾತುಗಳ ವಿವರಣೆ ನೀಡುತ್ತಿದಾಗ ಅವನ ಪ್ರೀತಿ ಎಷ್ಟು 
ಗಾಢ, ನೈಜ ಹಾಗೂ ಉದಾತ್ತ ಎಂಬುದನ್ನು ಗಮನಿಸಿದ್ದೆವು. ಇಲ್ಲಿಯೂ ಅಷ್ಟೆ. ಈ ಮೂರು 
ಸಾಲುಗಳು ಅದೇ ರೀತಿಯ ಗಾಢ ಹಾಗೂ ಉದಾತಭಾವವನ್ನು ಅಭಿವ್ಯಕಿಸುತವೆ. ಆ ಸಾಲುಗಳ 
ತೀವ್ರತೆ ಇಲ್ಲಿಯೂ ಕೂಡ ಸಷ್ಠವಾಗಿ ಕಾಣುತದೆ. ಆದರೆ ಒಂದು ವ್ಯತ್ಯಾಸವಿದೆ. ಮನಸಿನ 
ಗೊಂದಲದ ಎಳೆ ಸಷ್ಠವಾಗಿ ಕಾಣುತದೆ. ಈ ಗೊಂದಲದ ಎಳೆಗೆ ಇಯಾಗೋವಿನ 'ಗ, 1 
like not that...’ ಇತ್ಯಾದಿ ಮಾತುಗಳು ಎಷ್ಟು ಹೊಣೆಯಾಗಿವೆ ಎಂಬುದನ್ನು ಮುಂದೆ 
ನಾವೇ ನೋಡುತೇವೆ. ಬಹುಶಃ ಈ ಮೂರು ಸಾಲುಗಳನ್ನು ಸಂಪೂರ್ಣ ಬೇರೆ 
ಕೋನದಿಂದಲೂ ನೋಡಬಹುದು. "ಇಂಥ ಹುಡುಗಿಯ ಬಗ್ಗೆಎರಡನೇ ಮಾತು ಸಾಧ್ಯವೆ?' 
ಎಂಬ ಭಾವನೆಯಲ್ಲಿ ತನ್ನ ಅದೃಷ್ಟದ ಬಗ್ಗೆ ಉದ್ಗರಿಸಿದ ಸಾಲುಗಳಷ್ಟೆಯೇ ? ""ಅತ್ಯುತ್ಸಷ 


ed 


ಪ್ರೀತಿಯೇ, ನನ್ನ ಅಸಿತ್ತವೇ ನರಕಕ್ಕೆ ಬೀಳಲಿ... ನಿನ್ನನ್ನು ಇಷ್ಟೊಂದು ಪ್ರೀತಿಸುತ್ತೇನೆ - ನಿನ್ನ 


೧೩೮ ಶೇಕ್‌ಷಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಪ್ರೀತಿಸದ ಗಳಿಗೆಯೆಂದರೆ: ಮತ್ತೆ ಸುತಲ ಜಗತ್ತೆಲ್ಲ ಅಸವ್ಯಸಗೊಂಡಂತೆ.'' ಆದರೂ ಈ 
ಮಾತುಗಳು ಇದ್ದಕ್ಕಿದ್ದಂತೆ ಆತ್ಮಮರುಕದ ಸ್ಲೋಟವಾಗಿ, ಕ್ಟೋಭೆಯ ಸಿಡಿತವಾಗಿ 
ಕಂಡುಬಿಡುವುದೂ ಸದ್ಯ. ಆದರೆ ಏಕೆ ಎಂಬುದು ಪ್ರಶ್ನೆ ಏನೇ ಆದರೂ ಮುಂದಿನ ನೂರಾ 
ಎಪತೊಂದು ಸಾಲುಗಳ ಅಥೆಲೋ-ಇಯಾಗೋ ಇವರ ದೃಶ್ಯಕ್ಕೆ - ಈ ಮೂರು ಸಾಲುಗಳ 


ಅಥೆಲೋವಿನ ಮಾತುಗಳು ನಾಂದೀಪದ್ಯದ ಹಾಗೆ ಎಂಬ ಒಂದು ಮಾತಂತೂ ಸತ್ಯ. 


ಮೊದಲಇಪ್ಪತ್ತುಸಾಲುಗಳಲ್ಲಿಇಯಾಗೋ ಹೆಚ್ಚಿನ ಮಟ್ಟಿಗೆ ತನ್ನಮಾತುಗಳನ್ನುಪ್ರಶ್ನೆಗಳ 
ರೂಪದಲ್ಲಿ ಆಡುತ್ತಾನೆ. ಕ್ಯಾಷಿಯೋವಿಗೆ ಅಥೆಲೋವಿನ ಪ್ರೇಮದ ಹಾಗೂ ವಿವಾಹದ ಬಗ್ಗೆ 
ಗೊತಿತ್ರುಎಂಬುದನ್ನುಅವನಿಗೆ ಅರಗಿಸಿಕೊಳ್ಳಲು ಆಗಿಲ್ಲ ಎಂದೇ ಅವನ ಮೊದಲ ಬಲಿಪಶು 
ಕ್ಯಾಷಿಯೋ ಆಗಬೇಕು. ಇಯಾಗೋ ನಿಧಾನವಾಗಿ, ಮೆಟ್ಟಿಲುಮೆಟಲಾಗಿ, ಒಂದು ಸಲಕ್ಕೆ 
ಒಂದೇ ಹೆಜ್ಜೆ ಇಡುತ್ತಾ ಸಾಗುತಾನೆ. ಮುಗ್ದ ರೀತಿಯ ಕುತೂಹಲಗಳಾಗಿ ಪ್ರಶ್ನೆಗಳನ್ನು 
ಕೇಳುತಾನೆ. ತನ್ನ ಕುತೂಹಲವನ್ನು ಮೀರಿ ಯಾವುದಕ್ಕೂ ಹೆಚ್ಚಿನ ಅರ್ಥವಿಲ್ಲ ಎಂದು 
ನಂಬಿಸಲು ಯತ್ನಿಸುತಾನೆ. ಆದರೆ ಪ್ರಶ್ನೆ ಕೇಳುವ ರೀತಿಯಲ್ಲಿ ಉತ್ತರ ದೊರಕಿದ ಕ್ಷಣದಲ್ಲಿ 
ಅದಕ್ಕೆ ಪ್ರತಿಕ್ರಿಯಿಸುವ ರೀತಿಯಲ್ಲಿ ಅಥೆಲೋನನ್ನು ಕ್ರಮೇಣ ಕಟ್ಟಿಹಾಕುತ್ತ ಬರುತಾನೆ. 
"ಮೈಕೆಲ್‌ ಕ್ಯಾಪಿಯೋಗೆ, ನಿನ್ನ ಪ್ರೀತಿಪ್ರಕರಣದ ವಿಷಯ ಗೊತಿತ್ತೆ?' ಎಂದು ಮೊದಲ ಪ್ರಶ್ನೆ 
ಕೇಳುತಾನೆ. "ಹೌದು, ಮೊದಲಿಂದ ಕೊನೆಯವರೆವಿಗೆ...' ಒಂದು ಮೌನ. "ಹೌದು, 
ಮೊದಲಿನಿಂದ ಕೊನೆಯವರೆವಿಗೆ....' ಒಂದು ಮೌನ. ಬಹುಶಃ ಇಯಾಗೋವಿನ ಮೌನ 
ಅಥೆಲೋವಿನ ಕುತೂಹಲ ಕೆರಳಿಸಿರಬೇಕು. ""ಯಾಕೆ ಕೇಳುತ್ತಿದ್ದಿ)'' ""ಏನೂ ಇಲ್ಲ ಇಷ್ಟೆ... 
ನನ್ನ ಸಮಾಧಾನಕ್ಕಷ್ಟೆ. ಮತ್ತೇನೂ ಇಲ್ಲ'. ಅಥೆಲೋವಿಗೆ ಈ ಉತ್ತರದ ಶೈಲಿ 
ಸರಿಕಾಣುತಿಲ್ಲ... "ಏನು... ಏನು ನಿನ್ನಯೋಚನೆ?....' ಮತೊಂದು ಹೆಜ್ಜೆಮುಂದುವರೆದು 
ಇಯಾಗೋ "ಕ್ಯಾಷಿಯೋಗೆ ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ಅರಿವಿತ್ತು ಎಂದು ನನಗೆ 
ಗೊತ್ತಿರಲಿಲ್ಲ...'' "ಹೌದು ಹೌದು.... ನಮ್ಮಿಬ್ಬರ ಮಧ್ಯೆ ಓಡಿಯಾದುತಲೂ ಇದ್ದ' ಇದಕ್ಕೆ 
ಉತ್ತರವಾಗಿ ಇಯಾಗೋವಿನ 176606 ?' ಅಥೆಲೋವಿನ ಪ್ರಜ್ಞೆಯಲ್ಲಿ ಮುಳ್ಳು ಆಡಿಸಿದ 
ಅನುಭವವಾಗುತದೆ. '176606 ? Indeed : discernest thou aught in that? Is he 
not honest - 


ಇಲ್ಲಿಂದ ಆರಂಭವಾಗುತದೆ ಇಯಾಗೋವಿನ "ಶಿಕ್ಷಣ ಶಾಲೆ'. ಅಥೆಲೋವಿಗೆ "ಶಿಕ್ಷಣ' 
ಸಮರ್ಪಕವಾಗಿ ಆಗಿಲ್ಲ ವಿದೇಶಿಯೆಂಬುದೊಂದು, ಬಿಳಿಯ ಜನಾಂಗಕ್ಕೆ ತದ್ವಿರುದ್ಧವಾದ 
ಕಪ್ಪು ಜನಾಂಗಕ್ಕೆ ಸೇರಿದವನು ಎಂಬುದು ಮತೊಂದು. ಅವನು ಕಲಿತಿರುವುದು; ಆಸ್ಥಾನ 
ಸಂಸ್ಕೃತಿ - ನಯನಾಜೂಕುಗಳ, ಆಡಂಬರದ, ಪ್ರದರ್ಶನಗಳ ಸಂಸ್ಕೃತಿ. ಒಳಗಿನ ಜಗತನ್ನೇ 
ಮುಚ್ಚಿಹಾಕಿಬಿಡುವ ಪೋಷಾಕು. ಮತ್ತೆ ಅದಕ್ಕೆ ತಕ್ಕಂತೆ ಆಡುವ ಭಾಷೆ. ಮೊದಲನೆಯ 


ಅಥೆಲೋ ೧೩೯ 


ಅಂಕದಲ್ಲಿ ತನ್ನ - ಡೆಸ್ಸಿಮೋನಾಳ ಪ್ರೀತಿ ಅಂಕುರಿಸಿದ್ದು, ಬೆಳೆದದ್ದು ಇವುಗಳ ಬಗ್ಗೆ 
ಮಾತನಾಡಿದ ಶೈಲಿಯಲ್ಲಿ ಅಥೆಲೋ ವೆನಿಸಿನ ಈ ತೋರಿಕೆಯ ಜಗತ್ತಿನ ಮುಖ್ಯವಾಹಿನಿಯಲ್ಲಿ 
ಹೇಗೆ ಸಂಪೂರ್ಣ ಕರಗಿಹೋಗಿದ್ದಾನೆ ಎಂಬುದನ್ನು ಈಗಾಗಲೇ ನಾವು ಗಮನಿಸಿದ್ದೇವೆ. 
ಎಂದೇ ಅವನು ಮುಗ್ಧನಷ್ಟೇ ಅಲ್ಲ, ವೆನಿಸಿನನಿಜವಾದ ಮುಖ ಅರಿಯದ ಅಜ್ಜ. ಅವನ ಕಣ್ಣು 
ತೆರೆಸಬೇಕು. ಮಂಪರಿನಿಂದ ಎಚ್ಚರಗೊಳಿಸಿ ಸತ್ಯದ ಮುಖ ಪರಿಚಯ ಮಾಡಿಸಬೇಕು. 
“ಪ್ರಾಮಾಣಿಕತೆ' "“ಒಳ್ಳೆತನ'' "“ವೆನಿಸಿನ ಹೆಣ್ಣುಗಳ ರೀತಿನೀತಿಗಳು'' ಇವೆಲ್ಲವನ್ನೂ 
ಸಾವಧಾನವಾಗಿ ಅತ್ಯಂತ ಸಹನೆಯಿಂದ ತಿಳಿಯ ಹೇಳುತ್ತ ಚಿಕ್ಕಮಕ್ಕಳನ್ನು ಕೈಹಿಡಿದು ನಡಿಗೆ 
ಕಲಿಸುವ ಹಿರಿಯನಂತೆ ಇಯಾಗೋ ಇಡೀ ವ್ಯವಹಾರವನ್ನು, ಸಂದರ್ಭವನ್ನು 
ನಿರ್ವಹಿಸುತಾನೆ. ವಿಚಿತ್ರವೂ ಮತ್ತು ದೃಶ್ಯ ಮುಂದುವರೆದಂತೆ ಅಥೆಲೋ ದೃಷ್ಟಿಯಲ್ಲಿ 
ವ್ಯಂಗ್ಯವೂ ಆದ ಸತ್ಯವೆಂದರೆ ಕಲಿಸುವ ಇಯಾಗೋವಿನ ಉತ್ಪಾಹಕ್ಕಿಂತ ಮಿಗಿಲಾಗಿ 
ಅಥೆಲೋವಿನ ಕಲಿಯುವ ಆತುರ, ಉತ್ಸಾಹಗಳು ಕಾಣುತ್ತ ಹೋಗುತವೆ. ತಾನು ಕೀಳು 
ಸಂಸ್ಕೃತಿಯಿಂದ ಬಂದವನೆಂಬ ಕೀಳರಿಮೆ ಈ ಇಡೀ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತ 
ಹೋಗುತ್ತದೆ. ತಾನು ತನ್ನ ಭ್ರಮೆಗಳ ಲೋಕದಿಂದ ಮುಕನಾಗಬೇಕು. ಅದಕ್ಕೆ ಇಯಾಗೋ 
ಸಹವಾಸವೇ ದಾರಿ - ಅವನು ಪ್ರಾಮಾಣಿಕ, ಸತ್ಯವಂತ, ಸ್ನೇಹಿತ, ಹಿತೈಷಿ ; ತನ್ನ ಇಷ್ಟುದಿನಗಳ 
ಈ ಅಧಿಕಾರದ ಸ್ಥಾನದಲ್ಲಿ ವಿಧೇಯರು ಮಾತ್ರ ಸುತ್ತುವರಿದಿದ್ದಾರೆ. ಕೃತಜ್ಞ 
ನಗರಪ್ರಮುಖರಿದ್ದಾರೆ. ನಿಷ್ಠೆ ತೋರಿದವರಿದ್ದಾರೆ. ಆದರೆ ತನ್ನ ಹಿತಚಿಂತನೆ ಮಾಡಿದ 
ಸ್ನೇಹಿತರುಗಳು ಇಲ್ಲ ತನ್ನ ಕಣ್ಣು ತೆರೆಸಲು ಬಯಸುವ ಹಿತೈಷಿಗಳು ಇಲ್ಲ - ಈ 
ಇಯಾಗೋವನ್ನು ಹೊರತಾಗಿ ; ಎಂದೇ ಸಂಪೂರ್ಣವಾಗಿ ಎಲ್ಲವನ್ನೂ ಅವನಿಂದ 
ತಿಳಿಯಬೇಕು. ಅವನು ತನ್ನನ್ನು ಪ್ರೀತಿಸುತಾನೆಂಬುದು ಖಂಡಿತ. ಪ್ರತಿಮಾತನ್ನೂತೂಕಮಾಡಿ 
ಮಾತನಾಡುತಾನೆ. ಹಾಗಾಗಿಯೇ ಅವನ ಮಾತುಮಾತುಗಳ ಮಧ್ಯದ ಮೌನ ತನ್ನನ್ನು 
ಬೆಚ್ಚಿಬೀಳಿಸುತದೆ. ಸುಳ್ಳುಗಳನ್ನು ಹೇಳುವ ದಗಾಖೋರರು ಹೀಗೆ ನಡೆದುಕೊಂಡರೆ ಅದು 
ಅವರ ಚಾಲಾಕಿತನವೆನ್ನಬಹುದು. ಆದರೆ ಪ್ರಾಮಾಣಿಕನೊಬ್ಬನ ಈ ಮೌನಗಳು ಹೃದಯ 
ದಾಳದ ಕಳಕಳಿಗಳ ಸೂಚನೆಗಳು. ಅಂತಹವರು ಭಾವಾವೇಶಗಳಿಗೆ ಬಲಿಯಾಗುವವರಲ್ಲ 
ಇಯಾಗೋ ತನ್ನ ಹೆದರಿಕೆಗಳನ್ನೇ, ಅನುಮಾನಗಳನ್ನೇ ಧ್ವನಿಸುವಂತೆ ಮಾತನಾಡುತ್ತಿದ್ದಾನೆ. 
ತನ್ನ ಹೆಂಡತಿಯ ಜೊತೆಗೆ ಇದ್ದ ಕ್ಯಾಪಿಯೋ ಹೊರಹೋಗಿದ್ದು ನೋಡಿ 'ಗ 1 like not 
"hat' ಎಂದು ಉಸಿರಿದ. ಏನು, ಏನು ಈ ಮಾತುಗಳ ಅರ್ಥ 7? "ಮೈಕೆಲ್‌ ಕ್ಯಾಷಿಯೋ 
ಒಬ್ಬ ಪ್ರಾಮಾಣಿಕ ಎಂದು ನನ್ನ ಭಾವನೆ' ಎಂದ ಇಯಾಗೋವಿಗೆ ಅಥೆಲೋ "ಹೌದು... 
ನನ್ನದೂ ಅದೇ ಭಾವನೆ' ಎಂದು ಸೇರಿಸುತಾನೆ. ಇಯಾಗೋ ತಾನು ಆಡಿದ 
ಮಾತುಗಳಿಗೇ ವಿಚಿತ್ರವಾದ ತಿರುವುಗಳು ಕೊಡುತ್ತಾನೆ. ಶಬ್ದಗಳ ಜೊತೆ ಚೆಲ್ಲಾಟ 
ವಾಡುವುದರಲ್ಲಿ ಅವನು ನಿಸ್ಸೀಮ. ಮಾತುಗಳಿಗೆ ಅರ್ಥವಿರಲಿ, ಇಲ್ಲದಿರಲಿ ನಿಗೂಢವಾಗಿ 


೧೪೦ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಕಾಣಬೇಕು. ಅಂಥದೊಂದು ಪ್ರಯೋಗ ಇಲ್ಲಿಮಾಡುತಾನೆ : 'Men should be what 
they seem, / Or those that be not, would they might seem none.’ ಮೊದಲ 
ಸಾಲು ಸಷ್ಟ. ಎರಡನೆಯ ಸಾಲಿಗೆ ಏನು ಅರ್ಥ ಎಂಬುದು ಬಹುಶಃ ಅವನಿಗೂ 
ತಿಳಿದಿರಲಿಕ್ಕಿಲ್ಲ ಆದರೆ ತಾನು ಮಾತನಾಡುತಿರುವುದು ಅಥೆಲೋ ಎದುರಿಗೆ - ಭಾಷೆಯ 
ಸೂಕ್ಷ್ಮಗಳು ತಿಳಿಯದ ವಿದೇಶೀ ಒಡ್ಡನ ಎದುರು. ಅರ್ಥವೇ ಇಲ್ಲದ ಈ ಮಾತುಗಳೂ 
ಅಥೆಲೋವಿಗೆ ಗೂಢಾರ್ಥಗಳ ಒಗಟಿನಂತೆ ಕೇಳಿದ್ದರೆ ಅಚ್ಚರಿಯಿಲ್ಲ ""ಹೌದು ಹೌದು, 
ಜನಗಳು ಕಾಣುವ ಹಾಗೆಯೇ ಅವರ ಗುಣವೂ ಇರಬೇಕು'' ಎಂದು ಮತ್ತೂ ಕಗ್ಗಂಟು 
ಮಾಡುತಾನೆ. ಆ ಧ್ವನಿ, ಆ ರೀತಿ ಅಥೆಲೋವಿಗೆ ಅರ್ಥವಾಗುವುದಿಲ್ಲ. "ಇಲ್ಲ, ಇಲ್ಲಮತ್ತೂ 
ಏನೋ ನಿನ್ನಮಾತುಗಳಲ್ಲಿಹುದುಗಿದೆ. ಏನು ಅನ್ನಿಸುತ್ತದೆ ಅದನ್ನುನೇರ ಹೇಳು. ನಿನ್ನಘೋರ 
ಚಿಂತನೆಗಳಿಗೆ ಘೋರ ನುಡಿಗಳನ್ನೇ ಕೊಟ್ಟು ಎಲ್ಲವನ್ನೂ ಸಷ್ಠಪಡಿಸು' ಎಂದು ಒತಡ 
ಹೇರುತಾನೆ. 


ಒಂದು ಮಟ್ಟದಲ್ಲಿ ಅಥೆಲೋವಿನ ಕಿವಿ ತನ್ನ ಮಾತುಗಳಿಗೆ ಎಚ್ಚರವಾಗಿವೆ ಎಂಬುದು 
ಸ್ಪಷ್ಟವಾದ ಕೂಡಲೆ ಇಯಾಗೋ ತನ್ನ ತಂತ್ರದ ಎರಡನೇ ಸ್ವರೂಪವನ್ನು ತೋರುತಾನೆ. ತನ್ನ 
ಮೇಲೇ ತನಗಿರುವ ಅನುಮಾನಗಳನ್ನು , ತನ್ನಲ್ಲಿ ಇದ್ದಿರಬಹುದಾದ ದೋಷಗಳನ್ನು ಕುರಿತು 
ಹೇಳುತಾನೆ. ತಾನೂ ಒಬ್ಬ ಮನುಷ್ಯ ತಾನೆ ? ಎಂಥದೇ ಮನುಷ್ಯ, ಎಷ್ಟೇ ದೊಡ್ಡವನಿರಲಿ, 
ಅವನ ಮನಸಿನಲ್ಲಿಯೂ ಒಮ್ಮಿಂದೊಮ್ಮೆಗೇ ಕೆಟ್ಟ ಯೋಚನೆಗಳು, ತಪ್ಪು ಗ್ರಹಿಕೆಗಳು 
ಅವತರಿಸಿಬಿಡಬಹುದು. "ಅದಕ್ಕಾಗಿ ನೀನು ನನ್ನನ್ನು ಇಂಥ ವೇಳೆಗಳಲ್ಲಿ ಮನ್ನಿಸಿಬಿಡಬೇಕು' 
ಎಂದು ನಮ್ರವಾಗಿ ಕೇಳಿಕೊಳ್ಳುತಾನೆ. ಸಹನೆ ಕಳೆದುಕೊಂಡ ಅಥೆಲೋ "“ನಿನ್ನ ಸ್ನೇಹಿತನ 
ವಿರುದ್ದ ಪಿತೂರಿ ನಡೆಸಿದ್ದಿ ಇಯಾಗೋ. ಅವನಿಗೆ ಅನ್ಯಾಯವಾಗಿದೆ ಎಂದು ನಿನಗೆ 
ನಂಬಿಕೆಯಾಗಿದ್ದರೆ, ಅದನ್ನು ಅವನಿಂದ ಮುಚ್ಚಿಡುವುದರಿಂದ ದ್ರೋಹ ಬಗೆಯುತ್ತಿದ್ದಿ' 
ಎಂದು ಮೊದಲ ಬಾರಿಗೆಂಬಂತೆ ಇಯಾಗೋ ತನ್ನನ್ನು ಸ್ನೇಹಿತನೆಂದು ಭಾವಿಸಬೇಕು ಎಂದು 
ನಿಶ್ಚಯವಾಗಿ ಹೇಳುತಾನೆ. ಇಯಾಗೋ ಮತ್ತೂ ಅಷ್ಟು ಅಥೆಲೋವಿನ ಸಹನೆ ಪರೀಕ್ಷೆ 
ಮಾಡುತಾನೆ. ತನ್ನ ರೀತಿಯೇ ಹಾಗೆ. ಎಲ್ಲವನ್ನು ಅನುಮಾನದಿಂದ ನೋಡುವುದು. 
ತನ್ನದೊಂದು ರೋಗ ಅದು. ತನ್ನ ಊಹೆಗಳೆಲ್ಲ ತಪ್ಪಿರಬಹುದು. ಆದ್ದರಿಂದ ಅಥೆಲೋ 
ಅವುಗಳನ್ನೆಲ್ಲನಂಬುವುದೆಂದರೆ '1! were not for your quiet, nor your 86006, / ಅಷ್ಟೇ 
ಅಲ್ಲ ಅವುಗಳನ್ನೆಲ್ಲ ತಾನು ಬಾಯಿಬಿಟ್ಟು ಹೇಳುವುದೆಂದರೆ 'nor for my manhood, 
honesty or wisdom / To let you know of my thoughts’. ಇಯಾಗೋವಿನ 
ಇಂಗಿತವನ್ನು ಸಂಪೂರ್ಣ ಗ್ರಹಿಸಿದವನಂತೆ ಅಥೆಲೋ ವಿಪರೀತದ ಶಾಪದ ಶಬ್ದವನ್ನು 
ಬಳಸುತಾನೆ - ಅರಚುತಾನೆ - 'Z0uಗds' ಎಂದರೆ ಒಂದು ರೋಷಸೂಚಕ ಅವ್ಯಯ ಹೌದು. 


40 


ಅಥೆಲೋ ೧೪೧ 


ಜೊತೆಗೆ "ಶಿಲುಬೆಯ ಮೇಲಿನ ಕ್ರಿಸ್ತನ ಗಾಯಗಳು' 'ಆ065 wounds' ಎಂಬುದರ ಸಂಕ್ಷಿಪ್ತ 
ರೂಪ ಕೂಡ ಹೌದು. ಅಥೆಲೋವಿನ ಈ ಪ್ರಕ್ಷುಬ್ದ ಮನಃ ಸ್ಥಿತಿಯ ಪೂರ್ಣ ಲಾಭ ಪಡದು 
ಇಯಾಗೋ "ಒಳ್ಳೆಯ ಹೆಸರು' ಎಂದರೇನು ? "ಒಳ್ಳೆಯ ಹೆಸರು ಕಳೆದುಕೊಳ್ಳುವುದು, 
ಎಂದರೆ ಏನು ? ಎಂದು ಒಂದು ಪುಟ್ಟ ವ್ಯಾಖ್ಯಾನವನ್ನೇ ಮಾಡುತಾನೆ. ತನ್ನ ಆಲೋಚನೆ 
ಗಳನ್ನು ಊಹಿಸಬಲ್ಲೆಎಂದ ಅಥೆಲೋವಿಗೆ "ನನ್ನಹೃದಯ ನಿನ್ನಕ್ಕೆಲಿಟ್ಟರೂ ನಿನಗೆ ಸಾಧ್ಯವಿಲ್ಲ; 
ಹಾಗಿರುವಾಗ ನನ್ನ ಹೃದಯ ನನ್ನ ಕೈಲೇ ಇರುವಾಗ ನೀನು ತಿಳಿಯುವುದಾದರೂ ಹೇಗೆ 
ಎಂದು ಅತ್ಯಂತ ಕನಿಕರದಿಂದ ಹೇಳುತ್ತಲೇ ಅಥೆಲೋವಿನ ಮುಖಭಾವದಿಂದ ತಾನೇ 
ಬೆಚ್ಚಿದವನಂತೆ 'O, beware jealousy ; / It's the green eyed monster, which 
doth mock / That meat it feeds 0%....' ಎಂದು ಎಚ್ಚರಿಕೆ ನೀಡುತಾನೆ. ಈರ್ಷ್ಯ, 
ಮತ್ತರಗಳನ್ನು ಆರೋಪಿಸುತಿರುವುದೂ ಕೂಡ ತಾನೇ ; ಶರ್ಯೈ, ಮತರಗಳನ್ನು 
ಪೋಷಿಸುತಿರುವುದೂ ತಾನೆಯೇ. 'Beware jealousy...’ ಎಂದವನು ಅಥೆಲೋ 
ಪ್ರತಿಕ್ರಿಯಿಸಲೂ ಸಮಯ ನೀಡದೆ, ಹೆಂಡಂತಿರಿಂದ ಮೋಸಹೋದವರು ತಮಗೆ ಅದರ 
ಅರಿವೇ ಇಲ್ಲದಿದ್ದರೆ ಎಷ್ಟು ಕ್ಷೇಮವಾಗಿರುತ್ತಾರೆ... ಆದರೆ ಮೋಹಕ್ಕೆ ಬಿದ್ದಿರುವವನು 
ಅನುಮಾನ ಪಡುತ್ತ, ಸದಾ ಶಂಕಿಸುತ್ತ, ಆದರೂ ಪ್ರಬಲವಾಗಿ ಪ್ರೀತಿಸುತ್ತಾಎಂಥ ನರಕದ 
ಕ್ಷಣಗಳನ್ನು ಕಳೆಯುತಾನೆ ಎಂದು "ಮತ್ತರಗೊಳ್ಳದಿರಬೇಡ' ಎಂದು ಸೂಚಿಸುವಂತೆಯೂ 
ವರ್ತಿಸುತಾನೆ, "ಓ ದುಃ್ಥಿತಿಯೇ' ಎಂದು ನರಳಿದ ಅಥೆಲೋವಿಗೆ ಉತರರೂಪವಾಗಿ 
"ದಾರಿದ್ಯದಲ್ಲೇ ತೃಪನಾಗಿರುವವನು ಐಶ್ವರ್ಯವಂತ, ಆದರೆ ಸದಾಕಾಲವೂ ತನ್ನಐಶ್ವರ್ಯ 
ತನ್ನ ಕೈತಪ್ಪಿ ಹೋಗುವುದೆಂಬ ಭಯದಲ್ಲೇ ಕಳೆಯುವವನು ನಿಜವಾಗಿ ದರಿದ' ಎಂಬ 
ನೀತಿಪಾಠ ಹೇಳುತಾನೆ.... "Good God, the souls of all my tribe defend / From 
]681005)." ನರಳಿದ ಅಥೆಲೋನನ್ನು ಮತ್ತರದ ವಿರುದ್ಧ ಮತ್ತೆ ಎಚ್ಚರಿಸಬೇಕಾದುದು 
ಧರ್ಮವೆನಿಸುತದೆ ಇಯಾಗೋನಿಗೆ. ಸಂಯಮದ ಕಟೆಯೊಡೆದು ಅಥೆಲೋ ಚೀರುತಾನೆ- 
‘Why, why 15 this ? / Thinks't thou I would make a life of jealousy ?' 
ಅಲ್ಲಿಂದ ಮುಂದಕ್ಕೆ ಮತ್ತೂ ಹದಿನೈದು ಸಾಲುಗಳಲ್ಲಿ ತನ್ನ ನಿಲುವನ್ನು ಸಷಪಡಿಸುತಾನೆ. 
ಬಹುಮುಖ್ಯವಾದ ಘಟ್ಟ ಇದು. ತನ್ನ ವ್ಯಕಿತ್ವದ ಕುರಿತಾದ ದೃಢವಾದ ಹೇಳಿಕೆ. 
ದ್ವಂದ್ವಾರ್ಥಗಳ, ವಿರೋಧಾತಕವಾದ ನಿಗೂಢ ಮಾತುಗಳನ್ನು ಕೇಳಿ ಸಾಕಷ್ಟು 
ಗೊಂದಲಗೊಂಡಿದ್ದಾನೆ. ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ. ಆದರೆ ತಾನೊಬ್ಬಸೇನಾಧಿ 
ಪತಿ, ಯೋಧ, ಗಣ್ಯಪುರುಷ ; ಸಾಧಾರಣರಂತೆ, ಸಾಧಾರಣ ವಿಷಯಗಳಿಗೆ, ಪುಕಾರುಗಳಿಗೆ 
ತಲೆಕೆಡಿಸಿಕೊಂಡು ನಶಿಸಿಹೋಗುವಂಥ ಕ್ರಿಮಿಯಲ್ಲ ಹೊಸಹೊಸ ಅನುಮಾನಗಳನ್ನು 
ಸೃಷ್ಟಿಸಿಕೊಂಡು ತನ್ನನ್ನು ಹಿಂಸಿಸಿಕೊಳ್ಳುವವನೆ ತಾನು ? ಅಥೆಲೋವಿಗೆ, ಈ ಬಡೇ 
ಗಮನಿಸಿದಂತೆ, ಬಜಿ ಸಮರವಿದ್ದ ಹಾಗೆ. '....!0 be once in doubt / Is once 


೧೪೨ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


10 ರೀ 76501966 :' ಅನುಮಾನ ಬಂದ ಕ್ಷಣದಲ್ಲಿಪರಿಹಾರವೂ ಕಂಡುಕೊಳ್ಳುತಾನೆ ಅವನು. 
'6000( ಎಂಬುದು ಶತ್ರುವಿದ್ದ ಹಾಗೆ - ತತ್‌ಕ್ಷಣ ಜಯಿಸಿಯೇ ತೀರುತ್ತೇನೆ. ಇಯಾಗೋನಿಗೆ 
ಮುಖಕ್ಕೆ ರಾಚುವಂತೆ, ಈ ಇಡೀ ದೃಶ್ಯದಲ್ಲಿ ಮೊದಲ ಬಾರಿಗೆಂಬಂತೆ ಮಾತನಾಡುತಾನೆ. 
""ನಿನ್ನತೀರ್ಮಾನಗಳೆಲ್ಲತಿರಸ್ಕಾರಾರ್ಹವಾದ ಮತ್ತುಊದಿಕೊಂಡ ಅಂದಾಜುಗಳು. ಅವಕ್ಕೆ 


ಹೆದರಿಕೊಂಡು ನನ್ನವ್ಯಕಿತ್ವವನ್ನೇ ಬುಡಮೇಲುಮಾಡಿಕೊಳ್ಳುವಂಥವ ನಾನಾದರೆ ನಾನೊಬ್ಬ 
ಮುಠ್ಕಾಳನೆಂದು (ವಿಷಯಲಂಪಟನೆಂದು) ತಿಳಿ'' ಇಷು ಕಠಿಣವಾಗಿ ಆಡಿದ ಮಾತುಗಳನ್ನು 


ಕೇಳಿದ ಮೇಲೂ ಯಾರಾದರೂ ತಮ್ಮ ಪ್ರಯತ್ನಗಳನ್ನು ಮುಂದುವರೆಸಬಹುದೆಂದು 


ಭಾವಿಸುವುದು ಕಷ್ಟ. ಇಯಾಗೋ ಹೇಗೆ ಪ್ರತಿಕ್ರಿಯಿಸುತಾನೆ ಎಂದು ನೋಡುವುದಕ್ಕೆ ಮತ್ತೂ 


ಕೊಂಚ ಹೊತ್ತು ಕಾಯಬೇಕು. ಅಥೆಲೋವಿನ ಮಾತುಗಳಲ್ಲಿ ಈ ಇಡೀ ಮಾತುಕತೆಯನ್ನೇ 
ಕೊನೆಗಾಣಿಸಬೇಕೆಂದ ದೃಢ ನಿಶ್ಚಯ ಕಾಣುತಿದೆ. 


ಸ It 15 not to make me jealous 

to say my wife 1s fair, feeds well, loves company, 
15 free of speech, sings, plays and dances well; 
Where virtue 15, these are more virtuous... 


"ಹೆಂಡತಿ ಸುಂದರಳು, ಜನಗಳೊಡನೆ ಬೆರೆಯುತಾಳೆ, ಚಂದ ಮಾತನಾಡುತಾಳೆ, 
ಹಾಡುತಾಳೆ, ಆಡುತಾಳೆ, ನರ್ತಿಸುತಾಳೆ ಎಂಬ ಯಾವುವೂ ನನ್ನನ್ನು ಮತ್ತರಗೊಳಿಸುವುದಿಲ್ಲ 
ಗುಣವಿದ್ದಲ್ಲಿ ಇವೆಲ್ಲ ಗುಣಕ್ಕೆ ಶೋಭೆ ತರುವಂಥವು' ಅಷ್ಟೇ ಅಲ್ಲ "ನನ್ನದೇ ದೌರ್ಬಲ್ಯಗಳ 
ಬಗ್ಗೆಯೂ ನನಗೆ ಅಂಜಿಕೆಯಿಲ್ಲ.. ಆ ಕಾರಣಕ್ಕಾಗಿ ಅವಳು ನನ್ನ ವಿಶ್ವಾಸಘಾತ ಮಾಡುತಾಳೆ 
ಎಂದು ಅನ್ನಿಸುವುದಿಲ್ಲ ಅವಳಿಗೆ ಕಣ್ಣು ಇದ್ದು ನನ್ನನ್ನು ಆಯ್ಕೆಮಾಡಿಕೊಂಡಳು'' ಈ 
ಮಾತುಗಳು ಇಯಾಗೋನ ಮೇಲೆ ಏನು. ಪ್ರತಿಕ್ರಿಯೆ ಬೀರಿತು ಎನ್ನುವುದಕ್ಕಿ ೦ತ ನಮ್ಮಮೇಲೆ 
ಹೇಗೆ ಪರಿಣಾಮ ಬೀರುತದೆ? ಒಬ್ಬಮನುಷ್ಯ ತನ್ನಪ್ರೀತಿಯ ಕುರಿತಾಗಿ ಸಮರ್ಥನೆ ಹಾಗೂ 


ಪುರಾವೆಗಳನ್ನು ನೀಡುತ್ತ ಹೋಗುವುದೆಂದರೆ ಎಂಥ ದುರದೃಷ್ಟದ ಸಂಗತಿ. ಅಥೆಲೋ ಇಲ್ಲಿ 


ನೀಡಿರುವುದೆಲ್ಲ ತರ್ಕಕ್ಕೆ ಸಮತವಾದವುಗಳು. ಅನುಭವಕ್ಕೆ ಬರುವಂಥವಲ್ಲ ಅವಳ 
ಸೌಂದರ್ಯ ಮತ್ತು ತನ್ನ ದೌರ್ಬಲ್ಯ ಇವುಗಳು ಕ್ರಮವಾಗಿ ಪರಸ ರರಲ್ಲಿ ಮತರ ಅಥವಾ 
ಜುಗುಪೆಗಳನ್ನು ಹುಟ್ಟಿಸುವುದಿಲ್ಲ bo ವಾದಿಸುವುದೇ, ನಂಬಿಸಲಿಕ್ಕೆ ಹೋಗುವುದೇ 
ಕರುಣಾಜನಕ ಸ್ಥಿತಿಯನ್ನು ಮುಟ್ಟಿರುವ ಸೂಚನೆ. ಅಥೆಲೋವಿಗೆ ಡೆಸ್ಟಿಮೋನಾಳ ಬಗೆಗಿರುವ 
ಪ್ರೀತಿ ಶುದ್ಧವೂ,. ಅಪ್ಪಟವೂ ಎಂದು ಈಗಾಗಲೇ ನಾವು ಗುರುತಿಸಿದ್ದೇವೆ. ಹಾಗೂ ಮುಂದೆ 
ಕೂಡ ಗಮನಿಸುತೇವ. ಆದರೆ ಸದ್ಯದಲ್ಲಿ ಇದೊಂದು ಉಸಿರುಕಟ್ಟಿಸುವಂಥ ಸ್ಥಿತಿ. ಪ್ರಾಣ 
ಉಳಿಸಿಕೊಳ್ಳುವ ಆತುರದಲ್ಲಿ ಹೃದಯ ಮನಸುಗಳು ಕೊಂಚ ಮೂಲೆಗುಂಪಾಗುವುದು 
ಆಟ ಟಟ ಏನೋ. 


1802 


ಅಥೆಲೋ ೧೪೩ 


ಅಥೆಲೋವಿಗೆ ತನ್ನ ಮುಂದಿರುವ ಪ್ರಶ್ನೆ ಬಹು ಸ್ಪಷ್ಟ. ""ಅನುಮಾನಿಸುವುದಕ್ಕೆ ಮುಂಚೆ 
ಗಮನಿಸುತ್ತೇನೆ ; ಒಮ್ಮೆ ಅನುಮಾನಿಸಿದರೆ ಸಿಂಧುತ್ವವನ್ನು ಸ್ಥಾಪಿಸುತ್ತೇನೆ. ಸತ್ಯ ಕಂಡುಕೊಂಡ 
ಮೇಲೆ ಪ್ರೀತಿ ಅಥವಾ ಮತ್ತರ ಎರಡರಲ್ಲೊಂದನ್ನು ವರ್ಜಿಸಿಬಿಡುತ್ತೇನೆ'' ಸೇನಾದಂಡ 
ನಾಯಕನೊಬ್ಬನ ಠೀವಿಯ ಮಾತುಗಳು. ಆದರೆ ಇಲ್ಲಿ ಅವನು ಎದುರಿಸುತ್ತಿರುವುದು 
ಸೈನ್ಯವನ್ನಲ್ಲ, ಬಳಸುತ್ತಿರುವುದು ಶಸ್ತಾಸ್ತಗಳನ್ನಲ್ಲ- ಇಯಾಗೋನನ್ನು ಅವನನ್ನುಎದುರಿಸಲು 
ಸೇನಾ ದಂಡನಾಯಕನ ಸಜ್ಜು; ಸಿದ್ಧತೆಗಳು ಸಮರ್ಪಕವೆ? ನೋಡೋಣ. 


ತಾನು ಜಾಣತನದಿಂದ ನೆಯ್ದ ಒಗಟಿನ ಮಾತುಗಳಿಗೆಮರುಳಾಗುವುದಿಲ್ಲಹಾಗಾದರೆ... 
“ಸಂತೋಷ... ಈಗ ನಾನು ಹೆಚ್ಚು ಧೈರ್ಯವಾಗಿ ನಿನ್ನ ಬಗೆಗಿನ ಪ್ರೀತಿ ಮತ್ತು ಕರ್ತವ್ಯ 
ಪ್ರಜ್ಞೆಯನ್ನು ಪ್ರದರ್ಶಿಸಬಹುದು... ಈ ಅನಿವಾರ್ಯ ಸ್ಥಿತಿಯಲ್ಲಿ ನಾನು ಹೇಳುವುದನ್ನು 
ಕೇಳಿಸಿಕೋ. ಪುರಾವೆಗಳ ಬಗ್ಗೆ ಇನ್ನೂ ನಾನು ಹೇಳಲಾರೆ.... Look to your wife, 
‘observe her well with Cassio, / Wear your eye thus, not jealous, nor 
5606." ಕದ್ದು ಮುಚ್ಚಿದ ಮಾತುಗಳು ಇಲ್ಲ ನೇರ, ಸ್ಪಷ್ಟ, ಶಂಕೆಯೂ ಪಡದ, ತೀರ 
ನೆಚ್ಚಿಕೆಯೂ ಪಡದ ಸ್ಥಿತಿಯಲ್ಲಿ ಅವಳನ್ನು ಗಮನಿಸು. ಅಥೆಲೋವಿನದು 'ree and noble 
n೩tuಣ' ಮತ್ತು ಇಂಥ ಉದಾರಶೀಲತೆಯೇ ದುರುಪಯೋಗಕ್ಕೆ ಕಾರಣವಾಗಬಹುದು. 
""ಚೆನ್ನಾಗಿ, ಗಮನಿಸು.... Iknow our country disposition well ; ? In venice they 
do let God see the pranks / They dare not show their husbands : ther best 
conscience / Is not to leave undone, but keep unknown". ಒಂದೇ ಏಟಿಗೆ 
ನೆಲಕಚ್ಚಿಸಿಬಿಡುವಂಥ ಹೊಡೆತ. "1 know our country disposition well" ಎನ್ನುವಾಗ 
'1 know’ ಮೇಲೆ ತುಸು ಹೆಚ್ಚುಒತುಕೊಡುವುದು ಸಹಜವೆ. "ನಿನಗೆ ಗೊತಿಲ್ಲ ನೀನು ವಿದೇಶಿ, 
ನೀನು ಅಜ್ಞಾನಿ... ಆದದ್ದರಿಂದ ನೀನು ಇಲ್ಲಿ ಬಲಿಪಶುವಾಗಿ ಬಳಕೆಯಾಗುತ್ತಿ ಅಷ್ಟೆ ಎಂಬ 
ಅರ್ಥ ಧಾರಾಳವಾಗಿ ಇಲ್ಲಿಕಾಣುತದೆ. '6190051100' ಅಂದರೆ "ಒಲವು, ಮನೋಧರ್ಮ, 
ಪ್ರವೃತ್ತಿ ಎಂದರ್ಥ - "ನಿನಗೆ ಗೊತ್ತಿರುವ ವೆನಿಸ್‌ ನಿಜವಾದ ವೆನಿಸ್‌ ಅಲ್ಲ. ಎಂಬ ಅರ್ಥವೂ 
ಇಲ್ಲಿ ಅಡಕವಾಗಿದೆ. ಈ ಸಂಸ್ಕೃತಿ "ನನಗೆ ಚೆನ್ನಾಗಿ ಗೊತ್ತು ; ಶಿಕ್ಷಣದ ಮೊದಲ ಪಾಠ. 
ಗಂಡಂದಿರಿಂದ ಮುಚ್ಚಿಡುತಾರೆ, ಆದರೆ ತಮ್ಮ ಕುಚೇಷೆಗಳು ದೇವರ ಕಣ್ಣಿಗೆ ಬಿದ್ದರೆ 
ತಲೆಕೆಡಿಸಿಕೊಳ್ಳುವುದಿಲ್ಲ ಇಷ್ಟೇ ಸಾಲದು. ಇನ್ನೂ ಮುಂದುವರೆಯುತಾನೆ. ಮತ್ತೂ ಅಷ್ಟು 
ಆಳಕ್ಕೆ ವಿಷ ಸುರುವುತಾನೆ. “ನಮ್ಮ ಹೆಣ್ಣುಮಕ್ಕಳ ನೈತಿಕತೆಯೆಂದರೆ ಬಯಕೆಗಳನ್ನು 
ತೀರಿಸಿಕೊಳ್ಳದೆ ಉಳಿದುಬಿಡುವುದರಲ್ಲಲ್ಲ, ಆದರೆ ಯಾರ ಕಣ್ಣಿಗೂ ಬೀಳದ ಹಾಗೆ 
ಕಾಪಾಡಿಕೊಳ್ಳುವುದು' ಈ ನಾಟಕದ ಆರ್ಡೆನ್‌ ಆವೃತ್ತಿಯನ್ನು ಸಂಪಾದಿಸಿದ ಎಂ.ಆರ್‌. 
ರಿಡ್ಲ್ಡೀ ಈ ಸಂದರ್ಭದಲ್ಲಿ ಒಂದು ಬಹುಮುಖ್ಯವಾದ ಅಂಶವನ್ನು ಗಮನಿಸುತಾರೆ. 
ಅಥೆಲೋವಿನ ವೆನಿಸ್‌ ಸಾಮಾಜಿಕ ರೀತಿನೀತಿಗಳ ಅಜಾ ನದ ಸಂಪೂರ್ಣ ದುರ್ಲಾಭಪಡೆದು 


೧೪೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಆಡಿದ ಮಾತುಗಳು ಇವು. ಅಥೆಲೋವಿನ ಅನುಮಾನಗಳನ್ನು, ಶಂಕೆಗಳನ್ನು ದ್ವಿಗುಣ 
ಗೊಳಿಸುವುದಷ್ಟೇ ಅಲ್ಲ, ಒಂದು ರೀತಿ ಅವನ ಸತ್ಯಶೋಧನಾ ಯತ್ನಗಳಿಗೆ ಬಾಗಿಲು 
ಬಡಿದಂತೆ ಕೂಡ. ಅಕಸ್ಮಾತ್‌ ಅಥೆಲೋ ಡೆಸ್ಜಿಮೋನಾಳನ್ನು ನೇರವಾಗಿ ಪ್ರಶ್ನಿಸಹೋದರೆ 
ಪರಿಣಾಮಗಳು ಏನಾಗಬಹುದು ? ಒಂದೋ 'ಅವಳು ಅಲ್ಲಗಳೆಯಬಹುದು. ಮತೊಂದು 


ಎಂದರೆ “ಆಯಿತು, ನಿಜವೇ ಎಂದಿಟ್ಟುಕೋ ; ಇದು ನಮ್ಮಲ್ಲೇನು ಅಪರಾಧವಲ್ಲ; ನಮ್ಮ 


ರೀತಿನೀತಿಗಳೇ ಹಾಗೆ' ಅಂದುಬಿಟ್ಟರೆ! ಈ ಭಯದಿಂದಲೇ ಈ ಕ್ಷಣದಿಂದ ಕೊನೆಯವರೆವಿಗೆ 
ಅಥೆಲೋ ಕ್ಯಾಷಿಯೋನನ್ನಾಗಲೀ ಅದಕ್ಕೂ ಹೆಚ್ಚಿಗೆ ಡೆಸ್ಟಿಮೋನಾಳನ್ನಾಗಲೀ ಮುಖಾಮುಖಿ 
ಯಾಗುವ ದೈರ್ಯವೇ ಮಾಡುವುದಿಲ್ಲ ಇಯಾಗೋನ ಮಾತುಕೇಳಿ ಒಮ್ಮಿಂದೊಮ್ಮೆಗೇ 
ಎಂಥ ಪ್ರಪಾತಕ್ಕೆ ತಾನು ಬಿದ್ದಿದ್ದೇನೆಂಬ ಹಠಾತ್‌ ಅರಿವಿನಿಂದ'Dost thou say s0?' ಎಂದು 
ಚೈತನ್ಯವೆಲ್ಲ ಉಡುಗಿಹೋದವನಂತೆ ಉಸುರವುದು. ಕಾದ ಕಬ್ಬಿಣದ. ಮೇಲೆ ಸುತಿಗೆ ಪೆಟ್ಟು 
ಮತೆಮತ್ತೆ ಬೀಳಬೇಕು, "ನಿನ್ನ ಮದುವೆಯಾಗಿ ಅವಳ ಅಪನಿಗೇ ವಂಚನೆ ಮಾಡಿದಳು.... 
ಮತ್ತೆ, ನಿನ್ನ ಮುಖ ನೋಡಿ ನಡುಗಿ ಹೆದರಿದವಳು ಅತಿಯಾಗಿ ಪ್ರೀತಿಸುತೇನೆಂದಳು.... 

"ಹೌದು, ಹೌದು ಹಾಗೆಯೇ ಆಗಿರುವುದು' ಇಯಾಗೋ ಮತ್ತೂ ಮುಂದುವರೆಸುತಾನೆ 
"ಬಿಡು, ಬಿಡು, ಅಪ್ಪನ ಕಣ್ಣುಗಳಿಗೇ ಮೋಸ ಮಾಡಿದ ಅವಳು... . ಪಾಪ ಅವನು 
ಮಾಟಮಂತ್ರ ಎಂದು ಭಾವಿಸಿದ... ಮೊದಲನೆಯ ಪಾಠದ ನೀತಿ - "ಈ ಬಿಳೀ 
ಹುಡುಗಿಯರನ್ನು ನಂಬಬೇಡ'. ಅಥೆಲೋವಿನ ಪ್ರಜ್ಞೆಯೊಳಕ್ಕೆ ಇಳಿದ ಜ್ಞಾನೋದಯದ 
ಕಿರಣ. ಈ ಪ್ರಹಾರಗಳನ್ನೆದುರಿಸಲು ಒಂದೂ ಅಸ್ಪವಿಲ್ಲದೆ ನಿಸಹಾಯಕನಾಗಿ, ಅನಾಥನಾಗಿ 
ನಿಂತಿದ್ದಾನೆ ಸೇವುದುಡಮುಹಕ ಮನಸ್ಸು ಅಸ್ತವ್ಯಸ್ತಗೊಂಡಿದೆ. ನೀರೊಳಗೆ ಮುಳುಗಿ 
ಉಸಿರುಕಟ್ಟಿದವನಂತೆ ನರಳುತ್ತಿದ್ದಾನೆ. WM ತಂತ್ರವೇ ಇದು. ಜುಟ್ಟು ಹಿಡಿದು 
ನೀರೊಳಗೆ. ಮುಖ ತಳ್ಳುವುದು, ಉಸಿರುಕಟ್ಟಿ ಒದ್ದಾಡಲು ಆರಂಭವಾದ ಕ್ಷಣ ಮೃದುವಾಗಿ 
ಎತ್ತಿ ಗಾಳಿಬೆಳಕಿನಲ್ಲಿ ಏದುಸಿರುಬಿಡುತ್ತ ಮತ್ತೆ ಉಸಿರಾಡಲು ಅನುವು ಮಾಡಿಕೊಡುವುದು. 
ಈಗ ಮುಳುಗಿದ ಮುಖವನ್ನು ಎತಬೇಕು.... "ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ... ಆ 
ಪ್ರೀತಿಗಾಗಿಯೇ ನೀನು ನನ್ನನ್ನು ಕ್ಷಮಿಸಬೇಕು. ...ನನ್ನ ಮಾತುಗಳು ನಿನ್ನನ್ನು ಕೊಂಚ 
ಅಸ್ನಿರಗೊಳಿಸಿದಂತಿವೆ... ಹಿ 'ಆಡಿದ ಮಾತುಗಳೆಲ್ಲ ನನ್ನ ಮೇಲಿನ ಪ್ರೀತಿ, ವಿಶ್ವಾ  ಸಗಳಿಂದ 
ಆಡಿದವು. ನನ್ನ ಮಾತುಗಳನ್ನು ಮಿತಿಮೀರಿ Sure ಸಂತಪಿಸಬೇಡ.' 

ಅಥೆಲೋ ens ರು ಎಚ್ಚರಿಕೆಯ 'ಹಿತವಚನ'ಗಳಿಗೂ ತಾನು 
ಧೃತಿಗೆಟ್ಟಿಲ್ಲ ತನ್ನ ಶಾಂತಿ ಭಂಗವಾಗಿಲ್ಲ ತಾನು ಇಯಾಗೋನ ಮಾತುಗಳಿಗೆ ಅನವಶ್ಯಕ 
ಅರ್ಥಗಳನ್ನು ಕಲಿಸುವುದಿಲ್ಲ ಎಂದು ಎಷ್ಟೇ ಹೇಳಿದರೂ ಇಯಾಗೋ ಮಾತ್ರ ತಡೆಯೇ 
ಇಲ್ಲದಂತೆ, ಅಥೆಲೋ ಬಗೆಗಿನ ತನ ಪ್ರೀತಿಗೆ ತಾನೇ ದೂಷಿಸಿಕೊಳ್ಳುವಂತೆ ಮಾತನಾಡುತಲೇ 
ಹೋಗುತಾನೆ. ಆದರೆ ಅವನಲ್ಲಿ ಎಂಥ ಕುಶಾಗ್ರ ರಕ್ಕುತನವಿದೆಯೆಂದರೆ ಎಚ್ಚರಿಕೆಯ, 


ಹ 


ಅಥೆಲೋ ೧೪೫ 


ಹಿತವನಚಗಳ ನಡುವೆಯೂ ಅಥೆಲೋ ಮರೆಯಬಾರದ, ಕಡೆಗಣಿಸಬಾರದ ಹೆಸರುಗಳನ್ನು 
ನೆನಪುಮಾಡುತಿರುತಾನೆ. '....Cassio is my trusty friend, / My lord, I see you 
are moved’ ಉತರವಾಗಿ ಅಭೆಲೋ ನಂಬಿಕೆಯೇ ಇಲ್ಲದವನಂತೆ, ಆದರೆ ನಂಬಿಕೆ 
ಕಳೆದುಕೊಳ್ಳಲಾರದೆ ದಿಕ್ಕು ಗೆಟ್ಟವನಂತೆ ‘no, not much moved, / 1 do not think but 
A is honest’ ದುರ್ಬಲ ದನಿಯಲ್ಲಿ ಉಸುರುತಾನೆ. ನಿರಾಳ ಉಸಿರಾಡುವ 
ಸೂಚನೆ ಕಂಡಕೂಡಲೆ ಜುಟ್ಟುಹಿಡಿದು ನೀರೊಳಗೆ ದೂಡಬೇಕು. ‘Long live she so, 
and long live you to think 50 |' ಆ ಧ್ವನಿಯಲ್ಲಿ "ನಿನಗೆ ಎಷ್ಟು ಹೇಳಿದರೆ ತಾನೆ ಏನು 
ಪ್ರಯೋಜನ, ನಿನ್ನ ವ್ಯಾಮೋಹಗಳಲ್ಲಿಯೇ ನೀನು ಸಂಭ್ರಮಿಸುತ್ತಿ ಆಗಲಿ, ಹಾಗೇ ಆಗಲಿ' 
ಎಂಬ ಇಡೀ ಪ್ರಕರಣವನ್ನೇ ಕೈಬಿಟ್ಟು. ನಿರಾಳವಾಗುವ ಧ್ವನಿಯಿದೆ. ಎಂದೇ ಮತ್ತೂ 
ಕಂಗೆಡುತಾನೆ ಅಥೆಲೋ. 'And yet how nature erring from itself....' ತನ್ನ ಹುಟ್ಟಿನ, 
ಬೆಳೆದು ಬಂದ ವಾತಾವರಣದ ವಿರುದ್ದ ನಡೆದುಕೊಳ್ಳುವುದೆಂದರೆ... ಅನೈಸರ್ಗಿಕ 
ನಡತೆಯೆಂದರೆ... ಎಂದು ಮಾತು ಮುಗಿಸುವುದಕ್ಕೆ ಮುನ್ನ ತನ್ನ ಜುಟ್ಟನ್ನು ತಾನೇ ಅಥೆಲೋ 
ಅರ್ಪಿಸಿಬಿಟ್ಟ ಮೇಲೆ ಇಯಾಗೋ ಅವಕಾಶ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ.. ಅರ್ಧಕ್ಕೆ 
ತಡೆದು 'Ay; there is the point.’ ಅದೇ ನೀನು ಮರೆಯಬಾರದ ವಿಷಯ. ಪ್ರಕೃತಿ 
ಧರ್ಮಕ್ಕೆ ವಿರುದ್ಧವಾಗಿ ತನ್ನ ದೇಶ, ಬಣ್ಣಹಾಗೂ ಸ್ಥಾನಮಾನಗಳ್ಳಾ ;ವುದನ್ನೂಲೆಕ್ಕಿಸದೆ ಅನೇಕ 
ವೈವಾಹಿಕ ಪ್ರಸ್ತಾಪಗಳನ್ನು ತಿರಸ್ಕರಿಸುವುದು ಎಂದರೇ 7 ‘in all things eu tends’ 
ಓಟ ಪ್ರಕೃತಿಧರ್ಮವನ್ನು ಅನುಸರಿಸಬೇಕಾದುದು ಕೇವಲ ಮನುಷ್ಯ ಮಾತ್ರನಲ್ಲ..ಪ್ರತಿ 
ಜೀವಿಯೂ, ಪ್ರಾಣಿಪಕ್ಷಿಗಲೂ ಅನುಸರಿಸಬೇಕಾದುದು. ಅಂತಹುದರಲ್ಲಿ ಇವಳು ವಿರುದ್ದ 
ದಿಕ್ಕಿನಲ್ಲಿನಡೆದಳೆಂದರೆ 7 'Fie, we may smell in such a will most rank / Foul 
disproportion ; thoughts unnatural...’ ಮೂಗಿಗೆ ಹೊಲಸು ಬಡಿಯುವಂಥ 
ನಡೆಯಿದು. ಮುಗ್ದ ಹೆಣ್ಣು ಹುಡಿಗಿ ಹೇಗೆ ನಡೆದುಕೊಳ್ಳಬೇಕೆಂದು ನಿರೀಕ್ಷಿಸುತ್ತೇವೆ, ಹೇಗೆ 
ನಡೆದುಕೊಳ್ಳುತ್ತಿದ್ದಾಳೆ ಎಂಬ ಇವುಗಳ ಮಧ್ಯದ ವಿರೋಧವೇ ಅಸಹ್ಯವಾದದ್ದು.. ತುಂಬ 
ಆಳಕ್ಕೆ ತಳ್ಳಿಬಿಟ್ಟೆನೆ ? ಎಂಬ ಅನುಮಾನ ಬಂದಕೂಡಲೆ'But pardon me ; 1 do not in 
position / Distinctly speak of her. ಆದರೂ ನನ್ನ ಅಂಜಿಕೆಯೆಂದರೆ, ಇಂದಲ್ಲನಾಳೆ 
ಅವಳ ಸಹಜ ಪ್ರವೃತ್ತಿಗಳು ಹಿಂತಿರುಗಿ ನಿನ್ನನ್ನು ತನ್ನ ಸುತಲವರೊಡನೆ ಹೋಲಿಸಿನೋಡುತ್ತ 
ಹೋದರೆ ಅವಳು ಖಂಡಿತ ಪಶ್ಚಾಶಾಪಪಟ್ಟು ಬಿಡಬಹುದು ಎಂದು.' ಅಥೆಲೋವಿಗೆ 
ಆಯಾಸವಾಗಿಬಿಟ್ಟಿದೆ. ಸಾಕಷ್ಟು ಕೇಳಿಯಾಯಿತು. ಬಾಧೆಪಟ್ಟಾಯಿತು. ಸದ್ಯಕ್ಕೆ ಸಾಕು. 
ಇಯಾಗೋವಿಗೆ ಮತ್ತೇನಾದರೂ ಕಣ್ಣಿಗೆ ಬಿದ್ದರೆ ತನಗೆ ತಿಳಿಸು. ನಿನ್ನಹೆಂಡತಿಗೇ ಅವಳ ಮೇಲೆ 
ಕಣ್ಣಿಟ್ಟಿರಲು ಹೇಳು, ಈಗ ಹೋಗು ಎಂದು ಕಳಿಸಿ ಏಕಾಕಿಯಾಗಿ ನಿಂತಿದ್ದಾನೆ. ಇಯಾಗೋ 
ಅತ್ತ ಹೋದ ಕೂಡಲೆ ಅವನ ಬಾಯಿಂದ ಹೊರಡುವ ಉದ್ಗಾರವೆಂದರೆ "Why did 1 


೧೪೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


marry ? This honest creature doubtless / Sees and knows more, much 
more, than he unfolds.... ಯಾಕಾದರೂ ಮದುವೆಯಾದೆ 9? ಮೊದಲ ಅಂಕದ 
ಎರಡನೇ ದೃಶ್ಯದಲ್ಲಿ ಇಯಾಗೋ "ನೀನು ನಿಜವಾಗಿ ಮದುವೆಯಾಗಿದ್ದೀಯಾ ?' ಎಂದು 
ಕೇಳಿದಾಗ ಅಥೆಲೋ ಹೇಳಿದ ಉತ್ತರವನ್ನು ನಾವು ಇಷ್ಟರೊಳಗಾಗಿ ಮರೆತಿರುವುದಕ್ಕೆ 
ಸಾಧ್ಯವಿಲ್ಲ... 'But that I love gentle Desdemona /1 would not my unhoused 
free condition / Put into circumscription and confine / For the seas worth’ 
ಎಂದು ಹೆಮ್ಮೆಯಿಂದ ಸಾರಿದ್ದ 'my unhoused free condition"... ತಾನೊಬ್ಬಸ್ಪತಂತ್ರ 
ಜೀವಿ; ಮದುವೆ, ಮನೆ, ಸಂಸಾರಗಳೆಂಬ ಬಂಧನಗಳಿಗೆ ಸಿಲುಕಿಕೊಳ್ಳದವನು. ಆದರೆ ಈಗ 
ಮದುವೆಯಾಗಿರುವುದು... 'that 1 love gentle Desdemona’. ಪ್ರೀತಿ, ಮದುವೆಗಳೆಂಬ 
ಸವಿ ತನ್ನ ಸ್ವತಂತ್ರ ಜೀವಕ್ಕೆ ಹೊಸದೊಂದು ಜಗತ್ತನ್ನೇ ಪರಿಚಯಿಸಿದೆ. ತನ್ನ ಬದುಕಿಗೊಂದು 
ಆಯಾಮ ಬಂದಿದೆ. ಸೈಪ್ರಸ್‌ಗೆ ಕಾಲಿಟ್ಟ ಗಳಿಗೆಯೇ ತನಗಿಂತ ಮುಂಚೆಯೇ ತಲುಪಿದ್ದ 
ಡೆಸ್ಟಿಮೋನಾಳನ್ನುನೋಡಿ'೦ my 500150)” ಎಂದು ಅವಳನ್ನು ಆಲಂಗಿಸಿ ಅವನು ಆಡಿದ 
ಮಾತಗಳು ಕೂಡ ಇನ್ನೂಹಸಿರಾಗಿವೆ. 1811/70 now'to die. / It were now to be 
most happy, for 1 tog / My soul hath her content so absolute, That not 
another comfort, like to this / succeeds in unknown fate. ಈ ಸಂದರ್ಭದಲ್ಲಿ 
ಮರುಕಳಿಸುವ ಅದ್ಭುತ ಸುಂದರ ಸಾಲುಗಳು. ಮತ್ತೆ ಈ ದೃಶ್ಯದ ಮೊದಲಲ್ಲಿಅವನು ಆಡಿದ 
ಮಾತುಗಳು! dಂ love thee and when I love thee not/ Chaos is come again. 
ಆಳದಲ್ಲಿ ಅನುಭವಿಸಿದ ಅಮೂರ್ತಅನುಭವಗಳಿಗೂ ಈಗ ಸದ್ಯದಲ್ಲಿ ಮೂರ್ತವಾಗಿ 
ಕಾಣುತ್ತಿರುವ ಇಯಾಗೋ ಸ್ಪಷಿಸುತಿರುವ ಈ ಕರಾಳ ಸತ್ಯಗಳಿಗೂ ಸಮುದ್ರದಷ್ಟುವಿಸಾರದ 
ಅಂತರವೇರ್ಪಟ್ಟು ಅಲ್ಲಿಯೂ ಇರಲಾರದೆ, ಇಲಿಯೂ ಇರಲು ಒಪ್ಪದೆ, ಎಂಥ ಹಿಂಸೆಗೆ 
ಬಲಿಯಾದೆ ತಾನು ? ಈ ಇಷ್ಟಕ್ಕೂ ತನ್ನ ಮದುವೆಯೇ ಕಾರಣವಲ್ಲವೆ ?' "Why did 1 
marry ?' ಡೆಸ್ಟಿಮೋನಾಳೊಂದಿಗಿನ ಸಂಬಂಧದಲ್ಲಿ ತನಗೆ ದೊರಕಿದ ಅನಿರ್ವಚನೀಯ 
ಆನಂದವು ಈ ಇಯಾಗೋನ ಮಾತುಗಳು, ಅವನು ಸೃಷ್ಟಿಸುತ್ತಿರುವ ಜಗತ್ತು ಇವುಗಳಲ್ಲಿ 
ಕರಗಿಹೋಗುತಿವೆ. "This honest creatue doubtless / Sees and knows more, 
much more, than he unfolds." ತನ್ನ ಸಂಕಟವನ್ನು ಮತ್ತೆ ಯಾರಲ್ಲಿಯೂ ಹೇಳಿಕೊಳ್ಳ 
ಲಾಗದಂಥದು, ಹಂಚಿಕೊಳ್ಳಲಾಗದಂಥದು. ಖಂಡಿತವಾಗಿ ನೇಪಥ್ಯದಲ್ಲೇ ನಿಂತು ಈ 
ಮಾತುಗಳನ್ನು ಕೇಳಿಸಿಕೊಳ್ಳುತಿದ್ದ ಇಯಾಗೋ ಮತ್ತೆ ಪ್ರವೇಶಿಸಿ ಮತಷ್ಟುಎಚ್ಚರಿಕೆ, ಜೊತೆಗೆ 
ಅಥೆಲೋ ಅನುಸರಿಸಬೇಕಾದ ಮಾರ್ಗದ ವಿವರಗಳು ಮತ್ತುತನ್ನ ಮಾತುಗಳನ್ನುತೀರ ತಲೆಗೆ 
ಹಚ್ಚಿಕೊಳ್ಳಬಾರದೆಂಬ ಬುದ್ಧಿವಾದ ಹೇಳಿಹೋಗುತಾನೆ. ' ನಾನು ಹೇಳಿದ್ದೆಲ್ಲವನ್ನ ತೀರ ತಲೆಗೆ 
ತೆಗೆದುಕೊಳ್ಳ ಬೇಡ. ಎಲ್ಲವನ್ನೂ ಕಾಲವೇ ನಿರ್ಧರಿಸಲಿ ಬಿಡು. ಕಾ ಷಿಯೋ ಒಳ್ಳೆ: ಅಧಿಕಾರಿ, 


ಅಥೆಲೋ ೧೪೭ 


ಅವನಿಗೆ ಸ್ಥಾನ ಮರಳಿ ಸಿಗಬೇಕು ನಿಜ, ಆದರೆ ಸ್ವಲ್ಪ ದಿವಸ ಅವನನ್ನು ದೂರವೇ ಇಡು. 
ಆಗವನು ನಿನ್ನ ಹೆಂಡತಿಯ ಮೂಲಕವಲ್ಲದೆ ತನಗೆ ಸ್ಥಾನ ಸಿಗುವುದು ಕಷ್ಟ ಎಂದು ತಿಳಿದು 
ಹಾಗೆಯೇ ವರ್ತಿಸುವುದನ್ನು ನೀನು ಗಮನಿಸು. ಮತ್ತುನಿನ್ನ ಹೆಂಡತಿ ಅವನ ಪರವಾಗಿ ಹೇಗೆ 
ನಿನ್ನಬಳಿ ಪ್ರಬಲವಾದ, ಹಠದ ವಾದ ಹೂಡುತಾಳೆಯೋ ತೊಡು ಇವುಗಳಿಂದಲೇ ಸಾಕಷ್ಟು 
ನಿನಗೇ ತಿಳಿಯುತ್ತದೆ. ಅಷ್ಟೆ, ಸದ್ಯ ಕ್ಸ ನನ್ನ ಮಾತುಗಳಿಗೆ ತಲೆಬಿಸಿಮಾಡಿಕೊಳ್ಳ ಬೇಡ, ನಿನ್ನನ್ನು 
ಬೇಡಿಕೊಳ್ಳುತ್ತೇನೆ”. ಎಲ್ಲ ಅಂಶಗಳನ್ನೂ ಮಿಶ್ರಣ ಮಾಡಿದ ಸಂದೇಶ. ತನ್ನಶಿಕ್ಷಣದ ಮೊದಲ 
ಭಾಗ ಮುಕಾಯವಾಗಿದೆ. ಸಾಕಷ್ಟು ಸಾಧಿಸಿಯಾಯಿತೆಂಬ ತೃಪಭಾವವೂ ಈ ಮಾತುಗಳಲ್ಲಿ 
ಸಷ್ಟವಾಗಿ ಕಾಣುತ್ತದೆ. ಅಥೆಲೋ ತನ್ನ ಸಂಯಮವನ್ನು ಕಳೆದುಕೊಳ್ಳುವುದಿಲ್ಲ ಎಂದು 
ಇಯಾಗೋವಿಗೆ ಹೇಳಿದರೂ ಕೂಡ ಅವನು ಅತ್ತ ಸಾಗಿದ ಕೂಡಲೇ ತನ್ನ ವ್ಯಕಿತ್ಸ ಎಷ್ಟು 
ಅಲ್ಲೋಲಕಲ್ಲೋಲವಾಗಿದೆಯೆಂಬುದನ್ನು ಗುರುತಿಸುತ್ತ ಹೋಗುತಾನೆ. ಈ ಇಷ್ಟು 
ಅಲ್ಲೋಲಕಲ್ಲೋಲಕ್ಕೆ ಕಾರಣ ತಾನು ದೃಢವಾಗಿ ನಂಬಿರುವ "This fellow is of 
exceeding honesty....' ಎಂಬ ಮಾತು. ಅದೇ ಅವನ ಸದ್ಯದ ಅಸಿತ್ಸದ ಬುನಾದಿ. ಆ 
ಮಾತು ನಿಸಂಶಯವಾಗಿ ತನ್ನ ಮನಸಿನಲ್ಲಿ ಸ್ಥಾಪನೆಗೊಂಡಿರುವುದರಿಂದ ಮಿಕ್ಕಿದ್ದೆಲ್ಲವೂ ಆ 
ಮೂಲದಿಂದಲೇ ಹೊರಡಬೇಕು. 'exceeding honesty’ ಅಷ್ಟೇ ಅಲ್ಲಅವನು 'knows all 
qualities, with a learned spint / of human dealing :" ‘learned spint;' 
ಅರಿತವನು ಅವನು, ವಿದ್ವತ್ಪೂರ್ಣ ಚೇತನ ಅವನದು. ಮನುಷ್ಯಕುಲದ ರೀತಿನೀತಿಗಳನ್ನು 
ಗುಣಾವಗುಣಗಳನ್ನುತೂಗಬಲ್ಲ ಹೀಗೆ ಹೇಳುವಾಗಲೇ ತಾನು ಈ ವಿಷಯದಲ್ಲಿಅಜ್ಞಎಂಬ 
ಭಾವವೂ ಇದ್ದೇ ಇದೆ. ಅವನು ಹೇಳಿದ ಹಾಗೆ 1೯1 60 prove her haggard / Though 
that her jesses were my dear heartstrings / I would whistle her off and let 
her down the wind / 10 prey at fortune. ಪ್ರಥಮಬಾರಿಗೆಂಬಂತೆ ನಿರ್ಧಾರದ 
ಮಾತುಗಳು. ಕಟುವೂ ನಿಷ್ಠುರವೂ ಆದ ಮಾತುಗಳು. ಕ್ರೂರವೂ ಹೌದು. "ಅವಳೊಂದು 
ಪಳಗದ ಡೇಗೆಯಾಗಿದ್ದು ನನ್ನ ಹೃದಯಸೂತ್ರಗಳಿಂದ ಅವಳನ್ನು ಕಾಪಾಡುತಿದರೂ 
ಸೂತ್ರಗಳನ್ನು ಕತ್ತರಿಸಿ ಬೀಸುವ ಗಾಳಿಗೆ ಸಿಕ್ಕು ಅವಳ ಹಣೆಬರಹದಂತೆ ಹಾಳಾಗಲಿ ಎಂದು 
ಬಿಟುಬಿಡುತೇನೆ' ಎಂದು ಶಪಥ ಮಾಡುತಾನೆ. ಅವಳ ವಿಷಯ ಇರಲಿ, ತನ್ನದೇ ಏನಾಗಿದೆ? 
‘Haply, for 1 am black, / And have not those soft parts of conversation / 


That Chamberers have, or for 1am declined / Into the vale of years - yet 
that 1s not much / She 15 gone, 1 am abused, and my relief / Must be to 


loathe her. ಪ್ರೀತಿ ಗಂಡು-ಹೆಣ್ಣುಗಳ ಮಧ್ಯೆ ಏರ್ಪಡುತದೆ ಎಂಬ ಅನುಭವಕ್ಕೆ 
ತದ್ವಿರುದ್ಧವಾಗಿ ಈಗ ಪ್ರೀತಿಯೆಂಬುದು, ಆಕರ್ಷಣೆ ಎಂಬುದು ರೂಪ, ಬಣ್ಣ, ವಯಸ್ಸು 
ಇವುಗಳ ಮೇಲೂ ಅವಲಂಬಿಸಿದೆ ಎಂದು ಅಥವಾ ಅವುಗಳ ಮೇಲೆ ಮಾತ್ರ ಅವಲಂಬಿಸಿದೆ 


೧೪೮ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಎಂದು ನಾನು ನಂಬಬೇಕು. ತಾನು ಕಪ್ಪು- ಅವಳು ಬಿಳಿಯಳು ; ನಾನೊಬ್ಬಅಸಂಸ್ಕೃತ ಮಡ್ಡ 
ಆಸ್ಥಾನದ ಸೊಗಸುಗಾರ ಯುವಕರು ಹಾಗೂ ಉಚ್ಛವರ್ಗದ ಪುರುಷರು ಇರು ನಯ, 
ಜೀ ವಳು ಭಾಷೆಗಳಿಗೆ ಅಪರಿಚಿತ ತಾನು. ಗಳ ಎಂಬ ಶಬ್ದಕ್ಷೆ ಸ್ಟೀವನ್ಸ್‌ ಎಂಬ 
ವಿಮರ್ಶಕ "ಒಳಸಂಚು ನಡೆಸುವ ಜನ' ಎಂದೂ ಅರ್ಥ ಮಾಡುತಾನೆ. ಈ ಸಂದರ್ಭದಲ್ಲಿ 
ತೀರ ಅನುಚಿತವಾದ ಬಳಕೆಯೇನೂ ಆಗಲಾರದು. ತನಗೆ ಪ್ರಾಯ ಮೀರಿದೆ ಎಂದೇ? ... "- 
ಆದರೂ ಅಷ್ಟೇನೂ ವಯಸ್ಸಾದವನಲ್ಲತಾನು. ಅವಳು ಯುವತಿ... ಮುಂದುವರೆಸಲಾರದೆ - 
ಅವಳು ತನ್ನ ಕೈ ಜಾರಿ ಹೋದಳು. ಅದಕ್ಕೂ ಹೆಚ್ಚಿಗೆ - ತಾನು ವಂಚನೆಗೆ ಈಡಾಗಿದ್ದಾಗಿದೆ. 
ಅವಳ ಬಗ್ಗೆ ಅಸಹ್ಯಪಟ್ಟುಕೊಳ್ಳುವುದೊಂದೇ ತನಗೆ ಉಳಿದಿರುವ ಮಾರ್ಗ. 'ಲಿ curse of 
marriage, / that we can call these delicate creatures ours, / And not their 
೩ppೀtites ! ಕೋಮಲ, ಲಾವಣ್ಯಗಳ ಈ ಪ್ರಾಣಿಗಳನ್ನು ನಮ್ಮದೆಂದು ಹೇಳಿಕೊಳ್ಳುತ್ತೇವೆ. 
ಆದರೆ ಅವರ ಕಾಮನೆಗಳು ನಮ್ಮಃ ದಲು... ಮದುವೆಯ ಇಪಂದು? ಮುಂದುವರೆಯುತ್ತ 
ಹೋದಂತೆಮಾತಿನಲ್ಲಿಹುಳಿ, ಕಹಿಗಳು ತೀವ್ರಗೊಳ್ಳುತ್ತ ಹೋಗುತವೆ. ತನ್ನ ವೃ ಯಕಿಕ ಸ್ಥಿತಿಯು 
ಸಾರ್ವತ್ರಿಕವಾಗಿ ಅನ್ವಯವಾಗುವ ಸತ್ಯಗಳು ಎಂಬಂತೆ ಮಾತನಾಡುತಾನೆ. "1 had ibs 
be a toad, / And live upon the vapour in a dungeon, / Than keep a corner 
ina thing I love, / For others uses.” ತಾನು ಪ್ರೀತಿಸುವ ಹೆಣ್ಣನ್ನು ಬೇರೆಯವರು ಬಳಸಿ 
ಕೊಳ್ಳುವುದಕ್ಕೆ ಬಿಡುವುದಕ್ಕಿಂತ ಹೊಲಸು ಗಾಳಿಯುಸಿರಾಡುವ ದರಿದ್ರ ಕಾಡುಕಪೆಯಾಗಿ 
ದ್ದೇನು. ಆದರೇನು ಮಾಡುವುದು. 1! 15 the plague of great ones, / Prerogatived 
are they less than the base, / It 15 destiny, unshunnable, like death: 
ಮಹಾನ್‌ ವ್ಯ ಕಿಗಳನ್ನು ಕಾಡುವ ಜಾಡ್ಯ. ಸಾಮಾನ್ಯರಿಗಿಂತ ಹೆಚ್ಚು ನತದೃಷ್ಟರು ಅವರು. ಅದು 
ಅವರ ವಿಧಿ. ಜು ಚಟ ಶತಸ್ತದ್ದ - ಈ ಹಾಗೆ. hd ಮನಸ್ಸು ಎಷ್ಟು 
ಗೊಂದಲಗೊಂಡಿದೆ ಎಂದರೆ ಈ ಜಾಡ್ಯ ಲೆ ಅಂದರೆ ಹೆಂಡಂದಿರಿಂದ ಮೋಸ ಚೋಗುತುದು. 
- ಮಹಾನ್‌ ವ್ಯಕಿಗಳು ಹೇಗೆ ಹೆಚ್ಚು ಬಲಿಬೀಳುತಾರೆ ಎಂದು ಯೋಚಿಸುವುದೇ ಇಲ್ಲ 
ಮುಂದುವರೆದು ಸಾವಿನ ಹಾಗೆ ಈ ದುರ್ವಿಧಿಯೂ ಕೂಡ ಎಲ್ಲರಿಗೂ ಕಟ್ಟಿಟ್ಟ ಸಿತ್ಯವೆ. ತಾಯ 
ಗರ್ಭದಲ್ಲೇ ಜಾರಪತಿತ್ವ ಅಂಟಿಕೊಂಡುಬಿಟ್ಟಿರುತದೆ. ಇಷ್ಟು ಕಹಿಯಲ್ಲಿ ಮಾತನಾಡು 
ವಾಗಲೂ ನೇಪಥೃದಲ್ಲಿಡೆಸ್ಟಿಮೋನಾ ಬರುತ್ತಿರುವುದನ್ನು ನೋಡಿದ ಕೂಡಲೇ ಸಂಪೂರ್ಣ 
ಮೃದುವಾಗಿಬಿಡುತಾನೆ. ಮಾತಿನ ಶೈಲಿಯೇ ಬದಲಾಗಿಬಿಡುತ್ತದೆ. ಅವಳ ಮುಖಷ್ತ ಚರ್ಯೆ, 
ನಡಿಗೆ ಇವುಗಳನ್ನು ಗಮನಿಸಿದ ಅಥೆಲೋ 'Desdemona comes, / If she be false, 0, 
then heaven mocks itself, / 111 not believe it. ಈ ಹುಡುಗಿ ಸುಳ್ಳಾದರೆ, 
ಅಪ್ರಮಾಣಿಕಳಾದರೆ ದೇವಲೋಕ ತನ್ನನ್ನೇ ತಾನು ಹಂಗಿಸಿಕೊಂಡಂತೆ. ಇಷ್ಟು ಮುಗ್ಗ ಹೆಣ್ಣು 
ದ್ರೋಹ ಬಗೆಯುವುದೆಂದರೇನು 9 11 not believe 1. ಅವಳನ್ನು ನೋಡಿ, ಅವಳ 


ಅಥೆಲೋ ೧೪೯ 


ಮುಗ್ಗತನವನ್ನು ಗಮನಿಸಿ ಈ ಮಾತುಗಳು ಆಡುವುದೋ ಅಥವಾ ತನ್ನನ್ನು ತಾನು 
ನಂಬಿಸಿಕೊಳ್ಳಲಿಕ್ಕೆ ಮಾಡುತ್ತಿರುವ ಯತ್ನವೋ ? ಎರಡೂ ನಿಜವಿರಬಹುದು. ಡೆಸ್ಟಿಮೋನಾ 
ಪ್ರವೇಶಿಸಿದ ಮೇಲೆ ಅವರಿಬ್ಬರ ನಡುವಿನ ಅತ್ಯಂತ ಕಿರುದೃಶ್ಯ ಇದು - ಕೇವಲ ಹನ್ನೆರಡೇ 
ಸಾಲುಗಳು. ಭೋಜನ ಕೂಟಕ್ಕೆ ಆಹ್ವಾನಿಸಿದ್ದ ನಗರ ಪ್ರಮುಖರು ಆಗಮಿಸಿದ್ದಾರೆ. 
ಅಥೆಲೋನ ದಾರಿ ಕಾಯುತಿದ್ದಾರೆ ಎಂದು ಹೇಳುತಾಳೆ. "ನನ್ನದೇ ತಪ್ಪಾಗಿದೆ' ಎಂದು ಕ್ಷೀಣ 
ದನಿಯಲ್ಲಿ ಉತರಿಸಿದ ಅಥೆಲೋಗೆ ಡೆಸ್ಟಿಮೋನಾ ಕಳವಳಗೊಂಡು ಯಾಕೆ ದನಿ ಇಷ್ಟು 
ಕುಗ್ಗಿದೆ, ಆರೋಗ್ಯ ಚೆನ್ನಾಗಿಲ್ಲವೇ ಎಂದು ಕೇಳುತಾಳೆ. ಕೊಂಚ ತಲೆನೋವು ಅನ್ನುತ್ತಾನೆ 
ಅಥೆಲೋ. ತನ್ನ ಕರವಸ್ತ್ರತೆಗೆದು ಅವನ ಹಣೆಗೆ ಕಟ್ಟಲು ಹೋದ ಹೆಂಡತಿಗೆ "ನಿನ್ನ ಕರವಸ್ತ್ರ 
ತುಂಬ ಪುಟ್ಟದು, ಅದನ್ನು ಬಿಡು, ಹೋಗೋಣ ನಡೆ' ಎಂದು ಕರೆದೊಯ್ಯುತಾನೆ. ಅವನ 
ದೇಹಸ್ಥಿತಿ ಚೆನ್ನಾಗಿಲ್ಲದುದರ ಬಗ್ಗೆ ಡೆಸ್ಟಿಮೋನಾ ಖಿನ್ನಳಾಗಿದ್ದಾಳೆ. ಅಷ್ಟೆ. ಹನ್ನೆರಡೇ ಸಾಲು. 
ಅವನ ವರ್ತನೆಯಲ್ಲಿ ಬಿಗುವು ಸಷವಾಗಿ ಕಾಣುತದೆ. ನಿರ್ಭಾವುಕನಾಗಿ ಅವಳಿಗೆ 
ಉತರಗಳನ್ನು ಕೊಡುತ್ತಾನೆ. ಮತ್ತೆ ಡೆಸ್ಟಿಮೋನಾ ಎಂದಿನಂತೆ ತನ್ನ ಸರಳ ಮುಗ್ದ ರೀತಿಗಳಲ್ಲಿ 
ವರ್ತಿಸುತಾಳೆ. ಆದರೆ ಈ ಪುಟ್ಟ ದೃಶ್ಯದ ಅತಿ ಮುಖ್ಯ ಅಂಶವೆಂದರೆ ಡೆಸ್ಟಿಮೋನಾ ತನ್ನ 
ಕರವಸ್ತವು ತನ್ನ ಕೈ ಜಾರಿ ಬಿದ್ದುದೂ ಗಮನಿಸದೆ ಹಾಗೆಯೇ ಗಂಡನ ಹಿಂದೆ, ಅವನ 
ಆರೋಗ್ಯದ ಆತಂಕದಲ್ಲಿ ನಡೆದುಬಿಡುವುದು. ಆ ಕರವಸ್ತ್ರಅವಳಿಗೆ ಎಷ್ಟು ಪ್ರಿಯವಾದದ್ದು 
ಎಂದು ಇನ್ನೊಂದು ಕ್ಹಣದಲ್ಲಿನಾವು ಎಮಿಲಿಯಾ ಬಾಯಿಂದ ಕೇಳುತ್ತೇವೆ. ಹಾಗಿದ್ದೂ'[t it 
alone, come, 111 go in with you' ಎಂದು ಅಥೆಲೋ ಹೇಳಿದ ಕೂಡಲೇ ವಿಧೇಯಳಾಗಿ 
ಅವನನ್ನು ಅನುಸರಿಸಿ ನಡೆದುಬಿಡುತಾಳೆ. ಈ ಒಂದು ಪುಟ್ಟ ನಿದರ್ಶನದಲ್ಲಿಯೂ 
ಡೆಸ್ಟಿಮೋನಾಳಿಗೆ ಅಥೆಲೋನ ಬಗೆಗಿನ ತವಕ ಮಿಕ್ಕೆಲ್ಲದಕ್ಕಿಂತ ಎಷ್ಟು ಹೆಚ್ಚು ಪ್ರಮುಖ 
ವಾದುದು ಎಂಬುದನ್ನು ನಾವು ಗಮನಿಸಬಹುದು. ಈ ಒಂದು ಕರವಸ್ತವೇ ಮುಂದೆ 
ಭಯಾನಕ ದುರಂತದ ತಿರುವು ಪಡೆಯುತದೆಂಬುದು ನಾಟಕೀಯ ವ್ಯಂಗ್ಯವಷ್ಟೆ. 


ರಂಗದ ಮೇಲೆ ಒಬ್ಬಳೇ ಉಳಿದ ಎಮಿಲಿಯಾ ಈ ಕರವಸವನ್ನು ಎತಿಕೊಳ್ಳುತಾಳೆ. ಈ 
ಕರವಸ್ಪದ ಹಿನ್ನೆಲೆ ಅವಳಿಗೆ ಚೆನ್ನಾಗಿ ಗೊತು, ಮೂರನು ಡೆಸ್ಲಿಮೋನಾಳಿಗೆ ಕೊಟ್ಟ ಪ್ರಥಮ 
ಪ್ರೇಮ ಕಾಣಿಕೆ ಅದು. ಅವಳು ಇದನ್ನು ಎಷ್ಟೊಂದು ಪ್ರೀತಿಸುತಾಳೆ ಎಂದು ತನಗೆ ಗೊತ್ತು 
ಎಂದೂ ಕಳೆಯಬಾರದೆಂದು ಗಂಭೀರಭಾವದಿಂದ ಕೇಳಿಕೊಂಡಿದನೆಂದೂ ತನಗೆ ಗೊತ್ತು 
ಸದಾ ಕಾಲವೂ ಈ ಕಾಣಿಕೆಯನ್ನು ಅವಳು ತನ್ನ ಬಳಿಯೇ ಇಟ್ಟುಕೊಂಡಿರುತಾಳೆ - ಅದಕ್ಕೆ 
ಮುತಿಡುತಿರುತಾಳೆ, ಅದರೊಡನೆ ಮಾತನಾಡುತಿರುತಾಳೆ. ಅಷ್ಟೊಂದು ಆಸ್ಲೆ ಅವಳಿಗೆ. ಆದರೆ 
ತನ್ನಗಂಡ, ಅವನೊಂದು ವಕ್ರ ಎಂದು ತನಗೆ ಗೊತ್ತು, ಈ ಕರವಸ್ತವನ್ನುಹೇಗಾದರು ಮಾಡಿ 
ಕದ್ದು ತಾ ಎಂದು ನೂರು ಬಾರಿಯಾದರೂ ತನಗೆ ದುಂಬಾಲು ಬಿದಿದಾನೆ. “ಅವನಿಗೆ 
ಇದರಿಂದ ಏನು ಪ್ರಯೋಜನವೋ ಆ ದೇವರೇ ಬಲ್ಲ ನನಗಂತೂ ತಿಳಿಯದು' ಏನೇ ಆಗಲಿ 


೧೫೦ ಶೇಕ್‌ಪಿಯರ್‌-ಎರಡು ನಾಟಕಗಳ ಅಧ್ಯಯನ 


ಈ ಕರವಸದ ನಕಲು ಒದು ತಯಾರಿಸಿ ತನ್ನ ಗಂಡನಿಗೆ ಕೊಡುತ್ತೀನಿ... ಅವನ ಹುಚ್ಚು 
ಖಾಯಿಷಿಗೆ ಮಾತ್ರ ತಾನು ಇದನ್ನು ಮಾಡುತ್ತಿರುವುದು, ಎಂದು ಹೇಳಿಕೊಂಡು 
ಮುಗಿಸುವಷ್ಟರಲ್ಲಿ ಇಯಾಗೋ ಪ್ರವೇಶವಾಗಿಬಿಡುತ್ತದೆ ; ಈ ಕ್ಷಣದಲ್ಲಿ ಎಮಿಲಿಯಾ ತಾನು 
ಏನು ಮಾಡಬೇಕು ಎಂದು ಯೋಚಿಸಿ ನಿರ್ಧರಿಸುವುದರಲ್ಲಿ ಅವಳ ಬಾಯಿಂದ ಮಾತು 
ಹೊರಬಿದ್ದುಬಿಟ್ಟಿರುತದೆ. ಇದು ಡೆಸ್ಸಿಮೋನಾಳಿಗೆ ಬಗೆದ ದ್ರೋಹವೇ ? ಇಯಾಗೋ 
ಬಗೆಗಿನ ಪ್ರೀತಿಯೆ ? ನಂಬಿಕೆಯೆ ? ಅಥವಾ ಇದೆಲ್ಲಕ್ಕಿಂತ ಪ್ರಮುಖವಾಗಿ "ತಾನು ಎಷ್ಟು 
ಜಾಣೆ, ಹೇಗೆ ಗಂಡ ಹೇಳಿದ ಕೆಲಸ ಮಾಡಿದ್ದೇನೆ' ಎಂದು ಪ್ರದರ್ಶಿಸುವ ಅತ್ಕುತಾಹವ ೧ 
ಖಂಡಿತ ಮೊದಲನೆಯ ಕಾರಣವಲ್ಲ, ಬಹುಶಃ ಮೂರನೆಯದೇ ಹೆಚ್ಚು ವಿಶ್ವಸನೀಯ 
ಕಾರಣ. ಮತ್ತೆ ಗಂಡನ ಬಗ್ಗೆ ನಂಬಿಕೆಯೂ ಒಂದ ಕಾರಣ. ಹೌದೇ ಹೌದು. ಎಮಿಲಿಯಾ 
ವಿಷಯ ಒತ್ತಟ್ಟಿಗಿಟ್ಟು, ಇಯಾಗೋವಿಗೆ ಅನಿರೀಕ್ಷಿತವಾಗಿ ಖುಲಾಯಿಸಿದ ಈ ಅದೃಷ್ಟಕ್ಕೆ 
ಅವನನ್ನು" ಅಭಿನಂದಿಸಲೇ' ಬೇಕು. ಹಿಂದೆ ನಾವೇ ಗಮನಿಸಿದ ಹಾಗೆ ಅಥೆಲೋ ಮತ್ತುತಾನು 
ದೃಶ್ಯ ಪ್ರವೇಶ ಮಾಡಿದ ಕೂಡಲೇ ನುಸುಳಿಹೋದ ಕ್ಯಾಷಿಯೋ ಒಂದು ಮಹದುಪಕಾರ 
ಮಾಡಿದ ಹಾಗೆ. ಈಗ ಎಮಿಲಿಯಾ ಈ ಕರವಸ್ಪದ ನಕಲು ಮಾಡಿಸಬೇಕು ಎಂದು 
ಯೋಚಿಸುತ್ತಿರುವ ಕ್ಷಣದಲ್ಲಿಯೇ ಆಕೆಯನ್ನು ತಾನು ಹಠಾತ್‌ ಭೆಟ್ಟಿಯಾದುದು, ಇವುಗಳನ್ನು 
ನೋಡಿದಾಗ ವಿಧಿ ಸಂಪೂರ್ಣ ತನ್ನ ಕಡೆಗೇ ಇದೆ ಎಂದು ಎದೆ ಉಬ್ಬಿರಬೇಕು ಅವನಿಗೆ. 
ಹೀಗಿದ್ದೂ ಕರವಸ್ಥವನ್ನು ಅವನಿಗೆ ಕೊಡುವುದಕ್ಕೆ ಮುಂಚೆ ತಾನು ಅವಸರಮಾಡಿಬಿಟೆನೋ 
ಏನೋ ಎಂಬ ಅನುಮಾನ ಇದಕ್ಕಿದ್ದಂತೆ ಕಾಡಿದಂತಾಗಿ"What will you do with it.... 
...-poor lady, she'll run mad / when she shall lack it' ಎಂದು ಹೇಳಿ "ನನಗೆ 
ಹಿಂತಿರುಗಿಸಿ ಬಿಡು' ಎಂದು ಕೇಳಿಕೊಳ್ಳುತಾಳೆ. "ನಿನಗೆ ಯಾಕೆ ಬೇಕು ? ನನಗದರಿಂದ 
ಪ್ರಯೋಜನವಿದೆ, ನೀನೀಗ ಹೊರಡು' ಎಂದು ಅವಳನ್ನು ಕಳಿಸಿ ಬಿಡುತಾನೆ. ಅವನ 
ಆನಂದಪರವಶತೆಗೆ ಎಣೆಯೇ ಇಲ್ಲ ಈಗ. ಯೋಜನೆ ಸಿದ್ದವೂ ಆಗಿದೆ. ಈ ಕರವಸ್ತವನ್ನು 
ಕ್ಯಾಷಿಯೋ ನಿವಾಸದಲ್ಲಿ ಬಿಟ್ಟುಬರಬೇಕು. ಅವನಿಗೆ ಅದು ಸಿಕ್ಕುವಂತೆ ಮಾಡಬೇಕು. 
ಗಾಳಿಯಂತೆ ಹಗುರಾದ ಪುರಾವೆಗಳೂ ಧರ್ಮಗ್ರಂಥಗಳಲ್ಲಿಉಕವಾದ ಸೂಕಿಗಳಿಗಿಂತ ಹೆಚ್ಚು 
ಶಕಿಶಾಲಿಯಾಗಿಬಿಡುತದೆ. ಇದರಿಂದ ಸಾಕಷ್ಟುಸಾಧಿಸಬಹುದು. ಇಯಾಗೋಗೆ ಈಗಾಗಲೇ 
ಖಂಡಿತವಾದಂತೆ ಮೂರನು ತನ್ನ ವಿಷಕ್ಕೆ ಕ್ರಮೇಣ ಬಲಿಯಾಗುತಿದ್ದಾನೆ. ವಿಷದ ಲಕ್ಷಣವೇ 
ಹಾಗೆ. ಮೊದಮೊದಲು ಹಾನಿಕರವೇ ಅಲ್ಲವೆಂದು ತೋರುವುದು. ಕ್ರಮೇಣ ಗಂಧಕದ 
ಬಂಡಾರವೇ ಉರಿಯುವ ಹಾಗೆ ಮೈಯಾದ್ಯಂತ ಹಬ್ಬಬಿಡುತದೆ. ಹೀಗೆ ಹೇಳುತಿರುವಂತೆಯೇ 
ಪ್ರವೇಶಿಸುತ್ತಿರುವ ಅಥೆಲೋನನ್ನು ನೋಡಿ "ನಾನು ಹೇಳಲಿಲ್ಲವೆ ? ಹೇಗೆ ಬರುತ್ತಿದ್ದಾನೆ 
ನೋಡಿ... not poppy, nor mandragora, / Nor all the drowsy syrups of the 
world, / shall ever medic.ne thee to that sweet sleep / Which thou owedst 


pd 


ಅಥೆಲೋ ೧೫೧ 


yestarday ಎಂದು ಬೀಗುತಾನೆ. ಅವನ ಸಂಭ್ರಮ ಎಷ್ಟು ಉತ್ಕಟವೆಂದರೆ ಅವನ ಬಾಯಿಂದ 
ಒಂದಷ್ಟು ಕಾವ್ಯವೂ ಹೊಮ್ಮಿಬಿಡುತದೆ. "ಜಗತಿನ ಯಾವ ಪ್ರಬಲ ನಿದ್ರಾಜನಕವಸುವೂ ನಿನಗೆ 
ಮತ್ತೆ ನಿನ್ನ ನೆನ್ನೆಯ ಸವಿನಿದ್ರೆಯನ್ನು ತರಲಾರದು.' ಆದರೆ ತನ್ನ ಎಣಿಕೆಯಲ್ಲಿ ಭಾರಿ ತಪ್ಪಿದೆ 
ಎಂದು ಕ್ಷಣದಲ್ಲಿ ಕಂಡುಬಿಡುತದೆ. ಒಂದಷ್ಟು ಆಘಾತವನ್ನೇ ಅನುಭವಿಸಿಬಿಡುತಾನೆ. 
ಅಥೆಲೋವ್ಯಗ್ರನಾಗಿದ್ದಾನೆ. ಆದರೆ ಇಯಾಗೋ ಭಾವಿಸಿದ ಹಾಗೆ ಅದು ಡೆಸ್ಟಿಮೋನಾಳನ್ನು 
ಉದ್ದಶಿಸಿ ಅಲ್ಲ, ತನ್ನನ್ನೇ ಕುರಿತಾದದ್ದು ಎಂದು ತಿಳಿದು ಕೊಂಚ ಗಲಿಬಿಲಿಗೊಳ್ಳುತಾನೆ. 
ಅಥೆಲೋ ಬಂದವನೆ 'ಗ, ಗ, false to me, to me ?' ಎಂದು ಚೇರುತಾನೆ. '10 me... 
ಅನಂತರದ ಎರಡನೇ'10 ಣ' ಮತೂ ಅರ್ಥಪೂರ್ಣವಾಗುತದೆ. ಪ್ರೀತಿಸಿದ ನನಗೆ, ಅವಳೇ 
ಪ್ರೀತಿಸಿದ ನನ್ನನ್ನು, ಎರಡೂ ಅರ್ಥಗಳಿವೆ ಇಲ್ಲಿ ನನಗೆ ದ್ರೋಹಬಗೆಯುತಾಳೆಯೆ? ನನ್ನನ್ನು 
ಮೋಸಗೊಳಿಸುತಾಳೆಯೆ ?... ಸಿಟ್ಟು, ಉದ್ರೇಕಗಳು ತಾರಕವನ್ನು ಮುಟ್ಟಿವೆ. ಇಯಾಗೋ 
"ಬಿಡು, ಬಿಡು, ಆ ಮಾತು ಮತ್ತೆ ಯಾಕೆ' ಎಂದು ಉಸಿರುತಿದ್ದಂತೆಯೇ ರೋಷಾವಿಷ್ಟ 
ಅಥೆಲೋ "ತೊಲಗಿ ಹೋಗು, ಹಾಳಾಗಿ ಹೋಗು; ಚಿತ್ರಹಿಂಸೆಯ ಚೌಕಟ್ಟಿನಲ್ಲಿನನ್ನನ್ನು ಬಂಧಿ 
ಸಿದ್ದಿ.. ಅರೆಬರೆ ತಿಳಿಯುವುದಕ್ಕಿಂತ ತಿಳಿಯದೇ ಸಂಪೂರ್ಣ ಮಾನಹಾನಿಗೀಡಾಗುವುದು 
ಲೇಸು' ಎಂದು ಅಬ್ಬರಿಸುತಾನೆ. "ಏನಾಯಿತು, ಏನಾಯಿತು' ಎಂದು ಕೇಳುತ್ತಿರುವ 
ಇಯಾಗೋನನ್ನು ಸಂಪೂರ್ಣ ನಿರ್ಲಕ್ಬಿಸಿದಂತೆಯೇ ಅಥೆಲೋ ತನ್ನ ಆಳದ ನರಳಾಟದ 
ಸ್ವರೂಪವನ್ನು ತಾನೇ ಅರ್ಥಮಾಡಿಕೊಳ್ಳುವ ಯತ್ನದಲ್ಲಿ ಮಗ್ಗನಾದಂತೆ ಮಾತನಾಡುತಾನೆ. 

ಇದು ನಾಟಕದ ಉನ್ನತ ಗಳಿಗೆ ಎಂಬುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅಥೆಲೋ ಪಾತ್ರದ 
ವಿಕಾಸದಲ್ಲಿಒಂದು ಮಹತ್ವ ಗಳಿಗೆ ಎಂಬುದು ಕೂಡ. ಒಂದು ಅರ್ಥದಲ್ಲಿಅಥೆಲೋ ತಾನು 
ಎದುರಿಸುತ್ತಿರುವ ಸಂಘರ್ಷದ ಲಕ್ಷಣವನ್ನೂ ವಿವರಿಸುತಿದ್ದಾನೆ. ಡೆಸ್ಟಿಮೋನಾಳೊಂದಿಗೆ 
ಕೆಲವೇ ಹೊತ್ತುಕಳೆದುಬಂದಿದ್ದಾನೆ. ಭೋಜನ ಕೂಟ, ಬಹುಶಃ ನಂತರದ ಕೆಲವೇ ಕ್ಷಣಗಳ 
ಏಕಾಂತ. ಕೆಂಡವಾಗಿ ಉರಿಯುತ್ತಿದ್ದ ತನ್ನ ಮೈಮನಸುಗಳಿಗೆ ಡೆಸ್ಟಿಮೋನಾ ತಂಗಾಳಿಯಾಗಿ 

ಕಂಡಿದ್ದಾಳೆ. ಸ್ವಚ್ಛ , ಶುಭ್ರ, ಮುಗ್ಗರೀತಿಯ ಅನುಭವ ಅದು. ಇಂಥ ಅನುಭವಕ್ಕೆ ಹಿನ್ನೆಲೆಯಲ್ಲಿ 
ಇಯಾಗೋನ ಎಲ್ಲ ಯತ್ನಗಳಿದ್ದೂ ಅಥೆಲೋ ಇನ್ನೂ ಕೂಡ ತೆರೆದ ಮನಸ್ಸಿನವ 

ನಾಗಿದ್ದನೆಂದರೆ, ಈ ತಂಗಾಳಿಯನ್ನು ಮುಕ್ತವಾಗಿ ತನ್ನ ಮೇಲೆ ಆಡಲು ಅಡಚಣೆ ಒಡ್ಡಿಲ್ಲ 
ಎಂದರೆ - ಒಂದೇ ತೀರ್ಮಾನ ಸಾಧ್ಯ : ಅಥೆಲೋ ತನ್ನ ಹೃದಯವನ್ನು ಭ್ರಷಗೊಳಿಸಿ 

ಕೊಂಡಿಲ್ಲ, ಅಥವಾ ಇಯಾಗೋ ಕಿವಿಗೆ ಸುರಿದ ವಿಷ ಮಿದುಳನ್ನು ತಾಗಿದೆಯೇ ವಿನಾ 

ಹೃದಯವನ್ನು ಇನ್ನೂ ತಾಗಲಾಗಿಲ್ಲ ಎಂದು. ಎರಡನೇ ಅಂಕದಲ್ಲಿ ಚಂಡಮಾರುತ ಮತ್ತು 
ಹುಚ್ಚೆದ್ದ ಸಮುದ್ರದ ಅಲೆಗಳಿಗೆ ಸಿಲುಕಿ ಜೀವಾಪಾಯದ ಕ್ಷಣಗಳೆಲ್ಲವನ್ನೂ ಗೆದ್ದು ಬಂದು 

ಡೆಸ್ಟಿಮೋನಾಳನ್ನು ಕಂಡ ಕೂಡಲೇ ಅವನು ಆಡಿದ ಮಾತುಗಳನ್ನು ನಾವು ಮತ್ತೆ ನೆನಪು 

ಮಾಡಿಕೊಳ್ಳಬೇಕು... 


೧೫೨ ಶೇಕ್‌ಷಪಿಯರ್‌- ಎರಡು ನಾಟಕಗಳ ಅಧ್ಯಯನ 


....O my 5005 Joy 

IH after every tempest come such calmness, 

May the winds blow, till they have wakened death, 
And let the labouring bark climb hills of seas 
Olympus high, and duck again as low 

As hell1s from heaven.... 


ಇಲ್ಲಿಯೂ ಅಷ್ಟೆ... ಇಯಾಗೋನಂಥವರು ಎಷ್ಟೇ ಚಂಡಮಾರುತವನ್ನು ಮನಸಿನಲ್ಲಿ 
ಸೃಷ್ಟಿಸಲಿ, ಎಷ್ಟೇ ರೋಷಾವಿಷವಾದ ಭಾವಗಳನ್ನು ಅಪಳಿಸಲಿ ಡೆಸ್ತಿಮೋನಾಳ ಜೊತೆ 
ಕಳೆಯುವ ಗಳಿಗೆಗಳು... 'my souls joy' ಮತು ಅಂಥ ಕ್ಷಣಗಳಲ್ಲಿ 'my soul hath her 
content 50 absolute’... ಇಲ್ಲಿಇರುವ ಸಂಘರ್ಷವೇ ಇದು: ಹೃದಯ ಮತ್ತು ಮಿದುಳು, 
ಕಾಣ್ಕೆ ಮತ್ತು ನಿಜ ಇವುಗಳ ಮಧ್ಯದ ಸಂಘರ್ಷ. ಹೃದಯಕ್ಕೆ ಅನುಭವವಾಗಿದ್ದನ್ನು ಹೇಗೆ 


ನಿರಾಕರಿಸುವುದು... 


‘What sense 86 1011101 stolen hours of lust ? /I saw it not, thought 
it not, it harmed not me, / I slept the next night well, was free and merry / 
SER " ಹೀಗಿರುವಾಗ ತನಗೆ ದ್ರೋಹಬಗೆದಿದ್ದಾಳೆ ಎಂದು ನಂಬುವುದು ಹೇಗೆ ? ಏನು 
ಕಳುವಾಗಿದೆ ಎಂದೇ ಗೊತಿಲ್ಲದವನು ಕಳೆದುಕೊಂಡಿದ್ದೇನೆಂದು ಹಲುಬಬೇಕು ಯಾಕೆ ? 
ಅಥವಾ ಇನ್ನೊಂದು ರೀತಿ ನೋಡಿದಾಗ ಇದು ಆತ್ಮಮರುಕದ ಮತೊಂದು ರೂಪವೇ? ಇಲ್ಲ 
- ಇಡೀ ಸಂದರ್ಭಕ್ಕೆ ತಾರ್ಕಿಕ ವಿವರಣೆ ನೀಡುವುದರ ಮೂಲಕ ವಿಚಿತ್ರ ಸಮಾಧಾನ 
ತಂದುಕೊಳ್ಳುವ ರೀತಿಯೇ 9 ನಿರ್ಣಯಿಸುವುದಕ್ಕೆ ಮುಂಚೆ ಮುಂದಿನ ಭಾಗವನ್ನು 
ನೋಡೋಣ. ಅದಕ್ಕೂ ಮುಂಚೆ ಇಯಾಗೋನ '] am sorry to hear this’ ಮಾತಿದೆ. 
"ನೀನು ಹೀಗೆ ಮಾತನಾಡುವುದು ನನಗೆ ದುಃಖ ತರುತದೆ' ಎಂದು ಅರ್ಥವೇ ? ಅಂದರೆ 
ಇಷ್ಟುಹೇಳಿದ ಮೇಲೂನಿನಗೆತಿಳಿಯಲಿಲ್ಲವೆಂದರೆ ವಿಷಾದಪಡಬೇಕು ಎಂದೆ? ಅಥವಾ ನಿನ್ನ 
ಮನಸಿಗೆ ಇಷ್ಟು ಬೇಸರವಾಗಿರುವುದು ಕೇಳಿ ದುಃಖವಾಗುತಿದೆಯೆಂದೆ ? ಕೇವಲ ' am 
sorry’ ಅಂದುಬಿಟ್ಟಿದ್ದರೆ ಸರಳವಾಗಿ ಅರ್ಥಮಾಡಬಹುದಿತ್ತು ಆದರೆ ಇಯಾಗೋ ಎಂದೂ 
ಸರಳ ಅಲ್ಲ ಅವನ ಕೆಲವು ಮಾತುಗಳಿಗೆ ಹೇಗೂ ಅರ್ಥಮಾಡಬಹುದು ಅಥವಾ 
ಅರ್ಥಮಾಡಲಿಕ್ಕಾಗದೇ ಹೋಗಬಹುದು. ಅಥೆಲೋನ ಮುಂದಿನ ಹದಿಮೂರು ಸಾಲುಗಳು 
ಮಹಾನ್‌ ಕಲನಾತಕ ಕಾವ್ಯಭಾಗ. ಹಿಂದಿನ ಆರುಸಾಲುಗಳಿಗಿಂತ ಮತ್ತೂ ಸ್ಪಗತಾತಕವಾಗಿ 
ತೋರುವ ಭಾಗ. 


ಅಥೆಲೋ ಜ್ಯ ೧೫೩ 


‘Thad been happy if the general camp, 
Pioners, and all, had tasted her sweet body, 
50 I had nothing known ; 


ಅಥೆಲೋ ಒಳಗೆ ಎಂಥ ಹಿಂಸೆಯಲ್ಲಿ ತೊಳಲುತಿರಬೇಕು ಎಂಬುದು ಈ ಸಾಲುಗಳಲ್ಲಿ 
ಸಷ್ಠವಾಗುತದೆ. "ನನ್ನ ಸೈನ್ಯದ ತುಕಡಿಗಳು, ಕೊನೆಗೆ ಶಿಕ್ಚೆಗೆ ಒಳಗಾದ ಸಾಧಾರಣ ಸೈನಿಕನಿಗೂ 
ಕೀಳುದರ್ಜೆಯಲ್ಲಿರುವವರೂ ಕೂಡ ನನ್ನ ಅರಿವಿಗೆ ಬಾರದಂತೆ ಅವಳ ಸುಂದರ ದೇಹದ 
ಸುಖ ಅನುಭವಿಸಿದ್ದರೂ ನಾನು ಯೋಚನೆಮಾಡುತ್ತಿರಲಿಲ್ಲ.. ಇದು ಗೊತಾಗದಿರುವವರೆಗೆ 
ನಾನು'wa೩s free and merry' "ಕ್ಯಾಪಿಯೋ ಅವಳಿಗಿತ್ರಮುತುಗಳನ್ನುನಾನು ಕಾಣಲಿಲ್ಲ... 
ಕ್ಯಾಷಿಯೋ ಅಷ್ಟೇ ಅಲ್ಲ... ಎಲ್ಲರೂ, ಯಾರಾದರೂ ಅವಳನ್ನು ಭೋಗಿಸಿರಬಹುದು. ಆದರೆ 
ನನಗೇನು ಅರಿವಿತು? ' saw it not, thought it not, it harmed not me’... ಆದರೆ 
ಈಗ, 


O now for ever 
farewell the tranquil mind, farewell content... 


ಅವನು ಬಳಸುವ ಶಬ್ದಗಳು -'tranquil mind’, ‘content’. ಅಕ್ಸುಬ್ಬ , ಪ್ರಶಾಂತ ್ಥಿತಿ 
ಹಾಗೂ ಸಂತುಷ್ಟ ಮನಸ್ಸು ಇವಕ್ಕೆಲ್ಲ ಈಗ ವಿದಾಯ. ನೆಲದಿಂದ ಆಕಾಶದವರೆವಿಗೆ 
ಜಿಗಿಯುವ ಸಮುದ್ರದ ಅಲೆಗಳ ಮೇಲೆ ನಾವೆ ಚಲಿಸಬೇಕಾದ ದುರ್ದೈವ ಸ್ಥಿತಿ ತನ್ನದು. ಇನ್ನು 
ಮುಂದೆತೀರತಲುಪಿದರೆ ಮನಸಿಗೆ ಹರ್ಷದ ಚಿಲುಮೆ ಹರಿಸುವ ಪ್ರೀತಿಯ ಮುಖವಿಲ್ಲ.. 


Farewell the plumed troop, and the big wars, 
That makes ೫೫011017 virtue : ಲಿ farewell, 
Farewell the neighing steed, and the shrill trump, 
The spint - stiming drum, the ear-piercing fife ; 
The royal banner, and all quality, 

Pride, pomp and circumstance of glorious war ! 
And, O ye mortal engines, whose wide throats 
The immortal Jove's great clamour counterfeit ; 
Farewell, Othello's occupation 15 gone ! 


ಈ ಒಂಬತ್ತುಸಾಲುಗಳಲ್ಲಿಯೂ ಯುದ್ಧದ ಪ್ರತಿಮೆಗಳು ತುಂಬಿಬಿಟ್ಟಿವೆ. ನಮಗೆ ಚೆನ್ನಾಗಿ 
ನೆನಪಿದೆ - ಮೊದಲ ಅಂಕದ ಮೂರನೇ ದೃಶ್ಯದಲ್ಲಿ ಅಥೆಲೋ ತನ್ನ ಮತ್ತು ಡೆಸಿಮೋನಾಳ 
ಮಧ್ಯೆ ಪ್ರೀತಿ ಅಂಕುರಿಸಿದ ಬಗೆಯನ್ನು ವಿವರಿಸುವಾಗ ಬಳಸಿದ್ದೂ ಕೂಡ ಶೌರ್ಯ. ಸಾಹಸ, 


೧೫೪ ಶೇಕ್‌ಷಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಸಮರ, ಭಯಾನಕ ಕ್ಷಣಗಳ ವಿವರ - ಇವುಗಳನ್ನು ಕುರಿತಾದ ಮಾತುಗಳೇ. ಅಲ್ಲಿ ಕಂಡದ್ದು 
ಒಂದು ಆತತ್ಪಪ್ತ ಸ್ಥಿತಿ ಭೌತಿಕ ಜಗತ್ತಿನೊಡನೆ ತನ್ನ ಜೀವನಾದ್ಯಂತ ನಡೆಸಿದ 
ಭೂ ಮತ್ತು ಏರ್ಪಟ್ಟ ಹಣಾಹಣಿಗಳ ಕುರಿತಾದದ್ದು ಆದರೆ ಮೇಲಿನ ಉದ್ಭೃತ 
ಭಾಗದ ವೇಳೆಗೆ ಈ ಭೌತಿಕ ಜಗತ್ತಿನಿಂದಲೂ ತಾನು ಉಚ್ಛಾಟಿತನಾದ ಭಾವ ಆಳತರ 
ತನ್ನೆದುರೇ ನಿಂತು ತನ್ನ ಅಸಿತ್ಯವನ್ನೇ ಬುಡಮೇಲುಮಾಡುತಿದೆ. ‘Othello s occupation 15 
ಆಂಗe' ... ಅಥೆಲೋ ಈಗೊಂದು ದೊಡ್ಡ ಸೊನ್ನೆ ಸ್ಫನಿಕನಾಗಿ, ದಂಡನಾಯಕನಾಗಿ 
ಯುದ್ಧರಂಗದಲ್ಲಿವೀರಾಗ್ರಣಿಯಾಗಿ ತನ್ನಹಿರಿಮೆ, ಮಹತ್ವಾಕಾಂಕ್ಷೆ, ಯಶಸ್ಸುಇವುಗಳಿಂದೆಲ್ಲ 
ಗಳಿಸಿದ ಘನತೆ ಗೌರವ ಎಲ್ಲಕ್ಕೂ ಇನ್ನು ತಿಲಾಂಜಲಿಯಟ್ಟಂತೆಯೇ. ಇಯಾಗೋ ಸುರುವಿದ 
ವಿಷ ಡೆಸ್ಟಿಮೋನಾಳೊಂದಿಗೆ ಕಳೆಯುವ ಅಮೃತಗಳಿಗೆ ಇವುಗಳೆರಡರಲ್ಲಿಯಾವುದು ಸತ್ಯ? 
ಯಾವುದು ಸುಳ್ಳು ? ಸಂಘರ್ಷ ಹೀಗೆ ತನ್ನನ್ನು ಕ್ರಮೇಣ ವಿಷಾನಿಲದ ಹಾಗೆ ಸುತುವರಿದು 
ಉಸಿರುಕಟ್ಟಿಸುತಿದೆಯೆಂಬುದಂತೂ ತಾನು ಗಟ್ಟಿಯಾಗಿ ಅನುಭವಿಸುತಿರುವುದು ನಿಜ... ಈ 
ಇಡೀ ಭಾಗ ತನ್ನ ತೀವ್ರತೆಯಿಂದ, ಗಾಢತೆ ಹಾಗೂ ಅತ್ಯಾಕರ್ಷಕ ಗಂಭೀರದಿಂದ ಸಮುದ್ರದ 
ಅಲೆಗಳ ಹಾಗೆ ನಮಲ್ಲಿ ಭೋರ್ಗರೆದುಬಿಡುತದೆ. 


ಈ ಅನಿರೀಕ್ಷಿತದಿಂದ ಇಯಾಗೋ ಕೂಡ ಕೊಂಚ ಅಸ್ಥಿರನಾಗಿರುವುದು ಖಂಡಿತ... 
it possible, my lord 7’ ...ದುರ್ಬಲನಾಗಿ ಗೊಣಗುತಾನೆ. ಅವನ ದನಿಯೇ ಮೈ ತ 
ಪರಚಿದಂತಾಗಿ ಅವನನ್ನು ಕೊಂದೇಬಿಡುವವನಂತೆ ಅವನ ಮೇಲೆ ನುಗ್ಗಿ ಚೀತ್ರ ರಸುತಾನೆ. 
ಅಧೆಲೋ 
Villain, be sure thou sprove my love a whore, 
Be sure of it, give me the ocular proof... 


ಪ್ರಾಮಾಣಿಕ, ನೇರನುಡಿಯ ಸ್ನೇಹಿತ, ಹಿತೈಷಿ ಎಲ್ಲವೂ ಆಗಿದ್ದ ಇಯಾಗೋ ಈಗ 
ಕೇವಲ "ದುಷ್ಠ, "ದುರುಳ. "ನನ್ನ ಹೆಂಡತಿ ಹಾದರಗಿತ್ತಿ ಎಂಬುದನ್ನು ಕಣ್ಣಾರೆ ನೋಡಿ ನಾನು 
ನಂಬಬೇಕು ಅಂಥ ಪುರಾವೆ ಕೊಡು... '೦೦೪1೩ proof ಇಷ್ಟುಹೊತ್ತೂಕ್ದುದ್ರ ಮಾತುಗಳನ್ನು 
ಆಲಿಸಿಯಾಗಿದೆ. "ಈಗ ಪುರಾವೆ ನೀಡು. ಇಲ್ಲವಾದರೆ ....by the worth of man’s 
eternal soul / Thou hads't been better have been born a dog, / Than 
answer my wak'd wrath.’ ಅಥೆಲೋನ ಆಕ್ರೋಶ ಮುಗಿಲು ಮುಟ್ಟಿದೆ. RR ಇಲ್ಲಿಗೆ 
ಬಂತೆ' ಎಂದು ಅಚ್ಚರಿಪಡುವಂತೆ ಕಂಡ ಇಯಾಗೊವಿಗೆ'Make me to see it... ಅಥವಾ 
ಒಂದು ಎಳ್ಳಷ್ಟೂ ಅನುಮಾನ ಬಾರದ ರೀತಿ ನೀನು ಆಡುವ ಮಾತುಗಳು ಸತ್ವ i ಸಾಧಿಸಿ 
ತೋರಿಸು... ಇಲವಾದರೆ ನಿನ್ನ ವಿನಾಶ ಕಾದಿದೆ ಎಂದು ತಿಳಿ...' ಮತ್ತೆ li ತನಗೆ 
ಮಾತಾಡಲು ಅವಕಾಶ ಬೇಡುವವನಂತೆ 'My 70016 lord....' ಎಂದು ಹೇಳುವಷ್ಟರಲ್ಲಿ 


ಅಥೆಲೋ | ೧೫೫ 


ಅಥೆಲೋ ಅವನ ಬಾಯಿ ಮುಚ್ಚಿಸಿ ಅಬ್ಬರಿಸುತಾನೆ. 1" thou dost slander her, and 
torture me / Never pray more, abandon all remorse / ದೇವತೆಗಳೇ ಕಣ್ಣೀರು 
ಸುರಿಸಬೇಕು - ಅಂಥ ನೀಚ ಕುಟಿಲೋಪಾಯಗಳಲ್ಲಿ ಮನುಷ್ಯ ತೊಡಗುತಾನೆ. ಇನ್ನೂ 
ಈಗಾಗಲೇ ಮಾಡಿರುವುದಕ್ಕಿಂತ ಮತ್ತೂ ಹೆಚ್ಚಿಗೆ ಹೊಲಸು ಕೃತ್ಯಗಳನ್ನು ನೀನು ಮಾಡಲು 
ಸಾಧ್ಯವಿಲ್ಲ' ಅಪರಾಧವೆಸಗಿದ ಸೈನಿಕನನ್ನು ದಂಡಿಸುವ ಸೇನಾದಂಡನಾಯಕನಂತೆ, ಸೈಪ್ರಸ್‌ 
ನಗರದ ಅಧಿಪತಿಯಂತೆ, ಎಂದೂ ಶತ್ರುಸ್ಫನ್ಯಗಳೆದುರು ನಿಂತು ಸೋಲೇ ಕಂಡರಿಯದ 
ವೀರಪುರುಷನಂತೆ ಆಡಿದ ಮಾತುಗಳು. ಸಾತ್ವಿಕ ರೋಷದ ಮಾತುಗಳು... ಆದರೆ 
ಇಯಾಗೋವಿಗೆ ಇನ್ನು ಕೇಳಿ ಸಹಿಸುವುದು ಸಾಧ್ಯವಿಲ್ಲ ಈ ಹೀಯಾಳಿಕೆ, ಬೆದರಿಕೆಗಳನ್ನು 
ಸಾಕಷ್ಟುಸಹಿಸಿಯಾಯಿತು. ಈ ದಂಡನಾಯಕನನ್ನು, ಈ ವೀರಾವೇಶದ ಗೌರವಾನ್ವಿತ ಅಧಿ 
ಕಾರಿಯನ್ನು ಎದುರಿಸುವುದಕ್ಕೆ ಬೇರೆಯೇ ತಂತ್ರಗಳು ಅವಶ್ಯ. ಆಕ್ರಮಣವೇ ಅತ್ಯಂತ 
ಪರಿಣಾಮಕಾರಿ ಆತ್ಮರಕ್ಷಣಮಾರ್ಗ. ಅಥೆಲೋ ಕ್ರೂರವಾಗಿ ಮಾತನಾಡಬಲ್ಲೆನೆಂದು 
ಭಾವಿಸಿದ್ದರೆ ಕ್ರೂರವಾಗಿ ತಾನೂ ಮಾತಾನಾಡಬಲ್ಲೆನೆಂಬ ವಿಶ್ವಾಸ ಇಯಾಗೋವಿಗೆ ಇದೆ. 

O grace, O heaven defend me ! 

Are you a man, have you a soul or sence ? 

God buy you, take mine office.... 


ನೀನೇನು ಮನುಷ್ಯನೆ ? ನಿನಗೆ ಬುದ್ದಿ ಹೃದಯಗಳಿವೆಯೆ?... ನನ್ನ ಸ್ಥಾನಕ್ಕೆ 

ಈಗಿಂದೀಗಲೇ ರಾಜೀನಾಮೆ ನೀಡುತ್ತಿದ್ದೇನೆ... '08706' ಶಬ್ದ ಎರಡು ಅರ್ಥದಲ್ಲಿಯೂ 
ಬಳಸಬಹುದು. ಒಂದು ಅಧಿಕೃತರಾಗಿ ಗೊತಾಗಿರುವ ತನ್ನ ಧ್ವಜಧಾರಿಯ ಸ್ಥಾನ 
ಮತ್ತೊಂದು ಅಥೆಲೋವಿನೊಡನೆ ಇರುವ ತನ್ನ ಸ್ನೇಹದ ಸ್ಥಾನ "ದೇವರು ಕಾಪಾಡಲಿ 
ನಿನ್ನನ್ನು..' ಎಂದು ಇಂಥ ಪ್ರಾಮಾಣಿಕ ಸೇವೆ ಸಲ್ಲಿಸಲು ಹೋದ ತನ್ನನ್ನು ತಾನು 
ಹಳಿದುಕೊಳ್ಳಬೇಕು ಅಷ್ಟೆ ಅನ್ನುವಂತೆ ಮಾತನಾಡಲು - ಒಂದು ಬಗೆ ಅವನದೂ ಸ್ನಗತವೇ 
ಅನ್ನಬಹುದಾದ ರೀತಿಯಲ್ಲಿ- ಆರಂಭಿಸುತಾನೆ. 

0 wretched fool, 

That livest to make thine honesty a vice! 

(೨ monstrous world, take note, take note, O world 

To be direct and honest, 15 not safe... 


ಪ್ರಾಮಾಣಿಕತೆಯನ್ನೇ ತನ್ನ ದೋಷವನ್ನಾಗಿ ಮಾಡಿಕೊಂಡ ದಡ್ಡ ನಾನು. ನೇರ 
ನುಡಿಗಳು, ಪ್ರಾಮಾಣಿಕತೆ ಈ ಜಗತ್ತಿನಲ್ಲಿಕ್ಷೇಮಕರಗುಣಗಳಲ್ಲ. ‘take note, take note. 
೦ wld...’ ವೇಷದಿಂದ ವೇಷಕ್ಕೆ ಕ್ಷಣಾರ್ಧದಲ್ಲಿ ಬದಲಾಗುವ ಪ್ರತಿಭೆಯಿರುವ 


೧೫೬ ಶೇಕ್ಸ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಇಯಾಗೋವಿಗೆ ಹೀಗೆ ಆತ್ಮಮರುಕದಲ್ಲಿ ಊಳಿಡುವುದೇನು ಬಹು ದೊಡ್ಡಸವಾಲಲ್ಲ ಈ 
ಪಾಠ ತನಗೆ ಕಲಿಸಿ ಕೊಟ್ಟದ್ದಕ್ಕಾಗಿ ಅಥೆಲೋನಿಗೆ ಕೃತಜ್ಞತೆ ಹೇಳುತಾನೆ. '.... and from 
hence/T'll love no fmiend, since love breeds such offence... ಸ್ನೇಹ ಮಾಡುವ 
ಗೂಡವೇ.ಇನ್ನು ತನಗೆ ಬೇಡ ಎಂದು ಹೊರಟವನನ್ನು ಅಥೆಲೋ ಹಿಡಿದು ನಿಲ್ಲಿಸುತಾನೆ. 
"ಇರು, ಇರು, ನೀನು ಪ್ರಾಮಾಣಿಕನಾಗಿರಲೇಬೇಕು' "ಪ್ರಾಮಾಣಿಕ ಇಂಥ ಮೂರ್ಯ, ತಾನು 
ಸೇವೆಸಲ್ಲಿಸಿದವನನ್ನೇ ಕಳೆದುಕೊಳ್ಳುತಾನೆ ಎಂದಾದಮೇಲೆ ತಾನು ಇನ್ನಾದರೂ 
ವಿವೇಕಸ್ಮನಾಗಬೇಕು' ಎಂದು ಮತ್ತೂ ತನ್ನ ಮನಸ್ಸಿನಲ್ಲಿಯೇ ಮುಂದುವರೆಯುತಾನೆ. 
ಅಥೆಲೋನಿಗೆ ತನ್ನ ಸಂದಿಗ್ಗ ತನ್ನೆದುರು ಮೈದಾಳಿ ನಿಂತಷ್ಟುಸಷವಾಗಿ ಕಾಣುತದೆ. ಸದ್ಯದ ತನ್ನ 
ಸಂದಿಗ್ಗಕ್ಷೆ ರೂಪ ಕೊಡಹೋಗುವುದೇ ಒಂದು ಅರ್ಥದಲ್ಲಿ ಹೃದಯವನ್ನು ಕೊಂಚ ಪಕ್ಕಕ್ಕೆ 
ಸರಿಸಿ ಮೆದುಳಿಗೆ ಪ್ರಾಧಾನ್ಯತೆ ಕೊಟ್ಟಂತೆ. 'Ha Ha false to me, 10 me' ಎಂದು 
ಅಬ್ಬರಿಸಿದಾಗ ಇದ್ದವ್ಯಕಿತ್ಸದ ಚೈತನ್ಯ ಈಗ ಸಂಪೂರ್ಣ ಉಡುಗಿಹೋಗಿದೆ. '೦ now, 1೦೯ 
ever / farewell the tranquil mind, farewell content’ ಭಾಗವನ್ನುವಿವರಿಸುವಾಗ 
ನಾನು ಬಳಸಿದ ಶಬ್ದಗಳು "ಗಾಢತೆ, ಅತ್ಯಾಕರ್ಷಕ ಗಂಭೀರದಿಂದ ಭೋರ್ಗರೆವ ಸಮುದ್ರದ 
ಹಾಗೆ' ಎಂಬುವು. ಈ ಸದ್ಯದ '] think my wife be honest, and think she is not/ 
I think that thou art just, and think thou art not ; I'll have some proof’ ಎಂಬ 
ಮಾತುಗಳು ನೆರವು ಬಯಸಿ ಕಿರಲುತಿರುವ ಅಸಹಾಯಕನೊಬ್ಬನ ಮೊರೆಯಂತೆ ಕೇಳುತವೆ. 

TI] have some proof :' ರಚ್ಚೆ ಹಿಡಿದ ಮಕ್ಕಳ ಹಾಗೆ ಪದೇಪದೇ ಅದಕ್ಕಾಗಿಯೇ ಹಠ 
ಮಾಡುತಾನೆ. ಹೇಗಿದ್ದವನು ತಾನು, ಹೇಗಾದೆ ಈಗ? 'my name, that was as fresh/ as 
Dan's visage, 15 now begrimed, and black / As mine own face! : ಮನಸ್ಸು 
ಕಲಕುವ ರೀತಿ ಹೇಳುತಾನೆ. ನಿರ್ಮಲತೆಗೆ ದೇವತೆ ............ ಹಾಗಿದ್ದ ನನ್ನ ವ್ಯಕಿತ್ವವು ಈಗ 
ನನ್ನ ಮುಖದ ಹಾಗೆ ಕಪ್ಪಾಗಿ ಹೋಯಿತು ಎಂದು ವ್ಯಾಕುಲಪಡುತಾನೆ. ಹಾಡಿನ 
ಪಲ್ಲವಿಯಂತೆ ಈಗ ತನ್ನ ಕುರೂಪ, ಕಪ್ಪು ಕೀಳುಸಂಕೃತಿ, ಇವುಗಳು ಅವನ ಮಾತುಗಳಲ್ಲಿ, 

ಅವನ ದನಿಯಲ್ಲಿ ಮರುಕಳಿಸುತ್ತ ಹೋಗುತವೆ. ಆತ್ಮಮರುಕದಿಂದ ಒಮ್ಮಿಂದೊಮ್ಮೆಗೇ 
ಚೇತರಿಸಿಕೊಂಡವನಂತೆ ಈಗ ತನ್ನ ಮುಂದಿರುವ ಕರ್ತವ್ಯದ ಬಗ್ಗೆ ಗಮನಹರಿಸುತಾನೆ -'1₹ 
there be cords, or knives, / Poison ‘or fire’ or suffocating streams, / 1111301 

endureit' ಪ್ರತೀಕಾರಕ್ಕೆ ಯಾವ ಮಾರ್ಗವಾಗಲಿ- ಎಷ್ಟುಕ್ರೂರವಾಗಲಿ, ಭಯಂಕರವಾಗಲಿ 

- ಈಗ ಅದರ ಚಿಂತೆಯಿಲ್ಲ ಪ್ರತೀಕಾರವಪ್ಪ ತನ್ನ ಗುರಿ. ಅಥೆಲೋ ಈಗ 
ಉದ್ರೇಕಗೊಂಡಿದ್ದಾನೆ. ಇದಕ್ಕೆ ತಾನು ಕಾರಣವೆಂದು ಇಯಾಗೋವಿಗೆ ಪಶ್ಥಾತಾಪವಾಗಿದೆ. 

ಸರಿ - '7೦೬ would be satisfied ?' ‘would, nay, I ೪೫11] ... ಎಂದು ಡಿಫೆಲೋ 

ಸಂಪೂರ್ಣ ತನ್ನ ದಾರಿ ಸುಗಮ ಮಾಡಿದ ಕೂಡಲೆ ಇಯಾಗೋ ಇಲ್ಲಿಯವರೆವಿಗಿನ - 


ಅಥೆಲೋ ೧೫೭ 


ತೋರಿಕೆಗಾದರೂ ಪಾಲಿಸುತ್ತಿದ್ದ- ಸೌಮ್ಯತೆ, ಸಭ್ಯತೆ, ಶಿಷ್ಟೋಚಿತ ಶಬ್ದಪ್ರಯೋಗಗಳನ್ನೆಲ್ಲ 
ಗಾಳಿಗೆ ತೂರಿ ಅಥೆಲೋವಿನ ಮೇಲೆ ರೂಕ್ಷ ಹಾಗೂ ಪಾಶವೀಯ ಆಕ್ರಮಣ ಮಾಡುತಾನೆ. 
ಈಗ ಯಾವುದೂ ಅವನಿಗೆ ಮಿತಿಗಳಿಲ್ಲ '್ಥillian' ಅಂದನಲ್ಲರೆ ? ಇಲ್ಲಿದೆ 'Villiany'ಯ 
ಒಂದು ಮಾದರಿ. ಅವನು ಆಡುವ ಮಾತುಗಳಿಗೆ ಹೋಗುವುದಕ್ಕೆ ಮುಂಚೆ ಪುನಃ ನಮ್ಮ 
ಶಿಷ್ಟುಚಾರಬದ್ಧ ಮಡಿವಂತರ ಕುರಿತು ಒಂದೆರಡು ಮಾತು ಹೇಳಲೇಬೇಕು. ಇಯಾಗೋ 
ಇಲ್ಲಿಂದ ಸುಮಾರು ಹನ್ನೆರಡು ಸಾಲುಗಳಲ್ಲಿ ಗಂಡು-ಹೆಣ್ಣಿನ ಮಧ್ಯ ದ ಸಂಭೋಗಾಪೇಕ್ಟೆಗಳ, 
ವಿಷಯ ಲಂಪಟತನಗಳ ಕುರಿತು ಎಗಿಲ್ಲದೆ ಮಾತನುಡುತಾನೆ. ನಾಜೂಕುಗಳೇ ಇಲ್ಲದ 
ಅಸಭ್ಯಭಾಷೆ ಬಳಸುತಾನೆ. ಡೆಸ್ಕಿಮೋನಾಳ ಕುರಿತಾಗಿ ತೀರ ಕೀಳಾಗಿ ಕೊಂಕುನುಡಿಗಳನ್ನು 
ಆಡುತಾನೆ ಉಚ್ಛವರ್ಗದ "ನಾಗರಿಕಸಮಾಜ ಕೇಳರಿಯದಂಥ ಅಶ್ಲೀಲಪದಗಳನ್ನು 
ಕ್ರೂರವಾಗಿ ಪ್ರಯೋಗಿಸುತಾನೆ. ಈ ಶೈಲಿ ಅಸಹನೀಯ ನಿಜ. ಆದರೆ ನಾವು ಮರೆಯಬಾರದ 
ಒಂದು ಮುಖ್ಯ ಅಂಶ ಇಲ್ಲಿದೆ ಎಂದು ನನಗೆ ಕಾಣುತದೆ. ಈ ಇಡೀ ನಾಟಕವೇ 
ಗಂಡು- ಹೆಣ್ಣುಗಳಿಗೆ ಸಂಬಂಧಪಟ್ಟದ್ದು ಗಂಡು-ಹೆಣ್ಣಿನ ಸಂಬಂಧ ಇಲ್ಲಿಗಂಡ-ಹೆಂಡತಿಯರ 
ಸಂಬಂಧವೂ "ಆಗಿರುವುದರಿಂದ ಎಷ್ಟೇ ಪ್ರೀತಿ ವಾತ್ಸಲ್ಯ ಗಳ ಮೇಲೆ ನಿಂತಿರಬಹುದಾದರೂ 
'ಕೇಂದ್ರದಲ್ಲಿಲೈಂಗಿಕಸಂಬಂಧದ ಬುನಾದಿಯ ಮೇಲೆ ನಿಂತಿರುತ್ತದೆ. ಲೈಂಗಿಕಸಂಬಂಧವಿರದ 
ಗಂಡು-ಹೆಣ್ಣುಗಳ ನಡುವಿನ ಪ್ರೀತಿಗೆ, ಆಕರ್ಷಣೆಗೆ ಸಂಪೂರ್ಣರೀತಿಯ ಅರ್ಥವೂ 
ಬರುವುದಿಲ್ಲ ಮತ್ತುಲೈಂಗಿಕ ವಿಷಯಗಳಲ್ಲಿ ಗಂಡಾಗಲೀ ಹೆಣ್ಣಾಗಲೀ ಪರಸ್ಪರರ ಕುರಿತಾಗಿ 
ಭಯಂಕರ ಏಕಸ್ವಾಮ್ಯದ ಪ್ರವೃತ್ತಿಯನ್ನು ಪ್ರದರ್ಶಿಸುತಾರೆ. ಈ ಬಗ್ಗೆ ಅನುಮಾನ, ಶಂಕೆಗಳು 
ಕೆರಳಿದರೆ ನಮ್ಮ ಎಲ್ಲ ನಾಗರಿಕ, ಸಾತ್ವಿಕ, ಸುಸಂಸ್ಕ ತ ರೀತಿಗಳೂ ಕೇವಲ ಧರಿಸಿದ್ದ 
ಪೋಷಾಕುಗಳಂತೆ ಕಳಚಿಬಿದ್ದು, ನಮ್ಮ ಪ್ರಜ್ಞೆಯಾಳದಲ್ಲಿ ಎಂದೂ ಗುಪವಾಗಿ ಹಣಕಿ 
ಹಾಕುತಲೇ ಇರುವ ಮೃಗೀಯ, ಪಾಶವೀಶಕ್ತಿಗಳು ನಮ್ಮಇಡೀ ವ್ಯಕಿತ್ಸವನ್ನು ಭೂತದ ಹಾಗೆ 
ಆವರಿಸಿಕೊಂಡು ಬಿಡುತದೆ. ಈ ಯಾವ ವಿಷಯಗಳೂ ಹೊಸದೇನಲ್ಲ ಹಾಗೆ ನೋಡಿದರೆ 
ಇವೆಲ್ಲಪ್ರಾಥಮಿಕಾಂಶಗಳು. ಆದರೆ ಇಲ್ಲಿ ಹೇಳುವ ಆವಶ್ಯಕತೆ ಯಾಕೆ ತೋರುತದೆಂದರೆ ಈ 
ನಾಟಕದ ವಸುವೇ ಪ್ರೀತಿ ಮತ್ತುಮದುವೆ. ಅದು ಒಂದು ಕಾರಣವಾದರೆ ಮತ್ತೂ ಒಂದು 
ಮಹತ್ವದ ಕಾರಣವಿದೆ. ಈ ಮಾತನಾಡುತಿರುವುದೆಲ್ಲ ಇಯಾಗೋ. ಅವನು ಉದ್ದೇಶಿಸಿ 
ಮಾತನಾಡುತ್ತಿರುವುದು ಅಥೆಲೋನನ್ನು ಇಯಾಗೋವಿಗೆ ಅಥೆಲೋ-ಡೆಸ್ಲಿಮೋನಾಳ 
ಮದುವೆಯೇ, ಅವರುಗಳು ಹೇಳಿಕೊಳ್ಳುತಿರುವ ಪ್ರೀತಿಯೇ ಒಂದು ದೊಡ್ಡ ಸವಾಲಾಗಿ 
ಪರಿಣಮಿಸಿದೆ. ಎರಡನೇ ಅಂಕದ ಮೊದಲ ದೃಶ್ಯದಲ್ಲಿ ಡೆಸ್ಟಿಮೋನಾಳನ್ನು ಕಂಡ ಕೂಡಲೆ 
ಅಥೆಲೋ ಆಡುವ ಮಾತುಗಳು ಮತ್ತು ಆ ಇಡೀ ದೃಶ್ಯ ಇವರ ಕುರಿತು ಬಳಯುವ 
ಇಯಾಗೋವಿಗೆ ಇವರಿಬ್ಬರ ಪ್ರೀತಿ ಸಾಧಾರಣ ಮಟ್ಟದಲ್ಲ ಎಂದು ಅರಿವಾಗಿದೆ ಎಂಬ 
ಅಂಶವನ್ನು ನಾವು ಗಮನಿಸಿದ್ದೆವು. ಈ 'constant. noble. loving nature'ನ ಮೂರನು 


೧೫೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಡೆಸ್ಟಿಮೋನಾಳಿಗೆ 'mMost dar husband’ ಆಗುವುದು ಖಂಡಿತ ಎಂಬುದು 
ಮನವರಿಕೆಯಾಗಿದೆ. ಈಗ ತನ್ನಮೇಲೆ ಹೀಗೆ ಆಕ್ರೋಶ ವ್ಯಕಪಡಿಸುತಿರುವುದಕ್ಕೂ ಅವರಿಬ್ಬರ 
ಮಧ್ಯದ ಗಾಢ ನಂಟೇ ಕಾರಣ ಎಂಬುದೂ ಅವನಿಗೆ ಸಷವಾಗಿದೆ. ಈ ನಂಟನ್ನು 
ಮುರಿಯಬೇಕಾದರೆ ತಾನು ಪ್ರತಿಯಾಗಿ ಅವನ ಮೇಲೆ ಮಾಡಬೇಕಾದ ಧಾಳಿ ಉಗ್ರವೂ 
ನಿರ್ದಯವೂ ಆಗಿರದಿದ್ದರೆ ತನ್ನ ನಾಶಕ್ಕೆ ತಾನೇ ಹಾದಿಮಾಡಿಕೊಟ್ಟಂತಾಗುತ್ತದೆ ಎಂದು 
ಅರಿವಿಗೆ ಬಂದಿದೆ. ಎಂದೇ ಈ ಧಾಳಿಯ ಸ್ವರೂಪ ಎಷ್ಟು ಕೀಳುಮಟ್ಟದ್ದಾದರೆ ಅಷ್ಟುಫಲಪ್ರದ. 
ವಿಷಯ ಹೆಣ್ಣಿನ ನಿಷ್ಠೆ ಮತ್ತು ವಿಶ್ವಾಸಾರ್ಹತೆಯದಾದ್ದರಿಂದ, ಆಕೆಯ ಬಗ್ಗೆ ಈಗಾಗಲೇ 
ಶಂಕೆಗಳು ಬಿತ್ತಿಯಾಗಿದ್ದು ಮೊಳಕೆಯೊಡೆಯುವ ವೇಳೆಗೇ ಒಣಗಿಹೋಗಿಬಿಡುವ ಭಯ 
ಆವರಿಸುತ್ತಿದ್ದು ಅದನ್ನು ಉಳಿಸಿ, ಬೆಳೆಸಿ ಹೆಮ್ಮರವಾಗಿಸುವುದಕ್ಕೆ ಗಾಳಿ ಬೆಳಕು ನೀರುಗಳನ್ನು 
ಹಾಕಿ ಪೋಷಿಸಬೇಕು. ಈ ಗಾಳಿ ಬೆಳಕು ನೀರುಗಳೇ ಅವನು ಬಳಸುವ ಬೆಚ್ಚಿಬೀಳುವಂಥ 
ಅಶ್ಲೀಲ ವಾಕ್‌ಚಿತ್ರಣಗಳು. ಇಲ್ಲಿಯವರೆವಿಗೆ ಪ್ರದರ್ಶಿಸುತ್ತಿದ್ದ ಸೂಕ್ಸ ತೆಗಳು ಹಾಗೂ 
ಜಾಣತನದ ದ್ವಂದ್ವಾರ್ಥ ಪದಪ್ರಯೋಗಗಳನ್ನು ಇನ್ನು ಸಂಪೂರ್ಣ ತಿರಸ್ಕರಿಸಿಬಿಡಬೇಕು. 
ಅಥೆಲೋನ ಉದಾತ್ತ ಪ್ರೀತಿಯನ್ನು ಸಹಿಸದೆ ಅದನ್ನು ಕಲಕಿದ್ದಾಯಿತು ; 
ರಾಡಿಮಾಡಿದ್ದಾಯಿತು. ಆದರೆ ಆ ಉದಾತಪ್ರೀತಿಯು ನಷ್ಟವಾಗುತ್ತಿದೆಯೆಂಬ ವೇದನೆಯಲ್ಲಿ 
ಅಥೆಲೋ ಅನುಭವಿಸುತ್ತಿರುವ ಈ ಉದಾತ್ತ ನರಳಾಟವನ್ನೂ ಕೂಡ ಇಯಾಗೋ 
ಸಹಿಸಲಾರ. ಯಾವುದರಲ್ಲಾಗಲೀ ಉದಾತತೆಯೆಂಬುದೇ ಅವನ ಪ್ರಕಾರ ಒಪ್ಪಿಕೊಳ್ಳ 
ಬಾರದಂಥ ಮನುಷ್ಯಗುಣದ ಒಂದು ವಿಕಾರ. ಎಂದೇ ಈ ಉದಾತ್ತನರಳಾಟದ ಸ್ಥಿತಿಯಿಂದ 
ಅಥೆಲೋನನ್ನು ಆಫ್ರಿಕಾಖಂಡದ ಕಾಡುಮೃಗದ ಸ್ಥಿತಿಗೆ ಒಯುಬಿಡಬೇಕು. ಅವನ 
ಬರ್ಬರತೆಯನ್ನೆ ಅವನ ಪ್ರಜ್ಞೆ ಯಾಳದಿಂದ ಅಗೆದು ತೆಗೆದುಬಿಡಬೇಕು. ಈ ಉದ್ದೇಶಸಾಧನೆಗೆ 
ಇಯಾಗೋ ಬ ಭಾಷೆ ಸರ್ವಥಾ ಅನಿವಾರ್ಯ. ಈ ಭಾಗವನ್ನು ತೆಗೆದು ಹಾಕುವ 
ಪರಿಶುದ್ಧಾತ್ತರೂ, ದಿವಾನಖಾನೆಯ ನೀತಿಶಾಸ; ಸಪ್ರವೀಣರೂ, ತರಗತಿಗಳಲ್ಲಿ ವಿದ್ಯಾರ್ಥಿ- 
ವಿದ್ಯಾ ರ್ಥಿನಿಯರೆ ನೈತಿಕ ಮಟ್ಟವನ್ನುಕಾಪಾಡಲು  ಹಠತೊಟವರೂ" ಅಥೆಲೋ' ನಾಟಕವನ್ನು 
ನಾಶಗೊಳಿಸಿಬಿಡುತಾರೆ. ಅಶ್ಲೀಲ ಶಬ್ದಗಳೆಂದು ಕರೆಯುವ ಈ ಭಾಗವು ನಾಟಕೀಯ 
ಪ್ರಸುತತೆಯನ್ನು ಹೊಂದಿಲ್ಲದೆ ಇದ್ದಿದ್ದರೆ ಶೇಕ್‌ಫಿಯರನಿಗೆ ವೈಯಕಿಕವಾಗಿ ಈ ಬಗೆಯ ಭಾಷೆ 
ಬಳಸುವ ತೆವಲು ಇದ್ದಿತು ಎಂದು ಮಾತ್ರ ಹೇಳಬೇಕಾಗುತದೆ. ಈ ಭಾಗಗಳನ್ನುಕಿತುಹಾಕಿದರೆ 
ಅಥೆಲೋ ಕ್ರಮೇಣ ಮುಟ್ಟುತ್ರಹೋಗುವ ಮೃಗೀಯ ಮಟ್ಟಗಳು ನಮ್ಮನ್ನುನಂಬಿಸುವುದರಲ್ಲಿ 
ಖಂಡಿತ ಸೋಲುತವೆ. 


"ಹೇಗೆ ಹೇಗೆ ನಿನ್ನನ್ನು  ತೃಪಿಪಡಿಸುವುದು? 9 ಮೃ ಥುನಕ್ರಿಯೆಯಲ್ಲಿ ತೊಡಗಿದ ಅವಳನ್ನು 
ಕಣ್ಣು ಬಾಯಿಬಿಟುಕೊಂಡು ನೋಡಬೇಕೇನು ಗತ್‌ ೧' ಈ ಮುಖಕ್ಕೆ ಚಾ 


ಅಥೆಲೋ ೧೫೯ 


ಭಯಂಕರವನ್ನು ನಿರೀಕ್ಷಿಸದಿದ್ದ ಅಥೆಲೋ 'Death and damnation....0' ಎಂದು 
ಚೀರುತಾನೆ. ಇಯಾಗೋ ಸುತಿಗೆ ಎತಿಎತ್ತಿ ಬಡಿಯುತಾನೆ... "ಎಂಥ ಕಸಿವಿಸಿಯ ಕೆಲಸ 
ಅವರಿಬ್ಬರನ್ನ ಈ ಸ್ಥಿತಿಯಲ್ಲಿ ಹಿಡಿದು ಹಾಕುವುದು... Damn them then, ಅವರಿಬ್ಬರೂ 
ಒಂದೇ ತಲೆದಿಂಬು ಹಂಚಿಕೊಂಡು ಬಿದ್ದುಕೊಂಡಿರುವುದನ್ನುನೋಡುವುದಾದರೂ ಹೇಗೆ? 
ಮತೆ ಏನು ಮಾಡುವುದು? ಹೇಗೆ? ಏನು ಹೇಳಬೇಕು ನಿನಗೆ? ಎಲ್ಲಿದೆ ಸಮಾಧಾನ? "1 
1S impossible you should see this / Were they as prime as goats, as hot as 
monkeys / As salt as wolves, in pride ; and fools as gross / As ignorance 
made drunk..." ನೇರವಾಗಿ ಸಾಧ್ಯವಾಗದೇ ಹೋಗಬಹುದು. ಆದರೂ ಸಂದರ್ಭಗಳು 
ಮತ್ತು ಪುರಾವೆಗಳು ಅಥೆಲೋನನ್ನು ಸತ್ಯದ ಬಾಗಿಲ ಬಳಿ ಕೊಂಡೊಯ್ಯುವುದು 
ಸಾಧ್ಯವಾದರೆ ತಾನು ಖಂಡಿತ ಸಾಧಿಸುತ್ತೇನೆ ಎಂದು ಮಾತು ಕೊಡುತಾನೆ. "ಸತ್ಯದ ಬಾಗಿಲು' 
ಎಂಬುದು ಡೆಸ್ಜಿಮೋನಾ ತನ್ನ ಪ್ರಿಯಕರನೊಡನೆಯಿರುವ ಕೋಣೆಯ ಬಾಗಿಲ ಬಳಿ 
ಅಥೆಲೋನನ್ನು ಕಿಂಡಿಯ ಮೂಲಕ ಕದ್ದು ನೋಡುವ ಸ್ಥಿತಿಗೆ ಕೊಂಡೊಯ್ಯುವುದು ಎಂಬ 
ಅರ್ಥವನ್ನು ಒಳಗೊಂಡಿದೆ. ಅಥಲೋವಿಗೆ ಇಷ್ಟು ಕೂಡ ಸಾಲದು. ಮತ್ತೂ 
ಸಮಾಧಾನವಾಗಬೇಕು. ಡೆಸ್ಟಿಮೋನಾ ತನಗೆ ದ್ರೋಹಬಗೆದಿದ್ದಾಳೆ ಎಂಬ ಅಪವಾದಕ್ಕೆ. 
‘living reason’ ಬೇಕು. ಇಯಾಗೋವಿಗೆ ಈಗ ತನ್ನ ಕಲನಾಲಹರಿ ಇಚ್ಛೆಬಂದಂತೆ 
ಹರಿಯುವುದಕ್ಕೆ ಬಿಡುವುದೊಂದೇ ಮಾರ್ಗ. ""ನನ್ನ ಮೂರ ಪ್ರಾಮಾಣಿಕತೆ ಮತ್ತು 
ಪ್ರೀತಿಗಳು ಇಲ್ಲಿಯವರೆವಿಗೆ ನಿನ್ನ ಸಲುವಾಗಿ ಕೊಂಡುತಂದಿದೆ. ಮುಂದುವರೆಯುತ್ತೇನೆ” 
ಎಂದು ಹೇಳಿ ಒಂದು ರೋಚಕ ಕಥೆ ಕಟ್ಟುತಾನೆ. “ಇತ್ತೀಚೆಗೆ ನಾನು ಕ್ಯಾಷಿಯೋನ 
ಕೋಣೆಯಲ್ಲಿ ಮಲಗಿದ್ದಾಗ, ನಾನು ಹಲ್ಲುನೋವಿನಿಂದ ನಿದ್ದೆಯೇ ಬಾರದೆ ನರಳುತಿದ್ದೆ 
ಕೆಲವರು ಇರುತಾರೆ- ಅವರು ಗಟ್ಟಿಮನಸ್ಸಿನವರಲ್ಲ ತಮ್ಮನಿದ್ರೆಯಲ್ಲಿತಮ್ಮವಿಷಯಗಳನ್ನೆಲ್ಲ 
ಬಾಯಿಬಿಟ್ಟುಬಿಡುತಾರೆ. ಕ್ಯಾಷಿಯೋ ಅಂಥವರಲ್ಲಿ ಒಬ್ಬ ಅವನು ನಿದ್ರೆಯಲ್ಲಿ "ಪ್ರೀತಿಯ 
ಡೆಸ್ಟಿಮೋನಾ... ನಾವು ಎಚ್ಚರದಿಂದಿರೋಣ, ನಮ್ಮಪ್ರೀತಿಗಳನ್ನು ಗುಪವಾಗಿ ಇಟ್ಟಿರೋಣ' 

ಹಾಗಂದು ನನ್ನ ಕೈಗಳನ್ನು ಹಿಡಿದು, ಒತ್ತಿ'ಓ ನನ್ನ ಪ್ರಿಯತಮೆ' ಎಂದು ನನಗೆ ತನ್ನ ತುಟಿಗಳ 
ಬೇರಿನಿಂದಲೇ ಮುತ್ತುಗಳನ್ನು ಕಿತ್ತುಬಿಡುವವನಂತೆ ಮುತ್ತಿಟ್ಟು, ತನ್ನ ಕಾಲುಗಳನ್ನು ನನ್ನ 
ತೊಡೆಯ ಮೇಲೆ ಹಾಕಿ, ನಿಟ್ಟುಸಿರಿಟ್ಟು, ಮುತ್ತಿಟ್ಟು "ನಿನ್ನಂಥವಳನ್ನು ಮೂರನಿಗೆ ಕೊಟ್ಟ 
ಕ್ರೂರವಿಧಿಯೇ' ಎಂದು ಗೊಣಗಿದ'' (ಈ ಭಾಗದಲ್ಲಿಯೂ ಮಡಿವಂತರ ಕ್ರೂರ ಕತರ 

ಕೈಯಾಡಿಸಿದೆ) ರೋಷಗೊಂಡ ಅಥೆಲೋವಿಗೆ, ಅದು ಕೇವಲ ಕನಸಷ್ಟೆ... ಎಂದು 

ಸಮಾಧಾನಗೊಳಿಸಲು ಯತ್ನಿಸುತಾನೆ. ಆದರೆ ಅಥೆಲೋವಿಗೆ ಮಾತ್ರ ಪೂರ್ಣ ನಂಬಿಕೆಯಾಗಿ 

ಬಿಟ್ಟಿದೆ. ಇವನೋ ಮನಸಿಲ್ಲದ ಮನಸಿನಲ್ಲಿ ಅಥೆಲೋ ಮಾತನ್ನು ತಾನೂ ಒಪ್ಪವವನಂತೆ, 

ಕನಸಾದರೂ ಅನುಮಾನ ಮಾತ್ರ ಉಳಿಯುತದೆ, ಮತ್ತೆ ತೆಳುವಾಗಿ ತೇರುವ ಇತರೇ 


೧೬೦ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಪುರಾವೆಗಳಿಗೆ ಪುಷ್ಟಿ ನೀಡುತದೆ ಎಂದು ಮತಷ್ಟು ತನ್ನ ಕುಣಿಕೆಯನ್ನು ಬಿಗಿಗೊಳಿಸುತ್ತ 
ಹೋಗುತಾನೆ. ಭಯಂಕರ ಅವೇಶದಲ್ಲಿ ಅಥೆಲೋ ಅವಳನ್ನು ಹರಿದು ಚೂರುಚೂರು 
ಮಾಡಿಬಿಡುತೇನೆಂಬ ಆರ್ಭಟಕ್ಕೆ ಉತ್ತರವಾಗಿ "ಸಹನೆ ಕಳೆದುಕೊಳ್ಳಬೇಡ, ಅವಳು ಈಗಲೂ 
ಪ್ರಾಮಾಣಿಕಳಾಗಿರಬಹುದು' ಎಂದು ಹೇಳುತಲೆ ತನ್ನ ಮುಂದಿನ ಅಸ್ತ ಪ್ರಯೋಗಿಸುತಾನೆ. 
"ಡೆಸಿಮೋನಾಳ ಬಳಿ ಸುಂದರ ಕಸೂತಿ ಮಾಡಿರುವ ಕರವಸ್ತವೊಂದನ್ನು ಅಥೆಲೋ 
ನೋಡಿರಲೇಬೇಕಲ್ಲ?' "ಹೌದು ನಾನೇ ಅವಳಿಗೆ ಕೊಟ್ಟದ್ದೇನೆ- ನನ್ನಪ್ರಥಮ ಕಾಣಿಕೆ ಅದು.' 
ಇರಬಹುದು, ಆದರೆ ಆ ಕರವಸ್ತ್ರ ಬಳಸಿ ಕ್ಯಾಷಿಯೋ ತನ್ನ ಮುಖ ಒರೆಸಿಕೊಳ್ಳುತ್ತಿದ್ದುದನ್ನು 
ತಾನು ಕಂಡುದಾಗಿ ಇಯಾಗೋ, ತನ್ನ ಪರಿಣತ ಮೆಲುದನಿಯಲ್ಲಿ, ಏನೂ ಅತಿಶಯವನ್ನು 
ಹೇಳುತ್ತಿಲ್ಲವೆಂಬಂತೆ ಹೇಳಿಬಿಡುತಾನೆ. "ಅದು ಅದೇ ಆಗಿದ್ದರೆ ಅಥವಾ ಯಾವುದೇ ಅವಳ 
ವಸುವಾಗಿದ್ದರೂ ಅವಳ ಎರುದ್ದದ ಸಾಕ್ಟಿಯಾಗುತ್ತದೆ' ಎಂದು ಸ್ಪಷ್ಟವಾಗಿ ನುಡಿದು ಬಿಡುತಾನೆ. 
ಅಸ್ತ್ರ ಮರ್ಮಸ್ಥಾನವನ್ನು ಮುಟ್ಟಿ ತನ್ನ ಗುರಿಯನ್ನು, ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ 
ಸಾಧಿಸಿದೆ. ಉದಾತ್ತನರಳಾಟವೂ ನಿಶ್ಶೇಷವಾಗಿ ಅಳಿಸಿಹೋಗಿ ಬರ್ಬರತೆಯ ಕರಾಳ ಮುಖ 
ಹಣಕಿ ಹಾಕುತ್ತಿದೆ. ಇನ್ನು ಮುಂದೆ ಅನುಮಾನಗಳಿಲ್ಲ ; ವಿರೋಧಾತಶಕ್ವವಾಗಿ ಕಂಡ 
ಭಾವೋದ್ವೇಗಗಳಿಗೆ ಇನ್ನು ಅವಕಾಶವಿಲ್ಲ ಇನ್ನು ಪ್ರತೀಕಾರದ ಮಾರ್ಗವಷ್ಟೆ; ಹಗೆ ಸಾಧನೆಯ 
ಬಗೆಗಳ ಚೆಂತೆಯಷ್ಟೇಐನ್ನು ಆದರೆ ಎಂಥ ದುರದೃಷ್ಟ ಈ ಕ್ಯಾಷಿಯೋಗೆ ಇರುವುದು ಒಂದೇ 
ಜೀವ. ತನ್ನ ಪ್ರತೀಕಾರದ ಬಯಕೆ ಪ್ರಚೋದನೆ ಎಷ್ಟುತೀವ್ರವಾಗಿದೆಯೆಂದರೆ 


'O that the slave had forty thousand lives ! 
One 15 too poor, 100 weak for my revenge. 


ನಲವತ್ತು ಸಾವಿರದಷ್ಟುಸಲ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯವಿದ್ದಿದ್ದರೆ! ಆದರಿರುವುದು 
ಒಂದೇ. ನನ್ನ ದ್ವೇಷ ತಣ್ಣಗಾಗುವುದಕ್ಕೆ ಒಂದು ಜೀವ ಅತಿ ನಿಕೃಷ್ಟ, ಅತಿ ದುರ್ಬಲ-' ಇನ್ನು 
ಮುಗಿಯಿತು. 


"Now 60 1 506 it is true ; look here, 1೩80, 
All my fond love thus do I blow to heaven... 
It 1s gone. 

'fond’ ಎನ್ನುವ ಶಬ್ದಕ್ಕೂ ಎರಡು ಅರ್ಥವಿದೆ. 1 am fond of children ಎಂಬ 
ವಾಕ್ಯದಲ್ಲಿ 170೧6 ಶಬ್ದಕ್ಕೆ ಮುದ್ದು, ಮೆಚ್ಚು, ಪ್ರೀತಿ ಎಂಬರ್ಥವಿದೆ. ಇದು ಸಕಾರಾತಕ 
ಪ್ರಯೋಗ. ಮತೊಂದು, ಮತ್ತು ನನಗೆ ಅನ್ನಿಸುವಂತೆ ಅಥೆಲೋ ಬಳಸುವುದು ಈ 
ಮತೊಂದು ರೀತಿಯಲ್ಲಿ "ಹುಚ್ಚು. ಭರವಸೆಯ', "ಹುಚ್ಚು ಪ್ರೀತಿಯ' ಎಂಧರ್ಥ. "ನನ್ನ 
ವ್ಯಾ ಮೋಹವನ್ನು ಹೀಗೆ ಗಾಳಿಗೆ ತೂರಿಬಿಟುಬಿಡುತ್ತೇನೆ ನೀನು ಹೇಳುವುದು ಖಂಡಿತವೆಂದು 


ಅಥೆಲೋ ೧೬೧ 


ಮನದಟಾಗಿದೆ' ಎಂದು ಘೋಷಿಸಿಬಿಡುತ್ತೇನೆ. ಆದ್ದರಿಂದ "Ase, black vengeance, 
from thy hollow cell/ Yield up, O love, thy crown, and hearted throne / 
To tyrannous hate, swell, bosom, with thy fraught / For it 1s of aspics’ 
tongues!" . 
ಆಫ್ರಿಕಾಖಂಡದ ದಟ್ಟ ಕತಲ ಕಾಡಿನ ಕಪ್ಪು ಮತ್ತೂ ಅಷ್ಟು ಅಥೆಲೋನ ಪ್ರಜ್ಞೆಯನ್ನು 
ಕವಿದಿದೆ. '೦ 1006, 1880, blಂಂd !' ರಕದಾಹದಲ್ಲಿ ಹುಚ್ಚೆದ್ದವನಂತೆ ಗುಡುಗುತಾನೆ. "ತಾಳ್ಮೆ 
ತಾಳ್ಮೆ... ನಿನ್ನ ಮನಸ್ಸು ಬಹುಶಃ ಬದಲಾಗಬಹುದು.' ಎಂದಿನ "ವಿವೇಕ'ದ ಎಚ್ಚರ ನೀಡಿದ 
ಇಯಾಗೋವಿಗೆ ಅನಿಶ್ಚಿತತೆಯ ಮೀನ-ಮೇಷ ಎಣಿಕೆಯ ಕಾಲ ಮುಗಿದು ಹೋಯಿತು. 
ಇನ್ನು ದೃಢ ನಿರ್ಧಾರ - ಕಾರ್ಯಾಚರಣೆ ಅಷ್ಟೆ. ಎಷ್ಟು ಗಟ್ಟಿತನ್ನ ನಿರ್ಧಾರ ಎಂದು ತನಗೆ 
ತಾನು ಖಂಡಿತಮಾಡಿಕೊಳ್ಳುವ ರೀತಿಯಲ್ಲಿ ಮತ್ತು ಸಹಜವಾಗಿ ಇಯಾಗೋವಿಗೂ 
ಸ್ಪಷ್ಟಪಡಿಸುವ ಉದ್ದೇಶದಲ್ಲಿ ಪ್ರತೀಕಾರದ ಪ್ರಮಾಣ ಸ್ವೀಕಾರ ಹಾಗೂ ಹೀಗೆ ಸ್ವೀಕರಿಸಿದ 
ಮಾತು ನಡೆಯುವುದಾಗಿ ಮಾಡುವ ನಿರ್ಧಾರ ಎರಡನ್ನೂ ಏಕಕಾಲದಲ್ಲಿ ಸಾಧಿಸುತಾನೆ. ಈ 
ಹತ್ತುಸಾಲುಗಳ ಭಾಗ ಅಥೆಲೋ ಆಡುವ ಅದ್ಭುತ ಮಾತುಗಳಲ್ಲಿಒಂದು ಮತ್ತು"ಅಥೆಲೋ' 
ನಾಟಕದಲ್ಲಿಯೇ ಬಹು ಪರಿಣಾಮಕಾರಿಯಾದ ಶಕಿಶಾಲಿ ಭಾಗ. ಈ ಸಾಲುಗಳಲ್ಲಿ ಅಥೆಲೋ 
ತನ್ನ ಬದುಕಿನ ಒಂದು ಅಧ್ಯಾಯಕ್ಕೆ ತೆರೆ ಎಳೆಯುತಿದ್ದಾನೆ. ಶಾಶ್ವತವಾಗಿ ಆ ಬಾಗಿಲು 
ಮುಚ್ಚಿದ್ದಾಯಿತು. ಮತ್ತು ಅದೇ ವೇಳೆಗೆ ತನ್ನ ಬದುಕಿನ ಮತ್ತೊಂದು ಅಧ್ಯಾಯವನ್ನು 
ಉದ್ಭಾಟನೆ ಮಾಡುತ್ತಿದ್ದಾನೆ. ಭೂಗತ ಮಾಡಿದ ಅಧ್ಯಾಯಕ್ಕೆ ಚರಮಗೀತೆ, ಬರಲಿರುವ 
ದಿನಗಳಿಗೆ ನಾಂದೀಪದ್ಯ. ಮನಸ್ಸಿನ ಸದ್ಯದ ಸ್ಥಿತಿಯಲ್ಲಿ ಅಥೆಲೋ ಇಷ್ಟು ಅದ್ಭುತ 
ಪ್ರತಿಮೆಗಳಿಂದ ಕೂಡಿದ ಇಂಥ ಕಾವ್ಯವನ್ನು ಮಾತನಾಡಲು ಸಾಧ್ಯವೆ? ಈ ಪ್ರಶ್ನೆ ಏಳುವುದು 
ಸಹಜ. "ಅಥೆಲೋ' ನಾಟಕದ ಆರ್ಗನ್‌ ಆವೃತಿಯ ಸಂಪಾದಕ ಎಂ.ಆರ್‌. ರಿಡ್ಲೀ ಈ 
ಸಂದರ್ಭದಲ್ಲಿಒಂದು ಮಾತನ್ನು ಹೇಳುತಾನೆ : "ಕವಿಹೃದಯವಿರುವವನು ಅಥೆಲೋ. ಒಬ್ಬ 
ಧೀರೋದಾತ್ತ ನಾಯಕ ಹಾಗೂ ಭಾವೋದ್ದೀಪ್ತ ಕವಿಯೂ ಹೌದು ಅವನು' ಎಂದು. 
ಸಂಪೂರ್ಣ ನಂಬಬಹುದಾದಂಥ ಮಾತು ಇದು. ಇದರ ಜೊತೆಗೆ ಮತ್ತೂ ಒಂದು ಮಾತು 
ಇದೆ ಎಂದು ನನಗನ್ನಿಸುತ್ತದೆ - ಅಥೆಲೋ ತನ್ನ ಮನಸ್ಸು, ಹೃದಯ ಹಾಗೂ ಭಾವನೆಗಳ 
ಸ್ಥಿರತೆಯನ್ನು ಸಾಧಿಸಿ, ಗೊಂದಲಗಳ ಅಲ್ಲೋಲಕಲ್ಲೋಲಗಳು ಇಲ್ಲದೆ ಜೀವಸಂಭ್ರಮ 
ವೊಂದೇ ಪ್ರಧಾನಸ್ಥಿತಿಯಾಗಿದ್ದಾಗಲೆಲ್ಲ ಈ ಬಗೆಯ ಕಾವ್ಯಾತಕ ಭಾಷೆ ಮಾತನಾಡಿದ್ದಾನೆ. 
ಆದರೆ ಇಲ್ಲಿಜೀವಸಂಭ್ರಮ ಪ್ರಧಾನ ಸ್ಥಿತಿಯಲ್ಲ; ಜೀವವಿಮುಖೀ, ಜೀವದ್ವೇಷೀ ಸ್ಥಿತಿಯನ್ನು 
ತಲುಪುತ್ತಿರುವ ಸೂಚನೆ. ಈ ಸ್ಥಿತಿಯನ್ನು ಮೊದಲಿನ ಜೀವಸಂಭ್ರಮ ಸ್ಥಿತಿಯಲ್ಲಿಯಂತೆಯೇ 
ಗಾಢವಾಗಿ, ಸಷ್ಟವಾಗಿ, ಸಂಶಯಗಳೇ ಇಲ್ಲದೆ ತಲುಪಿದ್ದಾನೆ. ಎಂದೇ ಕಾವ್ಯ ನಿರರ್ಗಳವಾಗಿ 
ಹರಿಯುತ್ತದೆ. ಮೊದಲನೆಯ ಅಂಕದ ಮೂರನೇ ದೃಶ್ಯದಲ್ಲಿ ಆಸ್ಥಾನದಲ್ಲಿ ತನ್ನ ಪ್ರೇಮ 


೧೬೨ ಶೇಕ್‌ಫಿಯರ್‌- ಎರಡು ನಾಟಕಗಳ ಅಧ್ಯಯನ 


ಪ್ರಕರಣವನ್ನು ವಿವರಿಸಿದಾಗ, ಎರಡನೇ ಅಂಕದ ಮೊದಲ ದೃಶ್ಯದಲ್ಲಿ ಡೆಸ್ಟಿಮೋನಾಳನ್ನು 
ಭೆಟ್ಟಿಯಾದ ತತ್‌ಕ್ಷಣದಲ್ಲಿ ಈ ಬಗೆಯ ಕಾವ್ಯದ ಹೊನಲು ಹರಿದದ್ದನ್ನು ನಾವು ಕಂಡಿದ್ದೇವೆ. 
ಈಗ ಆ ಉತ್ಸಾಹವಿಲ್ಲ, ಸಂಭ್ರಮವಿಲ್ಲ, ಬದಲಿಗೆ ಈಗ ಮನಸ್ಸು ಹೃದಯಗಳು 
ಮೈಕೊರೆಸುವಂಥ ಗಟ್ಟಿ ಮಂಜುಗಡ್ಡೆಯಾಗಿದೆ. ಗಟ್ಟಿಯಾಗಿದೆ ಎಂಬುದು ಮುಖ್ಯ. 


Never Iago, Like to the pontic sea, 

Whose Icy current, and compulsive course, 
Never feels retinng ebb, but keeps due on 

To the Propontic and the Hellespont : 

Even so my bloody thoughts, with violent pace 
Shall never look back, never ebb to humble love, 
Till that a capable and wide revenge 

Swallow them up. 


ಇದು ಸ್ವೀಕರಿಸಿದ ಪ್ರಮಾಣ ವಚನ. ಸೈಪ್ರಸ್‌ ನೆಲದ ಮೇಲೆ ಕಾಲಿಟ್ಟ ಗಳಿಗೆಯಲ್ಲೇ 
ಡೆಸ್ಟಿಮೋನಾಳನ್ನು ಕಂಡಾಗ [111] ಕೂಡ ಅಥೆಲೋ ಬಳಸುವುದು ಸಮುದ್ರದ 
ಪ್ರತಿಮೆಗಳನ್ನು ಭಯಾನಕ ಚಂಡಮಾರುತ ಮತ್ತುಸಮುದ್ರದಲ್ಲಿನ ಅಲೆಗಳ ಹೊಡೆತ ಎಷ್ಟೇ 
ಧೃತಿಗೆಡಿಸಿದರೂ, ಪ್ರತಿಬಾರಿ ಅಂಥ ಅನುಭವವಾದ ಮೇಲೂ ಇಷ್ಟು ಪ್ರಶಾಂತ ಅನುಭವ 
ದೊರಕುವುದಾದರೆ ಸಮುದ್ರವು ಆಕಾಶವನ್ನೇ ಅಲುಗಿಸುವಷ್ಟುಕ್ರೂರವಾದರೂ ಚಿಂತೆಯಿಲ್ಲ 
ಎಂದು ಆಗ ಸಂಭ್ರಮಿಸಿದ್ದ ನೆನಪು ಮಾಸುವುದರೊಳಗೆ, ಪಾಂಟಿಕ್‌ ಸಮುದ್ರದ ಅಲೆಗಳು 
ಹಿಂತಿರುಗಿ ಬರದಷ್ಟುಎತರೆತರಕ್ಕೆ ಲಂಫಿಸುತ್ತಎಕಮುಖವಾಗಿ ಪ್ರವಹಿಸುವಂತೆ ತನ್ನ'bloody 
thoughts’ ‘violent pace'ನೊಂದಿಗೆ ಹಿಂತಿರುಗಿ ನೋಡದಂತೆ ತನ್ನ ಪ್ರತೀಕಾರದತ್ತ 
ಮುನ್ನುಗಿಸಲಿ ಎಂದು ಹಾರೈಸುತಾನೆ. ಆ ಪ್ರತೀಕಾರ 'capable and wide’ ಆಗಿದ್ದು ತನ್ನ 
‘humble love’ ಅನ್ನು ನುಂಗಿಬಿಡಬೇಕು. ಮಂಡಿಯೂರಿ, ದೇವರ ಸಾಕ್ಷಿಯಾಗಿ ಇದನ್ನು 
ತಾನು ಸಾಧಿಸುವುದು ಖಂಡಿತ ಎಂದು "ಪವಿತ್ರ' ಪ್ರತಿಜ್ಞೆಮಾಡುತಾನೆ. 


Now by yond marble heaven 
In the due reverence of a sacred vow, 
I here engage my words 


ಈ ಕ್ಹಣಕ್ಕಾಗಿಯೇ ಕಾದಿದ್ದವನಂತೆ ಅಥೆಲೋನಷ್ಟೇ ಅತ್ಯುತ್ಸಾಹದ ಭಾವಾವೇಶಕ್ಕೆ 
ಪಕ್ಕಾಗಿ ಇಯಾಗೋ ತಾನೂ ಮಂಡಿಯೂರಿ ತನ್ನ ಸಹಕಾರ, ಬೆಂಬಲ ಮತ್ತು ಸಂಪೂರ್ಣ 
ಬದ್ಧತೆಗಳನ್ನು ಆಕಾಶದ ಗ್ರಹ ನಕ್ಷತ್ರಗಳ ಆಣೆಯಾಗಿ ಘೋಷಿಸುತಾನೆ. 


ಅಥೆಲೋ ೧೬೩ 


Do not nse yet. 

Witness, you ೮೫7೮1-0೫7178 lights above, 

You elements that clip us round about, 

Witness that here Iago doth give up 

The excellency of his wit, hand, heart, 

To wronged Othello's service : Let him command 
And 10 obey shall be in me remorse 

What bloody work so ever. 


ಅಥೆಲೋನನ್ನುವಿಧೇಯನಾಗಿ ಅನುಸರಿಸುವುದು ತನ್ನ'shall be in me remorse’ 
ಎನ್ನುತಾನೆ ಇಯಾಗೋ. 'remorse''ಅಂದರೆ ಇಲ್ಲಿ "ಪಶ್ಚಾತಾಪದ ಎಳೆಯೂ ಇಲ್ಲದಂತೆ 
ಎಂದು ಅರ್ಥಮಾಡಬೇಕು. ಶೇಕ್‌ಫಿಯರ್‌ ಈ ಶಬ್ದವನ್ನು ಆಧುನಿಕ ಅರ್ಥದಲ್ಲಿ ಬಳಸಿಲ್ಲ 
ಇಯಾಗೋ ತನ್ನೊಳಗಿನ ಕರುಣೆ, ಅನುಕಂಪ ಎಲ್ಲವನ್ನು ಬದಿಗಿಟ್ಟು ಅನ್ಯಾಯಕ್ಕೆ ಒಳಗಾದ 
ಅಥೆಲೋವಿನ ಸೇವೆಯಲ್ಲಿ ತೊಡಗಲು ನಿರ್ಧರಿಸುತಾನೆ. ಅಥೆಲೋ ಆ ತತ್‌ಕ್ಷಣವೇ 
ಇಯಾಗೋವಿಗೆ ಮೊದಲ ಕರ್ತವ್ಯವಾಗಿ ಕ್ಯಾಷಿಯೋನನ್ನು ಮೂರು ದಿನಗಳಲ್ಲಿಇಲ್ಲದಂತೆ 
ಮಾಡು ಎಂದು ಅಣತಿ ಮಾಡುತಾನೆ. "ನನ್ನ ಸ್ನೇಹಿತ ಮುಗಿದಂತೆ, ನಿನ್ನ ಕೋರಿಕೆಯನ್ನು 
ನೆರವೇರಿಸುತ್ತೇನೆ. ಆದರೆ ಅವಳು ಜೀವಂತವಿರಲಿ ಎಂದು ಅಥೆಲೋನ ಮನಸ್ಸನ್ನು ಮತಷ್ಟು 
ಪರೀಕ್ಷಿಸುತ್ತೇನೆ. 'Damn her, lewd minx : O, damn her" ಎಂದು, "ನಡೆ 
ಹೋಗೋಣ. ಆ ಸುಂದರ ರಕ್ಕಸಿಯನ್ನು ಮುಗಿಸುವುದಕ್ಕೆ ಮಾರ್ಗಗಳ ಕುರಿತು 
ಚಿಂತಿಸುತೇನೆ.' ಮತ್ತುಕೊನೆಯದಾಗಿ ಈ ಇಡೀ ದೃಶ್ಯದ ಕಲಶಪ್ರಾಯವಾಗಿ'nಂw art thou 
my lieutenant’ ಎಂದು ನಿಂತ ನಿಲುವಿನಲ್ಲಿಯೇ ಹುಕುಮ್‌ ಹೊರಡಿಸುತಾನೆ. ವಿನಯ 
ವಿಧೇಯತೆಗಳಿಂದ ಇಯಾಗೋ ತಾನು ಎಂದೆಂದಿಗೂ ಅಥೆಲೋವಿನ ಅನುಯಾಯಿ ಎಂದು 
ಮಾತು ಜೋಡಿಸುತಾನೆ. 


ಮೂರನೇ ಅಂಕದ ನಾಲ್ಕನೇ ದೃಶ್ಯದ ವೇಳೆಗೆ ಡೆಸ್ನಿಮೋನಾ ತನ್ನ ಕರವಸ್ಥವನ್ನು 
ಕಳೆದುಕೊಂಡು ಆತಂಕದಲ್ಲಿ ಚಡಪಡಿಸುತ್ತಿದ್ದಾಳೆ. ಅಮೂಲ್ಯ ನಾಣ್ಯಗಳು ತುಂಬಿದ ತನ್ನ 
ಹಣದ ಚೀಲವನ್ನಾದರೂ ತಾನು ಕಳೆದುಕೊಳ್ಳುವುದಕ್ಕೆ ಸಿದ್ದ , ಆದರೆ ಈ ಕರವಸ್ತವನ್ನು 
ಕಲೆದುಕೊಳ್ಳಲಾರೆ. ಇಷ್ಟಿದ್ದೂ ಅವಳಿಗೊಂದು ಸಮಾಧಾನವಿದೆ - ತನ್ನ ಗಂಡ 
ನಿರ್ಮಲಮನಸ್ಸಿನವನು. ಶಂಕೆ, ಅಸೂಯೆಗಳನ್ನು ಪಡುವಂಥ ಕೀಳುದರ್ಜೆಯ 
ಮನುಷ್ಯನಲ್ಲ ಇಲ್ಲದಿದ್ದರೆ ಏನೆಲ್ಲ ತಪ್ಪುಗ್ರಹಿಕೆಗಳು ಮಾಡಿಕೊಳ್ಳುವ ಅವಕಾಶವಿತ್ತು ಎಂದು 
ನ್ನ ಅದೃಷ್ಟದ ಬಗ್ಗೆ ಸಮಾಧಾನಪಟ್ಟುಕೊಳ್ಳುತಾಳೆ. ಅಥೆಲೋ ಹೊಟ್ಟೆಕಿಚ್ಚುಪಡುವವನಲ್ಲವೆ 
ಎಂದು ಎಮಿಲಿಯಾ ಕೇಳುತಾಳೆ. ಇದು ಪ್ರಶ್ನೆಯೂ ಹೌದು, ಒಂದು ಅರ್ಥದಲ್ಲಿ 


೧೬೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅನುಮಾನವೂ ಹೌದು. ಅಥೆಲೋ ಅವಳೆ ದೃಷಿಯಲ್ಲಿ ಬೇರೆಲ್ಲ ಗಂಡಸರಿಗಿಂತ 
ವಿಶೇಷವೇನೂ ಇಲ್ಲದವನು ಎಂದು ಭಾವಿಸುವುದು ಬಹು ವಾಸವ ರೀತಿಯ 
ಯೋಚನಾಕ್ರಮ. ಡೆಸ್ಟಿಮೋನಾ ಈ ಪ್ರಶ್ನೆಗೆ ಖಂಡತುಂಡವಾಗಿ ಉತನಿಸುತಾಳೆ. "ಯಾರು, 
ಅವನು ಹುಟ್ಟಿದ ಕ್ಷಣವೇ ಸೂರ್ಯನ ಬಿಸಿಲಿನ ತಾಪಕ್ಕೆ ಇಂಥ ಎಲ್ಲಮನೋವಿಕಾರಗಳೂ 
ಇಂಗಿಹೋದವನು !' ಆತ್ಮವಿಶ್ವಾಸದಿಂದ, ಹೆಮ್ಮೆಯಿಂದ ಹೇಳುತಾಳೆ.' ಆ ಕ್ಷಣವೇ 
ಅಥೆಲೋವಿನ ಪ್ರವೇಶವಾಗುತ್ತದೆ. ಅವನು ಬರುವುದನ್ನು ನೋಡಿಯೇ ಡೆಸ್ಜಿಮೋನಾ 
ಕರವಸ್ಪದ ವಿಷಯ ಸಂಪೂರ್ಣ ಮರೆತು "ಕ್ಯಾಷಿಯೋನ ವಿಷಯ ಇತ್ಯರ್ಥಮಾಡಿಯೇ 
ಮುಗಿಸುತ್ತೇನೆ, ಕ್ಯಾಷಿಯೋನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳು' ಎಂದು ಎಮಿಲಿಯಾಗೆ ಹೇಳಿ 
ಗಂಡನನ್ನು "ಹೇಗಿದ್ದಿ ?' ಎಂದು ಕೇಳುತಾಳೆ. “ಚೆನ್ನಾಗಿದ್ದೀನಿ' ಎಂದವನು ತನ್ನಷ್ಷೇ '೦ 
kas to ತೂ ನನ್ನಮನಸ್ಸಿನ ನಿಜಸ್ಥಿತಿಯನ್ನು ಇವಳಿಂದ ಮುಚ್ಚಿಡುವುದು ಎಷ್ಟು 
ಕಷ್ಟ ' ಎಂದು ಮರುಗುತಾನೆ. ಮರ ಜ್ಞ ನಿಜಸ್ಥಿತಿ ? ತಾನು ಅವಳನ್ನು ಮುಗಿಸಿ 
ಬಿಡಬೇಕೆಂದು ನಿರ್ಧರಿಸಿರುವುದೆ ? ಅಥವಾ ಆಳದಲ್ಲಿ ಅವಳ ಬಗ್ಗೆ ಇರುವ ತನ್ನ 
ಮಮತೆಯನ್ನು ಮರೆಮಾಡಿ ಕ್ರೂರವಾಗಿ ನಡೆದುಕೊಳ್ಳಬೇಕಾಗಿ ಬಂದ ಸ್ಥಿತಿಯೇ 9 "ನಿನ್ನ 
ಗುಟ್ಟೆಲ್ಲ ಬಯಲಾಗಿ ಬಿಟ್ಟಿದೆ ಎಂದು ಹೇಳಲಿಕ್ಕಾಗದೆ ಸಹಜವಾಗಿ, ಎಂದಿನಂತೆ 
ವರ್ತಿಸಬೇಕಾಗಿ ಬಂದಿರುವ ಈ ವ್ಯಂಗ್ಯದ ಸಂದರ್ಭವೆ ? ಎಷ್ಟೇ ಗಟ್ಟಿಮನಸ್ಸು 
ಮಾಡಿಕೊಂಡಿದ್ದರೂ ಅವಳೊಂದಿಗಿನ ಪ್ರತಿ' ಭೆಟ್ಟಿಯೂ ತನ್ನಲ್ಲಿ ಅಲ್ಲೋಲಕಲ್ಲೋಲ 
ಉಂಟುಮಾಡುತದೆಂಬುದು ಮಾತ್ರ ಗಟ್ಟ. "ನೀನು ಹೇಗಿದ್ದಿ ಡೆಸ್ಟಿಮೋನಾ 9' 
"ಚೆನ್ನಾಗಿದ್ದೇನೆ. ಅಥೆಲೋ ಅವಳ ಕೈ ನೀಡುವಂತೆ ಕೇಳಿ ಅವಳು ನೀಡಿದ ಕೈಯನ್ನು ತನ್ನ 
ಕೈಯಲ್ಲಿ ಹಿಡಿದು "ಈ ಕೈಗಳು ತುಂಬ ತೇವವಾಗಿದೆ' ಎನ್ನುತಾನೆ. ಹೌದು, ತನ್ನ ಕೈಗಳು 
ಯೌವನದವು ಹಾಗೂ ದುಃಖಗಳೇ ಕಾಣದವು ಎಂದು ಹಿಗ್ಗಿ ಹೇಳಿದ ಹೆಂಡತಿಗೆ "This 
argues fruitfulness, and liberal heart / Hot, Hot and moist, this hand of 
yours requires / A sequester from liberty... "ಹುಲುಸಾದ ಕೊಡುಗೈ ಸಂಕೇತ ಈ 
ಬೆಚ್ಚನೆಯ ತೇವದ ಕೈಗಳು. ನಿನ್ನ ಕೈಗಳು ಅತಿ ಉದಾರತೆಯಿಂದ ಸ್ವಾಧೀನ ತಪ್ಪಿದೆ. ಅದನ್ನು 
ಅಂಕೆಯೊಳಗಿಡಬೇಕು. ನಿರಶನ ಮತ್ತು ದೇವತಾಸರಣೆ, ಹೇರಳ ದಂಡನೆ, ಶ್ರದ್ಧಾವಂತ 
ಶಿಕ್ಷಣಾಭ್ಯಾಸ ಇವುಗಳು ಈ ಕೈಗಳಿಗೆ ಬೇಕಾದುದು. ಯಾಕೆಂದರೆ ಈ ಕೈಗಳು ಪ್ರತಿರೋಧ 
ಪ್ರದರ್ಶಿಸುವ ಉತ್ಕಟ ಓಜಸ್ಸಿನ ಪ್ರಕೃತಿಯವು' ಮತ್ತೂಮುಂದುವರೆದು '1£15 a 8006 hand 
/ A frank one’ ಎಂದು ದ್ವಂದ್ವಾರ್ಥದಲ್ಲಿ ಸೇರಿಸುತಾನೆ. 'moist’, 'hot’, ‘liberal’, 

‘good’, ‘frank’ ಇಲ್ಲಿ Wi ಶಬ್ದಕ್ಕೂ ನಿಘಂಟುವಿನ ಅರ್ಥ ಮಾತ್ರವಲ್ಲ, ಅದ್ಕಕೂ 
ಮೀರಿದ ಅರ್ಥಗಳಿವೆ, ಧ್ವನಿಗಳಿವೆ. ತ್ಯ ಮೆದುವಾಗಿ ಆಡಿದ ಕ್ರೂರ ಶಬ್ದಗಳು. ಬೆಚ್ಚಗಿನ 
ತೇವದ ಕೈಗಳು, ಉದ್ರೆ ಕಿಸುವ ಕಾಮನೆಗಳ ಸೂಚಕ. ಡೆಸ್ಟಿಮೋನಾ so ತೇವದ ಕೈಗಳನ್ನು 


ಅಥೆಲೋ ೧೬೫ 


ಅತಿ liberal’ ಆಗಿ ಬಳಸಿದ್ದಾಳೆ. '5006' ಮತ್ತು 'frank’ ಕೂಡ ಅಷ್ಟೆ, ಧಾರಾಳವಾಗಿ ತನ್ನನ್ನು 
ಕೊಟ್ಟುಕೊಂಡಿದ್ದಾಳೆ ಎಂದೂ 'rank'ಗೆ ಮತ್ತೂವಿಶೇಷವಾಗಿ "ಎಗಿಲ್ಲದೆ' ಎಂದೂ ಅರ್ಥ 
ಬರುತದೆ. ' ಅಥೆಲೋವಿಗೆ ಮನಸ್ಸು ವಿಕಾರಗೊಂಡಂತೆ ಅವನ ಭಾಷೆಯೂ 
ವಿಕಾರಗೊಳ್ಳುತ್ತದೆ. ಹಿಂಸೆಯ ಮೊದಲ ಹಂತವಿದು. ದಾಂಪತ್ಯಜೀವನ ಕವಲೊಡೆದು 
ಇಬ್ಬರೂ ಬೇರೆಬೇರೆ ತೀರಗಳಲ್ಲಿ ನಿಂತು ಮಾತನಾಡುವಂತೆ ಕಾಣುತ್ತದೆ. ಅಥೆಲೋ 
ಮಾತುಗಳನ್ನು ಸರಳವಾಗಿ, ಸಹಜವಾಗಿ ಮಾತ್ರ ಡೆಸ್ಟಿಮೋನಾ ನೋಡಬಲ್ಲಳು. "ನೀನು 
ಹೇಳುವುದು ನಿಜ. ಇದೇ ಕೈಗಳಲ್ಲವೆ ನನ್ನ ಹೃದಯವನ್ನು ನಿನಗೆ ನೀಡಿಬಿಟ್ಟದ್ದು ಎಂದು 
ಅಭಿಮಾನದಲ್ಲಿ ಹೇಳುತಾಳೆ. "ಹೌದು ಹೌದು ಬಹು ಉದಾರ ಕೈಗಳು. ಹಿಂದಿನ ಕಾಲದಲ್ಲಿ 
ಹೃದಯಗಳು ಕೈಗಳನ್ನು ನೀಡುತಿದ್ದವು, ಈಗ ಕೈಗಳು ಮಾತ್ರ ಸೇರುತವೆ, ಹೃದಯಗಳಲ್ಲ...' 
ಎಂದು ಮತ್ತೂ ಕೊಂಕು ಮಾತನಾಡುತಾನೆ. ಡೆಸ್ನಿಮೋನಾಳಿಗೆ ಅವನು ಏನು 
ಮಾತನಾಡುತ್ತಿದ್ದಾನೆ ಎಂದು ನಿಜವಾಗಿ ಅರ್ಥವಾಗುವುದಿಲ್ಲ ಅವನ ಮಾತಿಗೆ ಏನು 
ಹೇಳಬೇಕೆಂದು ತೋರುವುದೂ ಇಲ್ಲ. ಮಾತನ್ನು ಬೇರೆ ದಿಕ್ಕಿಗೆ ತಿರುಗಿಸಿ ತನ್ನ ಪ್ರಧಾನ 
ಕಳಕಳಿಯ ವಿಷಯ ಎತುತಾಳೆ. "ಸರಿಸರಿ ; ನೀನು ಕೊಟ್ಟ ವಚನದ ಬಗ್ಗೆ ಮಾತನಾಡು". 
ಯಾವುದು ಎಂದದ್ದಕ್ಕೆ ತಾನು ಕ್ಯಾಷಿಯೋಗೆ ಹೇಳಿ ಕಳಿಸಿರುವುದಾಗಿ ಹೇಳುತಾಳೆ. ಅಥೆಲೋ 
ಕಿವಿಯ ಮೇಲೆ ಹಾಕಿಕೊಳ್ಳದವನಂತೆ, ತನಗೆ ಶೀತವಾಗಿ ಬಾಧೆಯಾಗಿದೆ ಎಂದು ಅವಳ 
ಕರವಸ್ತ್ರ ನೀಡುವಂತೆ ಕೇಳುತಾನೆ. ಇಲ್ಲಿಂದ ಮುಂದಕ್ಕೆ ಆಗುವುದನ್ನು - ಅಂದರೆ ಎರಡೇ 
ಸಾಲುಗಳ ಅಂತರದಲ್ಲಿ ಆಗುವುದನ್ನು ನಾನು ನೋಡಿದ ರಷ್ಯನ್‌ ನಿರ್ದೇಶಕನೊಬ್ಬನ 
"ಅಥೆಲೋ' ಚಿತ್ರದ ವಿವರಣೆಯ ಮೂಲಕ ಕೊಡಲು ಬಯಸುತ್ತೇನೆ. ಮರೆಯಲೇ ಆಗದೆ 
ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದ ದೃಶ್ಯ ಅದು. 'Lend me thy handkerchief 
ಅಂದಕೂಡಲೆ, ಆ ಕ್ಹಣದಲ್ಲಿಡೆಸ್ಟಿಮೋನಾ '11676, My ord' ಎಂದು ಅವನಿಗೆ ನೀಡುತಾಲೆ. 
ಹಾಗೆ ಕರವಸ್ತಕ್ಕೆತಾಗಿದ ಕೂಡಲೇ ಹಿಗ್ಗಿನಲ್ಲಿ ತೃಪ್ತಿಯಲ್ಲಿಒಂದೇ ಕ್ಹಣದಲ್ಲಿತನ್ನಎಲ್ಲಸಂಶಯ 
ಭೀತಿಗಳನ್ನೂ ಗುಡಿಸಿಹಾಕಿದಂತೆ ಆನಂದಪರವಶತೆಯಲ್ಲಿ- ಕೈಗೆ ತಾಗಿದ ಕರವಸ್ಟದ ಕಡೆಗೆ 
ದೃಷ್ಟಿಯೂ ಹಾಯಿಸದೆ - ಡೆಸ್ನಿಮೋನಾಳನ್ನು ಗಾಢವಾಗಿ ಅಪ್ಪತಾನೆ. ತನ್ನ ಸಂಭ್ರಮದಲ್ಲಿ 
ಕಣ್ಣುಗಳು ಒದ್ದೆಯಾಗಿ ಕಣ್ಣುಗಳು ಮುಚ್ಚಿಕೊಳ್ಳುತ್ತವೆ. ಒಂದು ಕ್ಷಣದ ಉತ್ಕೃಷ್ಟ ಸ್ಥಿತಿ ಇದು. 
ಕಣ್ಣುಗಳು ನಿಧಾನವಾಗಿ ತೆರೆದು ತನ್ನ ಕೈಗಳಲ್ಲಿ ತಾನು ಹಿಡಿದ ಕರವಸ್ತ್ರ ತನ್ನ ಆಲಿಂಗನದಲ್ಲೇ 
ಇರುವ ಡೆಸ್ಟಿಮೋನಾಳ ಬೆನ್ನ ಹಿಂದೆ ಕಾಣುತದೆ. ಭೂಕಂಪವಾದಂತೆ ನಡುಗಿ ಹಾವಿನ 
ಮೈಯಿನ ತಣುವು ಮೈತಾಗಿದಂತೆ ಅವಳಿಂದ ತಟ್ಟನೆ ದೂರಸರಿದು'That which 1 gave 
you’ ಎಂದು ಅಬ್ಬರಿಸುತ್ತಾನೆ. ಆ ರಷ್ಯನ್‌ ಚಿತ್ರದ ಈ ಎರಡೇ ಕ್ಷಣದ ದೃಶ್ಯ ವೀಕ್ಷಕರ 
ವ್ಯಕಿತ್ವಗಳನ್ನೇ ಕಲಕಿಬಿಡುವಂಥದು. ಇಲ್ಲಿಂದ ಮುಂದಕ್ಕೆ ಸುಮಾರು ಇಪತೆರಡು ಸಾಲುಗಳು 
ವಿಚಿತ್ರವೂ ನಿಗೂಢವೂ ಆದ ಜಗತಿನ ಚಿತ್ರಣ. ಈ ಜಗತ್ತಿಗೆ ಡೆಸಿಮೋನಾ ತೀರಾ 


೧೬೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅಪರಿಚಿತಳು. ಅಚ್ಚರಿ ಮತ್ತು ಭಯಗಳು ಮಾತ್ರ ಅವಳಿಗೆ ಸಾಧ್ಯ. ಇಷ್ಟೆಲ್ಲವೂ ಒಂದು ಪುಟ್ಟ 
ಕರವಸ್ತ್ರ ಅನಾವರಣಗೊಳಿಸುವ ಲೋಕದ ವ್ಯವಹಾರಗಳು. ತನಗೆ ಇದು ಅರ್ಥವೇ 
ಆಗುವುದಿಲ್ಲವೋ ಅಥವಾ ತನಗೆ ಈ ಲೋಕದೊಳಗೆ ಪ್ರವೇಶವೇ ಸಾಧ್ಯವಿಲ್ಲವೋ ಅವಳಿಗೆ 
ತಿಳಿಯುವುದಿಲ್ಲ ಅಥೆಲೋ-ಡೆಸ್ಟಿಮೋನಾಳ ಮದುವೆಯಷ್ಟೇ ಅಲ್ಲ, ಎಲ್ಲ ಮದುವೆಗಳೂ 
ಎರಡು ಜಗತ್ತುಗಳ ಸಾಂಗತ್ಯ ಮತ್ತು ಮೈತ್ರಿಗಳ ಯತ್ನ ಸಮನ್ಹಯ ಸಾಮರಸ್ಯಗಳು ಸಾಧಿ 
ಸಿದಾಗ ಮಾತ್ರ ಈ ಎರಡೂ ಜಗತುಗಳು ಕೂಡಿ ಒಂದು ಹೊಸಜಗತು ಸ್ಪಷಿಯಾಗಬಹುದು. 
ಹಾಗೆ ಸಾಧ್ಯವಾಗದೇ ಹೋದರೆ ಎರಡೂ ಜಗತುಗಳು ಛಿದ್ರವಾಗಿಬಿಡುವುದು ಖಂಡಿತ. ಎಲ್ಲ 
ಸಾಮಾನ್ಯ ಮದುವೆಗಳಿಗೂ ಇದು ಅನ್ನಯಿಸಬಹುದಾದರೆ ಅಥೆಲೋ-ಡೆಸ್ಟಿಮೋನಾಳ 
ಮದುವೆಗೆ ಮತ್ತೂ ಅಷು ಉತ್ಕಟವಾಗಿ ಅನ್ಹಯವಾಗುತದೆ. ಎರಡು ಖಂಡಗಳು, ಎರಡು 
ಜನಾಂಗಗಳು, ಎರಡು ಬಣ್ಣಗಳು ಮತ್ತು ತೀರ ವೈರುಧ್ಯಗಳ ಎರಡು ಸಂಸ್ಕ ತಿಗಳು ಇಲ್ಲಿ 
ಐಕ್ಕವನ್ನೂ ಮೈತ್ರಿಯನ್ನೂ ಸ್ಥಾಪಿಸಲು ಯತ್ನಿಸಿವೆ. ಕೂಟ! ಈ ಬಿಳೀ ಜಗತ್ತಿನ ಸ ಸಂಸ್ಕೃತಿ, 
dade "ನಂಬಿಕೆಗಳು ಹೇಗೆ ಎಂದಿಗೂ ಸಮಲುಗಳಾಗಿ, ಪ್ರಶ್ನೆಗಳಾಗಿ ಉಳಿಯುತವೆಯೋ 
ಹಾಗೆಯೇ ಡೆಸ್ನಿಮೋನಾಳಿಗೆ ಅಥೆಲೋವಿನ ಕಪ್ಪಜಗತಿನ ನಿಗೂಢಗಳು ಕಲ್ಪನೆಗೂ ಬಾರದ 
ರಹಸ್ಯವೂ ಸಮಸ್ಯೆಯೂ ಆಗಿ ಉಳಿಯುತವೆ. ಡೆಸ್ಟಿಮೋನಾ, ಒಂದು ಅರ್ಥದಲ್ಲಿ 
ಅಥೆಲೋನಲ್ಲಿ ಅನುರಕಳಾಗಲು ಈ ಜಗತಿನ ಆಕರ್ಷಣೆಯೂ ಸೇರಿಕೊಂಡಿದೆ ಎಂಬುದು 
ನಿರ್ವಿವಾದ ಅಂಶ. ಅಥೆಲೋವಿಗೆ ಈಗ ತಾನೇ ಒಂದು ಹಂತದವರೆವಿಗೆ ತನ್ನತರಬೇತಿನಿಂದ 
ಇಯಾಗೋ ಕಲಿಸಿದ ಪಾಠವೆಂದರೆ ಈ ಬಿಳೀ ಜಗತ್ತು "ನೀನು ತಿಳಿದುಕೊಂಡಷ್ಟು ಸಾಚಾ 
ಅಲ್ಲ, ಕಣ್ಣಿಗೆ ಕಾಣುವುದು ನಿಜವಲ್ಲ ಒಳಗೆ ಬೇರೆಯದೇ ಸತ್ಯಗಳಿವೆ' ಎಂದು. ಹೀಗಾಗಿ 
ಅಥೆಲೋ ಈ ಡೆಸ್ಸಿಮೋನಾಳ ಬಿಳೀ ಲೋಕವನ್ನು ಮಾರ್ಗದರ್ಶಕನ ಸಹಾಯವಿಲ್ಲದೆ 
ಪ್ರವೇಶಿಸಲೇ ಆಗುವುದಿಲ್ಲ ತನ್ನಮದುವೆ ಮುರಿದು ಬೀಳುತ್ತದೆಂಬ ದೃಢ ನಿಶ್ಚಯ ಅವನಿಗಾಗಿ 
ಬಿಟ್ಟಿದೆ. ಈಗ ಡೆಸ್ಟಿಮೋನಾಳ ಸರದಿ. ಅವಳು ಈಗ ಈ ಲೋಕದ ಪರಿಚಯಮಾಡಿ 
ಕೊಳ್ಳಬೇಕು. ಸಾರ್ಥಕವಾಗಿ ಗ್ರಹಿಸಬೇಕು. ಗೌರವದಿಂದ ಕಾಣಬೇಕು. ತಮ್ಮಿಬ್ಬರ ಮಧ್ಯ ಈ 
ಪುಟ್ಟ ಕರವಸ್ತ್ರ ಎಂದೂ ಜಾರದ ಅಂತರಪಟರಾಗಿಬಿಡುವ ಭಯ ಆ ಕ್ಷಣದಲ್ಲಿ ಸಣ್ಣದಾಗಿ 
ಅವಳಿಗೂ ಕಾಡಿರಬೇಕು. 


ಆ ಕರವಸ್ತ್ರ ತನ್ನಲ್ಲಿಲ್ಲಎಂದವಳಿಗೆ "ಇಲ್ಲವೇ ?' ಎಂದು ಮತ್ತೆಕೇಳುತಾನೆ. 'no, faith, 
my lord! ಎಂದು, ಅಥೆಲೋವಿನ ಮನ ಸ್ಥಿತಿಯನ್ನು ಊಹಿಸಿದವಳಂತೆ ತಬ್ಬಿಬ್ಬಾಗುತಾಳೆ ಈ 
ಕರವಸ್ಪದ ಇತಿಹಾಸ ಬಿಚ್ಚಿಕೊಳ್ಳುತ್ತ ಹೋಗುತದೆ. 'ಚಿತ್ರವತಾಗಿ ಎವರಿಸುತಾನೆ ಅಥೆಲೋ. 
ರುಗರುಗಿಸುವ ibe eld ನಾಗರಿಕತೆ ಎಷ್ಟು ಪ್ರ ಪಭಾವ ಬೀರಿದ್ದರೂ ಅಲ್ಲಿ ಪ್ರಜ್ಞೇ ಯ 
ಆಳದ ಪದರಗಳಲ್ಲಿ ಗುಪವಾಗಿ ಮನೆಮಾಡಿಕೊಂಡಿರುವ ಆ ಕಪ್ಪುಲೋಕದ ಅದ್ಭುತಗಳು 


ಅಥೆಲೋ ೧೬೭ 


ಅಳಿಸಿಹೋಗಿಲ್ಲ ""ಅಪರಾಧವೆಸಗಿದ್ದೀ ನೀನು... ಆ ಕರವಸ್ಥವನ್ನು ಒಬ್ಬ ಈಜಿಪ್ಟ್‌ ದೇಶದಾಕೆ 
ನನ್ನ ತಾಯಿಗೆ ಕೊಟ್ಟಿದ್ದಳು. ಅವಳೊಬ್ಬ ಮಾಟಗಾತಿ. ಜನಗಳ ಮನೋವ್ಯಾಪಾರಗಳನ್ನೆಲ್ಲ 
ಹುಡುಕಿ ತೆಗೆದುಬಿಡುತಿದ್ದಳು. ಈ ಕರವಸ್ಥವನ್ನು ನಮ್ಮಮ್ಮ ತನ್ನ ಬಳಿ ಭದ್ರವಾಗಿ 
ಇಟ್ಟುಕೊಂಡಿರುವವರೆಗೆ ಅವಳ ಗಂಡ ಅವಳ ಅಂಕೆಯೊಳಗೆ ಇರುತ್ತಾನೆ ಎಂದು ಹೇಳಿದ್ದಳು. 
ಎಂದಿಗೂ ನಮ್ಮಮ್ಮ ನಮಪನ ಕಣ್ಣಿಗೆ ಆಕರ್ಷಕವಾಗಿ ಉಳಿಯುವಳು. ಆದರೆ ಈ 
ಕರವಸ್ತವನ್ನು ನಮ್ಮಮ್ಮ ಕಳೆದುಕೊಂಡರೆ ಅಥವಾ ಮತ್ಯಾರಿಗಾದರೂ ಕಾಣಿಕೆಯಾಗಿ 
ನೀಡಿಬಿಟ್ಟರೆ ನಮಪನ ಕಣ್ಣಿಗೆ ಅವಳು ಹೇಸಿಗೆಯಾಗಿ ಕಾಣುತ್ತಾಳೆ. ಮತವನು ಬೇರೆಕಡೆ ತನ್ನ 
ಕಣ್ಣುಗಳನ್ನು ಹಾಯಿಸಿ ತನ್ನ ಬಯಕೆಗಳನ್ನು ತೀರಿಸಿಕೊಳ್ಳುತಾನೆ. ನಮ್ಮಮ್ಮ ಸಾಯುವಾಗ ಈ 
ಕರವಸ್ಥವನ್ನು ನನಗೆ ಕೊಟ್ಟು ನಾನು ಮದುವೆಯಾದಾಗ ಅದನ್ನು ನನ್ನ ಹೆಂಡತಿಗೆ 
ಕೊಡಬೇಕೆಂದು ಹೇಳಿದ್ದಳು. ಅಂತೆಯೇ'ನಾನು ನಿನಗೆ ನೀಡಿದೆ. ಎಚ್ಚರದಿಂದಿರು. ಅಮೂಲ್ಯ 
ಕಣ್ಣುಗಳಂತೆ ನಿನ್ನ ಆಪವಸುವನ್ನಾಗಿ ಅದನ್ನು ಕಾಣು. ಕಳೆದುಕೊಂಡೋ ಅಥವಾ 
ಬೇರೆಯವರಿಗೆ ಕೊಟ್ಟುಬಿಟ್ಟೆಟೋ ಎಂದರೆ ಎಂದೂ ಕಾಣದಂಥ ಸರ್ವನಾಶಕ್ಕೆ 
ಗುರಿಯಾಗುತಿ''. ನಂಬಿಕೆಯ ಮೂಲದಿಂದ ಹೊಮ್ಮಿದ ಮಾತುಗಳು, ಆತ್ಮವಿಶ್ವಾಸದ 
ಮಾತುಗಳು. "ಇಲ್ಲಿನಾನು ಯಜಮಾನ' ಎಂಬ ಕೆಚ್ಚಿನಲ್ಲಿಮಾತನಾಡಿದವು. ಡೆಸ್ಟಿಮೋನಾಳಿಗೆ 
ಏನೂ ತಿಳಿಯದೆ 'Is it pಂssible' ಎಂದು ಮಾತ್ರ ಉಸುರಬಲ್ಲಳು. ಮತ್ತೂ ಅಷ್ಟು 
ದೃಢತೆಯಿಂದ ಉತದಿಸುತಾನೆ ಅಥೆಲೋ'1! 15 true, there's magic in the web of it 
ಆ ಕರವಸ್ಥದಲ್ಲಿ ಅನಿರ್ವಚನೀಯ ಮಾಂತ್ರಿಕತೆಯಿದೆ. ಮಂತ್ರಸದೃಶವಾದದ್ದು ಅದು. ಒಬ್ಬ 
ಸಾಧಾರಣ ಮಾಟಗಾತಿ ಕೊಟ್ಟಿದ್ದಲ್ಲ ಆ ಕರವಸ್ತ್ರ ಒಬ್ಬ ಕೊರವಂಜಿ, ಅದ್ಭುತಲೋಕಗಳ 
ಪ್ರತಿನಿಧಿ, ಪ್ರವಾದಿನಿ ಕೊಟ್ಟದ್ದು ಈ ಸೂರ್ಯ ಭೂಮಿಯನ್ನು ಇನ್ನೂರು ಬಾರಿ ಸುತಿದ್ದನ್ನು 
ಕಂಡಿದ್ದ ಮಹಾಮಾಂತ್ರಿಕಳು ಅವಳು. ಈ ಕರವಸವನ್ನು ಅವಳು ತನ್ನ ಭವಿಷ್ಯನೋಟದ 
ಶಕ್ತಿಯು ಪ್ರಚಂಡಸ್ಥಿತಿಯಲ್ಲಿದ್ದಗಳಿಗೆಯಲ್ಲಿನೆಯ್ದದ್ದು ಮತ್ತುಅವಳು ಬಯಸಿದ ರೇಷ್ಮೆನೂರು 
ಪುನೀತ ಹುಳುಗಳಿಂದ ಆಯ್ದದ್ದು ಮತ್ತದಕ್ಕೆ ಲೇಪಿಸಿದ ಬಣ್ಣ ಕೆಡದಂತೆ ಸಂಸ್ಕರಿಸಿ ರಕ್ಷಿಸಿದ 
ಕನ್ನಿಕೆಯರ ಶವಗಳಿಂದ ತಯಾರಿಸಿದ್ದು ಡೆಸ್ಟಿಮೋನಾಳ ಸುತ್ತ ಮತ್ತೂ ಅಷ್ಟು ಹಗ್ಗ ಸುತ್ತಿ 
ಗಂಟುಗಳು ಹಾಕಿ ಬಿಗಿಯುತ್ತಿದ್ದಾನೆ ಅಥೆಲೋ. ಮಾಟಗಾತಿ, ಇನ್ನೂರು ವರ್ಷಗಳು ಬಾಳಿದ 
ಕೊರವಂಜಿ; ಅವಳು ಬಳಸಿದ ನೂಲು, ಲೇಪಿಸಿದ ಬಣ್ಣ, ಅವಳು ನೆಯ್ದ ಗಳಿಗೆ ಯಾವುವೂ 
ಮೆದುಳು ಗ್ರಹಿಸಲಾಗದ, ಪ್ರಜ್ಞೆಗೆ ಇಳಿಯಲಾಗದ ಆದರೂ ಬೆಚ್ಚಿಸುವ, ದಿಜ್ಮೂಢಗೊಳಿಸುವ 
ಲೋಕದ ವಿವರಗಳು. ಡೆಸ್ಟಿಮೋನಾ ಇಂಥ ಲೋಕದ ಪ್ರವೇಶ ಮಾಡಬೇಕು, ಅಲ್ಲಿ 
ಸಲ್ಲಬೇಕು. ಅವಳ ಮನಸ್ಸು ತನಗೆದುರಾಗಿರುವ ಸವಾಲಿನೆದುರು ಸಹಜವಾಗಿ ಹೌಹಾರಿರ 
ಬೇಕು. ಅಥೆಲೋ ಈ ವಿವರಗಳನ್ನು ಅವಳ ತಿಳುವಳಿಕೆಗಷ್ಟೇ ಹೇಳುತ್ತಿಲ್ಲ ಈ ಲೋಕವನ್ನು ಒಪ್ಪಿ 


ನಡೆಯದಿದ್ದರೆ "0 lose, or give away. were such perdition / As nothing else 


೧೬೮ ಶೇಕ್‌ಷಿಯರ್‌- ಎರಡು ನಾಟಕಗಳ ಅಧ್ಯಯನ 


could match" ಎಂದು ಚಳಿ ಹುಟ್ಟಿಸುವ ಬೆದರಿಕೆ ಹಾಕಿದ್ದಾನೆ. ದಿಗ್ಭಮ ಗೊಂಡು ದಿಕ್ಕು 
ತೋರದವಳಂತಾ ಗಿಬಿಟ್ಟಿದ್ದಾಳೆ ಡೆಸ್ಟಿಮೋನಾ. "In ath, is it tue ?' ಎಂದು ಸುರಿದ ಅವಳ 
ಪ್ರಶ್ನೆಗೆ "Most veritable, therefore look to it well’ ಎಂದು ಸಷ್ಟ ದನಿಯಲ್ಲಿ 
ಉತ್ತರಿಸುತಾನೆ. ಈ ಕರವಸ್ಥವನ್ನು ತಾನು ನೋಡದೇ ಇದ್ದಿದ್ದರೆ ಚೆನ್ನಾಗಿತ್ತು ಎಂದು 
ಮರಗುತಾಳೆ. ಇಲ್ಲಿಂದ ಮುಂದೆ ಸುಮಾರು ಒಂಬತ್ತು ಸಾಲುಗಳು ಅಥೆಲೋ ಪ್ರತಿ 
ಮಾತಿನಲ್ಲಿಯೂ ಪ್ರತಿ ಪ್ರಶ್ನೆಯಲ್ಲಿಯೂ ಅವಳ ಸುತ್ತತಾನು ಈಗಾಗಲೇ ಸುತಿರುವ ಹಗ್ಗವನ್ನು 
ಮತ್ತೂ ಬಿಗಿಗೊಳಿಸುತ್ತ, ಹಿಂಸಿಸುತ್ತ ಹೋಗುವ ಛಲ ಕಾಣಿಸುತದೆ. ಅವಳು ತನ್ನ 
ಉತರಗಳಲ್ಲಿ ಈ ಬಿಗಿತದಿಂದ ಮುಕಳಾಗುವ ಯತ್ನಕಾಣುತ್ತಹೋಗುತದೆ. ಬಹುಶಃ ಈ ಪುಟ್ಟ 
ಹಣಾಹಣಿಯ ದೃಶ್ಯವನ್ನುಇಡಿಯಾಗಿ ನಾವು ನೋಡಬೇಕು. 


Oth : Ha, wherefore ? 

Des : Why 60 you speak so startingly and rash ) | 
Oth : Is it lost, 1s it gone ? speak, 1s it out of the way ? 
Des : Heaven bless us | 

Oth : Say you? 

Des : It 1s not lost, but what if it were ? 

Oth : Ha! 

Des : I say itis not lost. 

Oth : Fetch 1 let me see 1! 


Des : Why, so Ican Sir, but I will not now... 


ಕ್ರಮೇಣ, ಮಾತಿನಿಂದ ಮಾತಿಗೆ ಹೇಗೆ ಅವರ ಮನಸ್ಠಿತಿಗಳು ಬೇರೆ ಬೇರೆ 
ಆಯಾಮಗಳನ್ನು ಪಡೆದುಕೊಳ್ಳುತ್ತಿವೆ ಎಂಬುದನ್ನು ಗ್ರಹಿಸುವುದು ಕಷ್ಟವಾಗಲಾರದು. 
ಅಥೆಲೋನಿಗೆ ಈಗ ಈ ಕರವಸ್ತ್ರಕೇವಲ ತಾಯಿಕೊಟ್ಟ ಮತ್ರಾಚ್ಛಾದಿತ ಕಾಣಿಕೆಯಷ್ಟೆ ಅಲ್ಲ 
ಅಥವಾ ಒಂದು ನಿಗೂಢ ಜಗತ್ತಿನ ಪ್ರಶಸ್ತವಸುವಷ್ಟೇ ಅಲ್ಲ ಈಗ ಅದಕ್ಕೆ ಬೇರೆ ಅರ್ಥಗಳು, 
ಬೇರೆ ಸಂಬಂಧಗಳು ಹುಟ್ಟಿಕೊಂಡುಬಿಟ್ಟಿವೆ. ಡೆಸ್ಟಿಮೋನಾ "ಅದು ತನ್ನಲ್ಲಿಲ್ಲ...' ಎಂದು 
ಹೇಳಿದ ಕ್ಷಣವೇ ಇಯಾಗೋ ವಿವರಿಸಿದ ದೃಶ್ಯದ ನೆನಪಾಗುತ್ತದೆ. ತನ್ನ ಕರವಸ್ತವನ್ನು ತಾನು 
ತನ್ನ ಹೆಂಡತಿಗೆ ಕೊಟ್ಟ ಪ್ರಥಮ ಪ್ರೇಮಕಾಣಿಕೆಯನ್ನು ಕ್ಯಾಷಿಯೋ ತನ್ನ ಗಡ್ಡ 
ತೀಡಿಕೊಳ್ಳುವುದಕ್ಕೆ ಬಳಸುತ್ತಿದ್ದಎಂಬುದು ಕಣ್ಣಿಗೆ ಕಟ್ಟಿದಂತಾಗುತದೆ. ಎಂದೇ ಪ್ರಶ್ನೆ ಕ್ರಮೇಣ 


ಅಥೆಲೋ ೧೬೯ 


ಹೆಚ್ಚುಹೆಚ್ಚುಕ್ರೂರವಾಗುತ್ತಹೋಗುತ್ತದೆ. ಚುಚ್ಚುತ್ತಹೋಗುತ್ತದೆ. ಇಯಾಗೋ ಹೇಳಿದ್ದಪ್ರತಿ 
ಮಾತೂ ಸತ್ಯವೆಂಬುದು ಮನಸಿನಲ್ಲಿ ಖಾತ್ರಿಯಾಗುತ್ತ ಹೋಗುತ್ತದೆ. ಡೆಸ್ಟಿಮೋನಾಳಿಗೆ 
ಪ್ರತಿಬಾರಿ ಮೈಸುತ್ತಿದ ಹಗ್ಗದ ಬಿಗಿತ ಏರುತ್ತಿದ್ದಂತೆಯೂ ತನ್ನ ಗಂಡನ ಕುರಿತಾದ ತನ್ನ ನಂಬಿಕೆ 
ಕುಸಿಯುತ್ತಿರುವ ಭಾವನೆಯೂ ಉಂಟಾಗಿ, "ಇಲ್ಲ ಆ ಭಯಕ್ಕೆ ಕಾರಣವಿಲ್ಲ ಎಬಂತೆ ಬಿಗಿ 
ಸಡಿಲಗೊಳಿಸಿಕೊಳ್ಳುವಂತೆ ತನ್ನ ಮಾತುಗಳನ್ನು ಆಡುತಾಳೆ. ಮನಸಿನಲ್ಲಿ ಗುಪವಾಗಿ 
ಬೆಳೆಯುತ್ತಿರುವ ಶಂಕೆ, ತಾನು ಕ್ಷಣದ ಹಿಂದೆ ಎಮಿಲಿಯಾಗೆ ಹೇಳಿದ್ದ '1 think the sun 
where he was born / Drew all such humours from him' ಎಂಬ ಮಾತು 
ಸುಳ್ಳಾಗುತಿದೆಯೆ ಎಂದು ಕಾಡಲು ಆರಂಭಿಸುತ್ತದೆ. ಎಷ್ಟೇ ಪ್ರಶಸವಾಗಲೀ ಎಷ್ಟೇ 
ಪವಿತ್ರವಾಗಲೀ ಒಂದು ಕರವಸ್ತತಮ್ಮಜೀವಂತ ಪ್ರೇಮಕ್ಕಿಂತ ಮಿಗಿಲಾದುದೆ ಎಂಬಂತೆ '[t 1s 
not lost, what if it were’ Tsay 115 not lost’ ‘Why, so Ican Sir, butI will not 
now' ಎಂದು ಮಾತಿನಿಂದ ಮಾತಿಗೆ ತಾನೂ ಸಾತ್ವಿಕ ಹಠದ ಧ್ವನಿ ಮಾಡುತಾಳೆ. "ನಾನು 
ಹೇಳಿದರೆ ನಂಬಿಕೆಯಾಗದೆ ? ತರುತ್ತೇನೆ, ಆದರೆ ಈಗಲೇ ಯಾಕೆ ಕೊಂಡುತರಬೇಕು ?' 
ಎಂದು ಗಂಡನ ರಚ್ಚೆಯ ಈ ರೀತಿ ಅರ್ಥವಾಗದವಳಂತೆ ಕೇಳುತಾಳೆ. ತತ್‌ಕ್ಷಣ 
ನೆನಪಾದವಳಂತೆ, ಗಂಡನ ಈ ಇಡೀ ವರ್ತನೆ ಉದ್ದಿಶ್ಯಪೂರ್ಣವಾದದ್ದು ಎಂಬಂತೆ, ತನಗೆ 
ನಿಜವಾದ ಗುಟ್ಟು ಗೊತ್ತಾಯಿತು ಎಂಬುತೆ ಅವನು ತನ್ನ ಸುತ್ತಸುತ್ತಿಬಿಗಿಯುತಿದ್ದ ಹಗ್ಗವನ್ನು 
ಒಮ್ಮೆಗೇ ಪೂರ್ಣ ಸಡಿಲಿಸಿಕೊಂಡು ಮತೊಂದು ತುದಿ ಹಿಡಿದು ಜಗ್ಗಲಾರಂಭಿಸುತಾಳೆ. 
ಹಗ್ಗದ ಎಳೆದಾಟ ಆರಂಭವಾಗುತ್ತದೆ. "ನನಗೆ ಗೊತ್ತು, ನನ್ನ ಪ್ರಾರ್ಥನೆಯನ್ನು 
ನಿರಾಕರಿಸುವುದಕ್ಕೆ ನೀನು ಹೂಡಿರುವ ಆಟ ಇದು. ದಯವಿಟ್ಟು ಕ್ಯಾಷಿಯೋಗೆ ಕರೆ ಕಳಿಸು' 
ಎಂದು. ಅಥೆಲೋ ಕರವಸ]ಕ್ಕಾಗಿ, ಡೆಸ್ಟಿಮೋನಾ ಕ್ಯಾಷಿಯೋನಿಗಾಗಿ ಪರಸರ ಜಗ್ಗಾಡುತ್ತ 
ಹೋಗುತಾರೆ. ಪ್ರತಿಬಾರಿ ಡೆಸ್ಟಿಮೋನಾ ಕ್ಯಾಷಿಯೋ ಬಗ್ಗೆ ಮಾತನಾಡುವಾಗಲೂ 
ಹೊಸಹೊಸ ವಿಶೇಷಣಗಳನ್ನೂ, ಅವನ ಗುಣಗಳ ಬಗ್ಗೆ ವರ್ಣನೆಯನ್ನೂ, ಅವನು 
ಅಥೆಲೋವಿಗೆ ಎಷ್ಟು ಅನಿವಾರ್ಯನೆಂಬುದನ್ನೂ ಸೇರಿಸುತ್ತ ಹೋಗುತಾಳೆ. ಸಹಜವಾಗಿ 
ಅಥೆಲೋವಿಗೆ ಅವಳ ಮಾತುಗಳು ತನ್ನಕರವಸ್ಟದ ನೆನಪು, ಅದರ ಸದ್ಯದ ಗತಿಯ ಬಗ್ಗೆ ನೆನಪು 
ಇವುಗಳನ್ನು ಮತ್ತೂ ಅಷ್ಟು ಕೆರಳಿಸುತ್ತ ಹೋಗುತದೆ. ಡೆಸ್ಡಿಮೋನಾ ಸಹನೆ 
ಕಳೆದುಕೊಂಡವಳಂತೆ "ಸತ್ಯವಾಗಿ ಹೇಳುತ್ತೇನೆ, ಇದಕ್ಕೆಲ್ಲನೀನೇ ಕಾರಣ' ಎಂದುಬಿಡುತಾಳೆ. 
ಅಥೆಲೋವಿಗೆ ತಲೆತಿರುಗಿದಂತಾಗಿ ಅವನು ಬಳಸಿದ್ದ ಉಗ್ರ ಶಾಪದ ಶಬ್ದ'70765' ಎಂದು 
ಗುಡುಗಿ ನಿಷ್ಯಮಿಸಿ ಬಿಡುತಾನೆ. ಹಿಂದೊಮ್ಮೆ ಮೂರನೇ ಅಂಕದ ಮೂರನೇ ದೃಶ್ಯದಲ್ಲಿಯೂ 
ಇದೇ ಶಬ್ದ ಬಳಸಿದ ನೆನಪು ನಮಗಿರಲೇಬೇಕು. (ಇಲ್ಲಿಯೂ ಕೂಡ ನಮ್ಮ ನಾಜೂಕು 
ಮನಸಿನ ಸಂಪಾದಕರುಗಳು 'zounds' ಶಬ್ದವು ಅತಿ ಕ್ರೂರವೂ, ಅಥೆಲೋವಿನ ಬಾಯಲ್ಲಿ 
ಆಡಲು ತಕ್ಕದಲ್ಲದ್ದು ಎಂದು ತೆಗೆದುಹಾಕಿ ಅದರ ಬದಲು'Aಸಿw೩y' ಎಂದು ಹೇಳಿಸುತಾರೆ. ಈ 


೧೭೦ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಸಂದರ್ಭದಲ್ಲಿಆರ್ವೆನ್‌ ಆವೃತಿಯ ಎಂ. ಆರ್‌. ರಿಡ್ಲೀ ಮಾಡಿರುವ ಕೆಲವು ಅಂಶಗಳನ್ನು ನಾವು 
ಗಮನಿಸಬೇಕು. ಆದರೆ ಇಲ್ಲಿ ಅದರ ಪೂರ್ಣಪಾಠ ಕೊಡುವ ಅಗತ್ಯವಿಲ್ಲ ಎಂದು 
ಕೊಂಡಿದ್ದೇನೆ) ಹಗ್ಗದ ತನ್ನ ತುದಿಯನ್ನು ಜುಗುಪ್ಲೆಯಲ್ಲಿ, ಸಿಟ್ಟಿನಲ್ಲಿ ಕೈಬಿಟ್ಟು ಮತೊಂದು 
ತುದಿಯಲ್ಲಿ ಜಗುತಿದ್ದ ಡೆಸ್ಟಿಮೋನಾ ಕುಸಿದುಬೀಳುವಂತೆ ಮಾಡಿ ನಡೆದುಬಿಡುತಾನೆ. 
ಇದ್ದಕ್ಕಿದ್ದಂತೆ ತಲೆಯಲ್ಲಿ ಶೂನ್ಯ ಆವರಿಸಿಬಿಟ್ಟಂತಾಗಿಬಿಡುತಾಳೆ ಡೆಸ್ಟಿಮೋನಾ. ಈ ಇಡೀ 
ದೃಶ್ಯಕ್ಕೆ ಸಾಕ್ಚಿಯಾಗಿದ್ದಎಮಿಲಿಯಾ ಈ ಮನುಷ್ಯ ಅಸೂಯೆಗೆ ತುತಾಗಿಲ್ಲವೆ ಎಂದು ಮತ್ತೆತನ್ನ 
ಅನುಮಾನ ವ್ಯಕಪಡಿಸಿದ್ದಕ್ಷೆ ಉತರವಾಗಿ ಡೆಸ್ಟಿಮೋನಾ "ಹೀಗೆ ಅವನು ನಡೆದುಕೊಂಡದ್ದು 
ನಾನು ಎಂದೂ ನೋಡಿರಲಿಲ್ಲ ಆ ಕರವಸ್ಟದಲ್ಲಿಖಂಡಿತವಾಗಿ ಏನೋ ಅಚ್ಚರಿ ಇರಲೇಬೇಕು. 
ಕಳೆದುಕೊಂಡು ನಾನು ಮಹಾ ದುಃಖಿಯಾಗಿದ್ದೇನೆ' ಎಂದು ಮನಕಲಕುವ ಹಾಗೆನರಳುತಾಳೆ. 
ಈ ಸಂದರ್ಭದಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಏಳುತದೆ - ಡೆಸ್ನಿಮೋನಾಳಿಗೆ ತುಂಬ 
ಪ್ರಾಮಾಣಿಕ ಹಾಗೂ ಆಪ್ತಅನುಚರಳಾದ ಎಮಿಲಿಯಾ ಯಾಕೆ ಈ ಕರವಸ್ಥದ ಬಗ್ಗೆ ಇಂಥ 
ಭಯಂಕರ ದೃಶ್ಯ ನೋಡಿದ ಮೇಲೂ ಮೌನವಾಗಿದ್ದಾಳೆ ಎಂಬ ಪ್ರಶ್ನೆ ಒಂದು ಕ್ಷಣದಲ್ಲಿಇಡೀ 
ಸಂದರ್ಭವನ್ನು ತಿಳಿಗೊಳಿಸುವ ಶಕ್ತಿ ಇರುವುದು ಅವಳು ಒಬ್ಬಳಿಗೆ ಮಾತ್ರ. ಯಾಕೆ 
ಡೆಸ್ಡಿಮೋನಾಳಿಗೆ ಕರವಸ್ಥದ ಕಳವಿನ ಕತೆ ಹೇಳಿಬಿಡುವುದಿಲ್ಲ ? ಭಯವೆ 9 ತಾನು 
ಅಪ್ರಾಮಾಣಿಕವಾಗಿ ನಡೆದುಕೊಂಡೆನೆಂದು ಡೆಸ್ನಿಮೋನಾ ಭಾವಿಸಿಬಿಡಬಹುದೆಂದೆ 9 
ಗಂಡನನ್ನು ರಕ್ಕಿಸಲೆಂದೆ ? ಅಥವಾ ಸಿಗುವ ಮೊದಲ ಅವಕಾಶದಲ್ಲಿ ಗಂಡನೊಡನೆ 
ಮಾತನಾಡಿ ಕರವಸ್ಥವನ್ನು ಹಿಂತಿರುಗಿಸಿಬಿಡಬಹುದೆಂದೆ ? ಈ ಎಲ್ಲವೂ ಅವಳ ಮನಸ್ಸಿನಲ್ಲಿ 
ಕೆಲಸಮಾಡಿದ್ದರೂ ಆಶ್ಚರ್ಯವಿಲ್ಲ ಇದಕ್ಕಿಂತ ಹೆಚ್ಚಿಗೆ ಅವಳಿಂದ ನಿರೀಕ್ಷಿಸುವುದು ನಮ್ಮತಪ್ಪೇ 
ಆಗಬಹುದು. ಸಾಮಾನ್ಯ ಹೆಂಗಸು ಆಕೆ. ಆಕೆಯಿಂದ ಮತ್ತೂಅಪೇಕ್ಟಿಸುವುದು ತಪ್ಪು; ಹಾಗೂ 
ಆಕೆ ಆದರ್ಶದ ಬೆನ್ನು ಹತ್ತಿ ಹೋಗಲು ಶಕ್ತಿ ಇಲ್ಲದ ವ್ಯಾವಹಾರಿಕ ಬದುಕಿನ ಮಹಿಳೆ. ಈ 
ಬಗೆಯ ಹೆಂಗಸಾದ್ದರಿಂದಲೇ ಅಥೆಲೋ ನಿರ್ಗಮಿಸಿದ ಕೂಡಲೆ ಅವಳು ಆಡುವ 
ಮಾತುಗಳಲ್ಲಿ ಆ ವ್ಯಾವಹಾರಿಕ ಜಗತಿನಲ್ಲಿ ಕಲಿತ "ವಿವೇಕ ಕಂಡುಕೊಂಡ "ಸತ್ಯ'ಗಳು 
ಧ್ವನಿಸುತ್ತ ಹೋಗವುದು. ಒಂದು ಬಗೆಯ ಸಿನಿಕತನವೂ ಸಾರಾಸಗಟು ಗಂಡುಕುಲವನ್ನೇ 
ಅಳೆದು ತೀರ್ಪು ನೀಡಿಬಿಡುವ ಧಾಟಿಯೂ ಆ ಮಾತುಗಳಲ್ಲಿ ಇವೆ. ತನ್ನೊಳಗೆ 
ನಡೆಯುತಿರಬಹುದಾದ ಸಣ್ಣಪ್ರಮಾಣದ ಯಾತನೆಯಿಂದ ದೂರಸರಿಯುವ 
(ಜಾರಿಕೊಳ್ಳುವ]) ಮಾರ್ಗವಾಗಿಯೂ ಈ ಮಾತುಗಳಲ್ಲಿ ಆಡಿದ್ದರೆ ಅಚ್ಚರಿಯಿಲ್ಲ 
"ವರ್ಷವೊಂದೋ ಎರಡೋ ಸಾಕು ಈ ಗಂಡಸರ ರೀತಿಗಳನ್ನು ಬಯಲುಮಾಡುವುದಕ್ಕೆ.... 
ಅವರೆಲ್ಲ ಹೊಟ್ಟೆಗಳು, ನಾವುಗಳು ಕೇವಲ ಅವು ನುಂಗುವ ಆಹಾರಗಳು. ಹಸಿದು 
ಕಂಗಾಲಾದವರ ಹಾಗೆ ನಮನ್ನು ಮೆದ್ದು ಹೊಟ್ಟೆ ತುಂಬಿದ ಕೂಡಲೆ ನಮ್ಮನ್ನು ತೇಗಿ 
ಬಿಡುತಾರೆ. ಆ ವೇಳೆಗೆ ಅಲ್ಲಿಗೆ ಇಯಾಗೋ, ಕ್ಯಾಷಿಯೋ ಬರುತಾರೆ. ಇಯಾಗೋ 


ಅಥೆಲೋ ಪ ೧೭೧ 


ಬರುತ್ತಿದ್ದಂತೆಯೇ ಕ್ಯಾಷಿಯೋನಿಗೆ "“ಡೆಸಿಮೋನಾಳನ್ನು ಬಿಟ್ಟು ಬೇರೆ ಗತಿಯಿಲ್ಲ ನಿನಗೆ, 
ಅವಳೇ ನಿನ್ನನ್ನು ಕಾಪಾಡಬೇಕು” ಎಂದು ಕಿವಿಮಾತು ಹೇಳುತ್ತಿದ್ದಾನೆ. ಡೆಸ್ಸಿಮೋನಾಳಿಗೆ 
ಕ್ಯಾಷಿಯೋ ಮತೊಮ್ಮೆ ಅಷ್ಟೇ ಆರ್ತದನಿಯಲ್ಲಿ ಹತಾಶೆಯ ಗಡಿ ತಲುಪಿದವನಂತೆ 
ವಿನಂತಿಸಿಕೊಳ್ಳುತಾನೆ. ಹಾಗೊಮ್ಮೆ ಅವಳಿಂದಲೂ ಸಾಧ್ಯವಿಲ್ಲದೆ ತನಗೆ ಸ್ಥಾನ ಮರಳಿ 
ಸಿಗುವುದೇ ಇಲ್ಲವೆಂದಾದರೆ ಬಲವಂತವಾಗಿ ಆ ಸ್ಥಿತಿಗೆ ಒಗ್ಗಿಕೊಳ್ಳುತ್ತ ಹೋಗುತ್ತೇನೆ. ಅದೃಷ್ಟ 
ತನ್ನನ್ನು ಎಲ್ಲಿ ಕೊಂಡೊಯ್ಯುತ್ತದೋ ಅಷ್ಟರಲ್ಲಿಯೇ ತೃಪಿಪಟ್ಟುಕೊಳ್ಳುತ್ತೇನೆ ಎಂದು ತನ್ನ 
ಕೊರಗು ಹೇಳಿಕೊಳ್ಳುತಾನೆ. ಡೆಸ್ಟಿಮೋನಾಳ ಮೊದಲ ಆತ್ಮವಿಶ್ವಾಸ ಕರಗಿಹೋಗಿದೆ. ಕುಗ್ಗಿ 
ಹೋಗಿದ್ದಾಳೆ ಅವಳು. ತಾನು ಕೂಡ ಸಹಾಯ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಎಂದು 
ಒಪ್ಪಿಕೊಳ್ಳುತಾಳೆ. ತನ್ನ ಗಂಡ ತನ್ನ ಗಂಡನಂತೆಯೇ ಇಲ್ಲ, ಅವನ ಮನಸ್ಸು ಕೆಟ್ಟ ಹಾಗೆ, 
ವ್ಯಕ್ತಿಯೂ. ಬದಲಾಗಿ ಬಿಟ್ಟಿದ್ದಾರೋ ಎಂದು ತಿಳಿಯದು. ಎಲ್ಲ ದೇವರುಗಳ ಆಣೆ, 
ಕ್ಯಾಷಿಯೋನ ಪರವಾಗಿ ತಾನು ತನ್ನ ಶಕಿಮೀರಿ ಯತ್ನಿಸಿದ್ದಾಗಿದೆ. ಹಾಗೆ ಮುಕವಾಗಿ 
ಮಾತನಾಡಿ ಅವನ ಅಸಂತೋಷಕ್ಕೆ ಗುರಿಯೂ ಆಗಿದ್ದೇನೆ ತಾನು. ಸದ್ಯಕ್ಕೆ ಕ್ಯಾಷಿಯೋ 
ಸಹನೆಯಿಂದ ಇರಬೇಕು. "ನನ್ನ ಕೈಲಿ ಏನು ಸಾಧ್ಯವೋ ಅದು ಮಾಡುತ್ತೇನೆ, ನನಗೋಸ್ಕರ 
ನಾನು ಸಾಧಿಸಿಕೊಳ್ಳುವುದಕ್ಕಿಂತ ಹೆಚ್ಚಿಗೆ ನಿನಗೆ ನನ್ನ ಸಹಾಯಮಾಡುತ್ತೇನೆ. ಅಷ್ಟಕ್ಕೆ 
ತೃಪನಾಗಿರಬೇಕು ನೀನು' ಎಂದು ಕೊನೆಯದಾಗಿ ತನ್ನ ವಚನವನ್ನು ನೀಡುತಾಳೆ. 
ಇಯಾಗೋವಿಗೆ ಆಶ್ಚರ್ಯ. ತನ್ನ ದಣಿ ಕೋಪಗೊಂಡಿದ್ದಾನೆಯೆ ? ಸಾಧ್ಯವೆ ? ಎಂದು 
ಅಚ್ಚರಿಪಡಿಸಿ ಅವನು ಮುಂದೆ ಆಡುವ ಮಾತುಗಳು ಅತ್ಯಂತ ಧ್ವನಿಪೂರ್ಣವಾದವು ಎಂದು 
ನನಗೆ ಅನ್ನಿಸುತದೆ. 


I have seen the cannon, 

When it hath blown his ranks into the arr: 
And (like the devil) from hss very arm 

Puffed his own brother, and can he be angry ? 


'ಅವನ ಸುತ್ತಲೂ ಸೈನ್ಯವು ಗುಂಡಿನ ಧಾಳಿಗೆ ಧೂಳಿಪಟವಾಗುತಿದ್ದುದು ತಾನು 
ನೋಡಿದ್ದೇನೆ. ತನ್ನ ಅತ್ಯಂತ ಆಪ್ತನನ್ನೂ ಗಾಳಿಯಲ್ಲಿ ಊದಿಬಿಟ್ಟಿರುವುದನ್ನು ನೋಡಿದ್ದೇನೆ. 
ಅಂಥಹುದರಲ್ಲಿ ಅವನು ಸಿಟ್ಟುಗೊಂಡಿರುವನೆ ? ನಿರುದ್ದೇಗದ ಮನುಷ್ಯ ಅಥೋಲೋ. 
ಹಾಗಿರುವಾಗ ಅವನು ಸಿಟ್ಟುಗೊಂಡನೆಂದರೆ ? ಏನೋ ಬಲವಾದ ಕಾರಣವಿರಬೇಕು, ತಾನು 
ನೋಡಿಬರುತೇನೆ ಎಂದು ನಿಷ್ಕಮಿಸುತಾನೆ. ಈ ಮಾತುಗಳು ಅಚ್ಚರಿಯನ್ನು ವ್ಯಕಪಡಿಸು 
ವಂತೆಯೇ ಅಥೆಲೋನನ್ನು ಕುರಿತಾದ ಪ್ರಶಂಸೆಯ ಮಾತುಗಳೂ ಹೌದು. ಆದರೆ ಅದಕ್ಕಿಂತ 
ಮಿಗಿಲಾಗಿ ತನ್ನವೈಯಕಿಕ ವಿಜಯದ ಸಂಭ್ರಮವೂ ಕೂಡ ಹೌದು. ಯುದ್ಧಗಳನ್ನು ಗೆಲ್ಲಬಲ್ಲ 


ರಿಓತಪಿ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ವೀರಾಗ್ರಣಿ ಅಥೆಲೋ. ಇಲ್ಲಿ ಸೈಪ್ರಸಿನಲ್ಲಿ ಒಂದು ಗುಂಡೂ ಹಾರಿಸದೆ ಯುದ್ದ ಗೆದ್ದಿದ್ದಾನೆ. 
ಆದರೆ ತಾನೊಡ್ಡಿದ ಏಕಸೃ್ಫನಿಕಸ್ಳನ್ಯದೆದುರು ನೆಲಕಚ್ಚಿದ್ದಾನೆ ಎಂದು ಸಂಭ್ರಮಿಸುತಾನೆ 
ಇಯಾಗೋ. ಕುಸಿದು Fa ಡೆಸ್ಟಿಮೋನಾ ಮತೆ. ಎದ್ದು ನಿಲ್ಲುವ ಚೈತನ್ಯ ಪಡೆದು 
ಕೊಳ್ಳಬೇಕಾದರೆ ಇರುವ ಮಾರ್ಗವೆಂದರೆ ತನ್ನನ್ನು ತಾನು ಸಮಾಧಾನಪಡಿಸಿ ಕೊಳ್ಳುವುದು. 
ಅಥೆಲೋವಿನ ವರ್ತನೆಗೆ ತನ್ನನ್ನೇ ನಂಬಿಸಿಕೊಳ್ಳುವಂತೆ ಕಾರಣಗಳನ್ನು ಹುಡುಕುವುದು. 
ತಾರ್ಕಿಕ ವಿವರಣೆಗಳನ್ನು ಸೃಷ್ಟಿಸಿಕೊಂಡು ಕ ಆಘಾತವನ್ನು ತಿಳಿಗೊಳಿಸುವುದು. 
"ಇರಬಹುದು, ಅಥೆಲೋವಿಗೆ " ವನಿಸಿನ ಯಾವುದೋ ಸುದ್ದಿ ಅಥವಾ ಇಲ್ಲಿಯೇ ಅವನ 
ಗಮನಕ್ಕೆ ಬಂದ ಸ್ಟೋಟಿಸಬಹುದಾದ ಸಂಚಿನ ಕುರಿತಾದ ಚಿಂತೆ' ಅವನ ಮನಸನ್ನು 
Pp ಇಂಥ ಸಂದರ್ಭಗಳಲ್ಲಿ ದೊಡ್ಡ ವಿಷಯಗಳ ಚೆಂತೆಯಲ್ಲಿಸ ಸಿಣ್ಣ ವಿಷಯಗಳಿಗೆ 
ಮಿತಿಮೀರಿ ಪ್ರತಿಕ್ರಿಯೆ ತೋರುವುದು ಮನುಷ್ಯ ಲಕ್ಷಣ'. ಡೆಸಿಮೋನಾಳ ಈ ಸ್ಥಿತಿ 
ಯಾರಿಗಾದರೂ ಅನುಕಂಪ ಹುಟ್ಟಿಸುವಂಥದೆ. ಗಂಡನೊಡನೆ ಎಲ್ಲಬಗೆಯ ಕಷ್ಟಸುಖಗಳನ್ನು 
ಹಂಚಿಕೊಳ್ಳಲು ಬಂದ ಅವಳಿಗೆ ಗಂಡನಿಂದ ದೊರಕುತಿರುವುದು ಈ ಬಗೆಯ ಅನುಭವ. ತನ್ನ 
ಗಂಡನದು ಇದೇ ನಿಜವಾದ ಮುಖವೆಂದು ಅವಳು ನಂಬಿಬಿಟರೆ ತನ್ನ ಬದುಕು 
ನುಚ್ಚುನೂರಾದಂತೆ. ಎಂದೇ ಕೇವಲ ತಾತ್ಕಾಲಿಕ ಎಂದು ನಂಬಬೇಕಾಗಿದೆ. ಈ ರೀತಿಯ 
ಸಮಾಧಾನವನ್ನು ಕಂಡುಕೊಳ್ಳುತ್ತಿದ್ದಂತೆಯೇ ಅವಳಿಗೆ ಒಂದು ಸತ್ಯದ ಅರಿವಾಗುತ್ತದೆ. 


We must think 

Men are not Gods: 

Nor of them look for such observances 

As fits the 011621 ; beshrew me much, 817111, 
I was (unhandsome worrior ೩5 Iam) 
Amgning hs unkindness with my soul; 

But now I find I had suborned the witness, 
And he 15 indicted falsely 


"ನಮ್ಮಗಂಡಂದಿರನ್ನುನಾವು ಪರಿಪೂರ್ಣರು ಎಂದು ಭಾವಿಸುವುದು ತಪ್ಪು ಅವರೇನು 
ದೇವರುಗಳಲ್ಲ ಸದಾ ತಮ್ಮ ಹೆಂಡಂದಿರನ್ನು ನವವಿವಾಹಿತ ತರುಣ ಗಂಡ ತನ್ನ ದಧುವನ್ನು 
ರಮಿಸುತ್ತಿರುವಂತೆ ರಮಿಸಬೇಕು ಎಂದು ಬಯಸುವುದೂ ತಪ್ಪು. ಎಂಥ ಪಾಪಿ ನೋಡು 
ನಾನು ! ನಾನು ನನ್ನ ಹೃದಯದೆದುರು ಅವನನ್ನು ಅಪರಾಧಿಯಂತೆ ನಿಲ್ಲಿಸಿ ಸುಳ್ಳುಸಾಕ್ಟ್ಯ 
ಒದಗಿಸಿ ಅಪರಾಧಿ pip ಸಾರಿಬಿಡುವುದರಲ್ಲಿದ್ದೆ ನನ್ನ ಭಾವನೆಗಳೇ ಈ ಸಾಕ್ಷಿಗಳು. 
ಅವುಗಳನ್ನು ಅವನ ವಿರುದ್ದ ಎತಿಕಟ್ಟಿ ಆಪಾದನೆಗಳನ್ನು ಹೊರಿಸಿಬಿಟ್ಟೆ ನ್‌ ' ಈ ಮಾತುಗಳ 
ಮಧ್ಯೆ ಶೇಕ್‌ ಪಿಯರ್‌ ಕಂಸದಲ್ಲಿ a ಮಾತು ಸೇರಿಸುತಾನೆ (" ಜಟ warrior 


ಅಥೆಲೋ ಎ ೧೭೩ 


1d 


ಅವರಿಬ್ಬರ ಭೆಟಿಯಾದಾಗ ಅಥೆಲೋ ಅವಳನ್ನು ಸಂಬೋಧಿಸಲು ಬಳಸಿದ ಒಂದು ಮಾತು 
‘my fair warrior’ ಎಂದು. ಸುಂದರ ಯೋಧಳು ಅವಳು. ಯುದ್ಧರಂಗಕ್ಕೆ ಬಂದಿದ್ದಾಳೆ- 
ತನ್ನೊಡನೆ ಎಲ್ಲ ಸಾಹಸಗಳಲ್ಲಿ ಪಾಲ್ಗೊಳ್ಳಲು. ಈಗ ಅದೇ ಮಾತನ್ನು ಡೆಸ್ಸಿಮೋನಾ 
ಬಳಸುತ್ತಿದ್ದಾಳೆ, 78650836 warriro’. ವೈವಾಹಿಕಜೀವನಕ್ಕೆ ಪ್ರವೇಶ ಮಾಡುವುದೇ ಒಂದು 
ರೀತಿಯಲ್ಲಿಕೆಚ್ಚು ನಂಬಿಕೆ, ಆತ್ಮವಿಶ್ವಾಸಗಳ ಶಕ್ತಿ ಇಬ್ಬರಲ್ಲಿಯೂ ಇದೆ ಎಂಬ ಸೂಚನೆ. ಈ 
ಗುಣಗಳು ಇಡೀ ಜೀವನ ವೃದ್ಧಿಸುತ್ತ ವಿಕಾಸವಾಗುತ್ತ ಹೋಗುತ್ತಿದ್ದರೆ ಮಾತ್ರ ವೈವಾಹಿಕ 
ಜೀವನ ಫಲಪ್ರದವಾಗುವುದು. ಒಂದು ರೀತಿಯ "೫೩7೦ ಗುಣಗಳು ಇವು. ವೈವಾಹಿಕ 
ಜೀವನ ಯುದ್ಧರಂಗವಲ್ಲದಿದ್ದರೂ ದಿನನಿತ್ಯವೂ ಸವಾಲುಗಳನ್ನು ಸಂಘರ್ಷಗಳನ್ನು 
ಎದುರಿಸಲು ಸಿದ್ಧವಿರಬೇಕು. ಡೆಸ್ಟಿಮೋನಾಳಿಗೆ ತಾನು ಸೋತಿದ್ದೇನೆ ಎನ್ನಿಸುತಿದೆ. ತನ್ನ 
ಅಹಂಕಾರವನ್ನು ಮುಂದಿಟ್ಟು ಅಥೆಲೋನನ್ನು ಬಹು ಅವಸರದಲ್ಲಿ ನಿಂದಿಸಿಬಿಟ್ಟೆನಲ್ಲ ಎಂದು 
ಪಶ್ಚಾಶಾಫವಾಗುತಿದೆ. ಗಂಡ ಎಷ್ಟೇ ದೊಡ್ಡಸೇನಾಧಿಕಾರಿಯಾದರೂ ವೀರಾಗ್ರಣಿಯಾದರೂ 
ಅವನೂ ಒಬ್ಬಮನುಷ್ಯ ಎಂಬುದನ್ನುತಾನು ಮರೆತೆ. ಎಂದೇ ತಾನು "handsome warrior’ 
ಗುಣ-ಅವಗುಣ, ಸಾಮರ್ಥ್ಯ- ದೌರ್ಬಲ್ಯ ಎಲ್ಲಸೇರಿ ಮನುಷ್ಯರಾಗುತಾರೆಯೇವಿನಾ ತಾನು 
ಅಥೆಲೋವಿನಲ್ಲಿ ಮೆಚ್ಚಿದಂತೆ ಸಾಹಸಗುಣಗಳಿಂದಷ್ಟೇ ಅಲ್ಲ ಪ್ರಬುದ್ಧ ರೀತಿಯ ವಿವೇಕದ 
ಪಾಠ ಕಲಿತಿದ್ದಾಳೆ. ವಿನಯ, ಪ್ರೀತಿಗಳು ಆತ್ಮವಿಮರ್ಶಾಗುಣಗಳನ್ನುಸ್ಫುರಿಸಿದೆಯೇ ಹೊರತು 
ಗಂಡನನ್ನು ದೂಷಿಸುವ ಗುಣವನ್ನಲ್ಲ ದುರದೃಷ್ಟವೆಂದರೆ ಈ "handsome warrior ಲಕ್ಷಣ 
ಬಹು ನಿರ್ಣಾಯಕ ಗಳಿಗೆಗಳಲ್ಲಿ ಅವಳ ನೆರವಿಗೆ ಬರುವುದಿಲ್ಲ ಎಂಬುದು. "ನೀ ಹೇಳುವ 
ಮಾತೇ ನಿಜವಾಗಲಿ' ಎಂದು ಹಾರೈಸಿದ ಎಮಿಲಿಯಾಗೆ ""ನನ್ನ ನಡತೆಯಿಂದ ಯಾವ 
ರೀತಿಯೂ ಅವನ ಈ ಬಗೆಯ ವರ್ತನೆಗೆ ಆಸದವೇ ಕೊಟ್ಟಿಲ್ಲ' ಎಂದು ಮರುಗುತಾಳೆ. 
ಎಮಿಲಿಯಾ ಮೂರನೇ ಅಂಕದ ಮೂರನೇ ದೃಶ್ಯದಲ್ಲಿ ಇಯಾಗೋ ಅಥೆಲೋನಿಗೆ 
ಎಚ್ಚರಿಸುವಾಗ ಆಡುವ ಮಾತುಗಳನ್ನೇ ಆಡುತಾಳೆ.... ಮತ್ತರದಲ್ಲಿನರಳುವವರಿಗೆ ಕಾರಣವೇ 
ಬೇಡ. ‘It is a monster / Begot upon itself, born on itself ಎಂದು ತೀರ್ಪು 
ನೀಡುತಾಳೆ. ಈ ನಾಟಕದಲ್ಲಿ ಈಗಾಗಲೇ ಹೇಳಿದಂತೆ, ಅನೇಕ ಬಾರಿ ಪ್ರಾರ್ಥನೆಗಳು ಇವೆ. 
ಡೆಸ್ಲಿಮೋನಾ ಇಲ್ಲೊಂದು ಕಿರಿದಾದ ಪ್ರಾರ್ಥನೆ ಮಾಡುತಾಳೆ, 'Heaven keep that 
monster from Othello's mind:' ಎಂದು, ಅದಕ್ಕೆ ಉತರವಾಗಿ ಎಮಿಲಿಯಾ '] ೩6). 
amen' ಎಂದು ಅವಳ ಜೊತೆಗೂಡುತಾಳೆ. ಕಾದು ನಿಂತಿರುವ ಕ್ಯಾಷಿಯೋನಿಗೆ ಅಲ್ಲಿಯೇ 
ಕೊಂಚ ಇರುವುದಕ್ಕೆ ಹೇಳಿ ತಾನು ಅಥೆಲೋನನ್ನು ಭೆಟ್ಟಿಯಾಗಿ ಅವನ ವಿಷಯವಾಗಿ 
ಮಾತನಾಡುವುದಾಗಿ ಹೇಳಿ ಹೊರಡುತಾಳೆ. ಕ್ಯಾಷಿಯೋ ಅವಳಿಗೆ ಕೃತಜ್ಞತೆ ಅರ್ಪಿಸಿ 
ಅಲ್ಲಿಯೇ ನಿಲ್ಲುತಾನೆ. ಕ್ಯಾಪಿಯೋನ ನಲ್ಲೆಬಿಯಾಂಕ ಅಲ್ಲಿಗೆ ಬರುತಾಳೆ. ಒಂದು ವಾರದಿಂದ 


as 1am’) ಎಂದು. ನಮಗೆ ಜ್ಞಾಪಕವಿದೆ ಎರಡನೇ ಅಂಕದ ಮೊದಲ ದೃಶ್ಯದಲ್ಲಿಪೈಪಸಿನಲ್ಲಿ 


೧೭೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಕ್ಯಾಷಿಯೋ ಮುಖ ತೋರಿಸಿಲ್ಲ ಅವನನ್ನು ಎದುರುನೋಡುತ್ತ ಸೊರಗಿದ್ದಾಳೆ. ಕ್ಯಾಷಿಯೋ 
ತನ್ನದೇ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ಅವಳನ್ನು ಭೆಟ್ಟಿಯಾಗಲಾಗಿಲ್ಲವೆಂದು ಹೇಳುತಾನೆ. 
ಆದರೆ ಶೀಘ್ರದಲ್ಲಿಯೇ ಬಂದು ಇಷ್ಟುದಿವಸದ ತನ್ನ ಗೈರುಹಾಜರಿಗೆ ನ್ಯಾಯ ದೊರಕಿಸುತ್ತೇನೆ 
ಎಂದು ಹೇಳಿ ತನ್ನ ಬಳಿಯಿರುವ ಕರವಸವನ್ನು ಅವಳಿಗೆ ನೀಡಿ, ಇದರ ನಕಲೊಂದನ್ನು 
ನೆಯ್ದುಕೊಡಲು ಹೇಳುತಾನೆ. ಬಿಯಾಂಕಾ ಈ ಕರವಸ್ತ್ರ ಅವನ ಹೊಸ ಹುಡುಗಿಯ 
ಕಾಣಿಕೆಯೇ ಆಗಿರಬೇಕೆಂದು ಅಸೂಯೆ ವ್ಯಕಪಡಿಸುತಾಳೆ. ಕ್ಯಾಷಿಯೋ ಇದನ್ನು ತನ್ನ 
ಕೋಣೆಯಲ್ಲಿಕಂಡುದಾಗಿಯೂ, ಅದು ಯಾರದೆಂದು ತಿಳಿಯದೆಂದೂ, ವೃಥಾ ಮತ್ತರಪಟ್ಟು 
ಕೊರಗಬೇಡವೆಂದೂ ಹೇಳುತಾನೆ. ಈಗ ಸದ್ಯಕ್ಕೆ ತನ್ನಪ್ಪಕ್ಕೆ ತನ್ನನ್ನು ಬಿಟ್ಟು ತೆರಳಬೇಕೆಂದು 
ಸೂಚಿಸಿದ್ದಕ್ಕೆ, ಯಾಕೆ, ಯಾಕೆ ಬಿಟ್ಟುತೆರಳಬೇಕೆಂದು ಮತ್ತೆ ಅನುಮಾನಪಡುತಾಳೆ. ತಾನು 
ಅಥೆಲೋವಿಗಾಗಿ ಕಾದಿರುವುದಾಗಿಯೂ, ಆ ಸಮಯದಲ್ಲಿ ಅವಳು ಜೊತೆಗೆ ಇರುವುದು 
ತಕ್ಕುದಲ್ಲವೆಂದೂ ಹೇಳಿ ಕಳಿಸುತಾನೆ. ಆಯಿತು, ಬೇಗ ಭೆಟ್ಟಿಯಾಗುವ ಆಸೆಯನ್ನುವ್ಯಕಪಡಿಸಿ 
ನಿಷ್ಕಮಿಸುತ್ತಾಳೆ. ಈ ಪುಟ್ಟದೃಶ್ಯ ಒಂದು ಅರ್ಥದಲ್ಲಿಗಮನಾರ್ಹವಾಗುತದೆ. ಈ ನಾಟಕದಲ್ಲಿ 
ಮೂರು ಗಂಡು-ಹೆಣ್ಣುಗಳ ಜೊತೆಗಳಿವೆ. ಈ ಮೂರು ಜೋಡಿಗಳಲ್ಲಿ ಕ್ಯಾಷಿಯೋ- 
ಬಿಯಾಂಕ ಜೋಡಿ ಅತಿ ಸರಳವಾದದ್ದು ಒತಡಗಳಿಲ್ಲದ, ಪರಸರ ಆತಂಕಗಳಿಲ್ಲದ ಮತ್ತು 
ಪರಸರ ಬಹು ನಿರೀಕ್ಷೆಗಳೂ ಇಲ್ಲದ ಸಂಬಂಧ ಇದು. ಸಾಮಾನ್ಯ ಹಾಗೂ ಸಹಜವಾದ 
ಸಣ್ಣಪುಟ್ಟಅಸೂಯೆಗಳು ಕಾಣುತವೆಯೇ ಹೊರತು ಮನಶ್ಶಾಂತಿ ಕೆಡಿಸುವ ಪಿರಿಪಿರಿಗಳಿಲ್ಲ, 
ಪೀಡನೆಗಳಿಲ್ಲ ಮಿಕ್ಕ ಎರಡು ಜೋಡಿಗಳಂತೆ ಇವರಿಬ್ಬರೂ ಗಂಡ-ಹಂಡಿರೂ ಅಲ್ಲ 
ಉಚ್ಛವರ್ಗದ, ಬಹುಗೌರವಾನ್ವಿತ ಸಮಾಜಕ್ಕೂ ಸೇರಿದವಳಲ್ಲ ಬಿಯಾಂಕಾ. ಹಾಗೆಂದು 
ಕ್ಯಾಷಿಯೋ ಅವಳ ಕುರಿತಾಗಿ ಅವಹೇಳನ, ತಿರಸ್ಕಾರ ಭಾವಗಳನ್ನು ಪ್ರದರ್ಶಿಸುವುದಿಲ್ಲ 
ಶೇಕ್‌ಪಿಯರ್‌ ಈ ಜೋಡಿಯನ್ನು ನಾಟಕದಲ್ಲಿ ಅನಾವಶ್ಯಕವಾಗಿ ಸೇರ್ಪಡೆ ಮಾಡಿದ್ದಾನೆ 
ಎಂದೂ ಅನ್ನಿಸುವುದಿಲ್ಲ, 


ಇಯಾಗೋವಿಗೆ ಈಗ ಎಲ್ಲಾಆತಂಕಗಳೂ ಅಳಿಸಿಹೋಗಿವೆ. ಸನ್ನಿವೇಶದ ಸಂಪೂರ್ಣ 
ಹತೋಟಿ ಈಗ ತನ್ನ ಕೈಲಿದೆ. ಸಂದರ್ಭದ ಯಜಮಾನ ತಾನು. ತಾನು ಏನನ್ನು. ಯಾವಾಗ, 
ಎಷ್ಟೆಷ್ಟು ಬಾಯಿಗಿಟ್ಟು . ತಿನ್ನಿಸಿದರೂ ಮರುಪ್ರಶ್ನೆ ಮಾಡದೆ ಸ್ವೀಕರಿಸುವುದಷ್ಟೆ ಅಲ್ಲ 
ಮಹಾಕೃತಜ್ನ ಸತೆಯನ್ನೂ ಪ್ರದರ್ಶಿಸಿ ಸವಿಯಲು ಅಥೆಲೋ ಈಗ ಸಿದ್ದನಾಗಿದ್ದಾನೆ. ಆ ನಂಬಿಕೆ 
ಇಯಾಗೋವಿಗೆ ಈಗ ಶತಸ್ತಿದ್ಧವಾಗಿದೆ. ನಾಲ್ಕನೇ ಅಂಕದಲ್ಲಿ ಮೊದಲ ದೃಶ್ಯ ಒಂದು ರೀತಿ 
ಅಥೆಲೋವಿಗೆ ಇಯಾಗೋ ನಡೆಸುವ ಮೌಖಿಕ ಪರೀಕ್ಷೆಯಂತೆ ತೋರುತದೆ. ಎಷ್ಟು 
ಗಾಢವಾಗಿ ಮತ್ತುಎಷ್ಟುಸಷ್ಠವಾಗಿ ಅಥೆಲೋತಾನು ಕಲಿಸಿದ ಪಾಠಗಳನ್ನುಕಲಿತಿದ್ದಾನೆ ಎಷ್ಟು 
ಅದರಿಂದ "ಬೆಳೆದಿದ್ದಾನೆ' ಎಂಬುದು ಇಯಾಗೋವಿಗೆ ಮನದಟ್ಟಾಗಬೇಕಾಗಿದೆ. ದೃಶ್ಯದ 


ಅಥೆಲೋ ೧೭೫ 


ಮೊದಲಲ್ಲಿ ಅಥೆಲೋ ಮತ್ತು ಇಯಾಗೋ ಹೆಣ್ಣಿನ ನಡತೆಯ ಬಗ್ಗೆ ಚಾರಿತ್ರ್ಯದ ಬಗ್ಗೆ 
ಚರ್ಚಿಸುತ್ತಿದ್ದಾರೆ. ಇಯಾಗೋ ಬಹು ಆರಾಮ ಮನಸ್ಸಿತಿಯಲ್ಲಿಯೂ ಅಥೆಲೋ ಪ್ರಕ್ಷುಬ್ಧ 
ಸ್ಥಿತಿ ಉಂಟುಮಾಡುವ ಕಾಠಿಣ್ಯದ ಮನಸ್ಸಿಶಿಯಲ್ಲಿಯೂ ಇದ್ದಾರೆ. ದೃಶ್ಯದ ಆರಂಭದಲ್ಲಿಯೇ 
ತಾವು ಈಗಾಗಲೇ ನಡೆಸುತಿರುವುದು ಚರ್ಚೆಯ ಮುಂದುವರಿದ ಭಾಗದಂತೆ ಕಾಣುತುದೆ. 
"ನೀನು ಹೀಗೆ ಭಾವಿಸುತೀಯಾ.... ಅಂದರೆ ಗುಟ್ಟಾಗಿ ಮುತ್ತಿಡುವುದು....' ಎಂದು 
ಅಥೆಲೋನನ್ನು ಕೇಳುತಾನೆ. "ಆದರದು ಸಮರ್ಥನೀಯವಲ್ಲದ ಕ್ರಿಯೆ' ನೀತಿನಿಷ್ಠನಾಗಿ 
ಪ್ರತಿಕ್ರಿಯಿಸುತಾನೆ ಅಥೆಲೋ. "ಅಥವಾ ಗೆಣೆಗಾರನೊಂದಿಗೆ ಹಾಸಿಗೆಯಲ್ಲಿಬೆತಲೆ ಬಿದ್ದಿದ್ದರೆ? 
ಒಂದುತಾಸು, ಎರಡೂ, ಏನೂ ಕೆಡುಕು ಮನಸಿನಲ್ಲಿಲ್ಲದೆ?' ಮಹಾ ಉದ್ರೇಕಕಾರಿ ಪ್ರಶ್ನೆಯ್ದು 
ತೀರ ಸಹಜವಾಗಿ ಕೇಳುತಾನೆ. ""ಏನೂ ಕೆಡುಕು ಮನಸಿನಲ್ಲಿಲ್ಲದೆಯೆ ಹಾಸಿಗೆಯಲ್ಲಿ 
ಬಿದ್ದಿರುವುದೆ? ಭೂತಗಳ ಲೋಕದಲ್ಲಿಯೂ ಇದು ಕಪಟವೆಸಗಿದ ಹಾಗೆ. ಭೂತಗಳೇ ಅವರ 
ಕಾಮನೆಗಳನ್ನು ಉದ್ರೇಕಿಸುತವೆ ; ದೇವರೂ ಅಂಥವರನ್ನು ಕಾಪಾಡಲಾರ.'' ಅಥೆಲೋನ 
ದಲ್ಲವೂ ನಿರೀಕ್ಷಿತ ಪ್ರತಿಕ್ರಿಯೆಗಳೇ. ಇಲ್ಲಿ ಇಯಾಗೋವಿನ ಉದ್ದೇಶ ಅಥೆಲೋನ 
ಪ್ರತಿಕ್ರಿಯೆಗಳನ್ನು. ಗಮನಿಸುವುದಲ್ಲ ಬದಲಿಗೆ ಅವನ ಮನಸನ್ನು ಪದೇಪದೇ ಇದೇ 
rl ಜದ ಚಿತ್ರಗಳು, ಇಂತವೇ ಅಸಹ್ಯಗಳಿಂದ FE ಕ್ಷಣವೂ ನಿರಾಳವಾಗಿ 
ಉಸಿರಾಡಲು ಸಾಧ್ಯವಾಗಬಾರದು ಅವನಿಗೆ. 4 ಕ್ಹಮಾರ್ಹ - ಬಿಡು, ಆದರೆ ನಾನು ನನ್ನ 
ಹೆಂಡತಿಗೊಂದು ಕರವಸ್ತ್ರ ನೀಡಿದರೆ...” ಈಗ ವಿಷಯ ಹತಿರಕ್ಕೆ ಬರುತ್ತಿದೆ. 
ವೈಯಕಿಕವಾಗುತಿದೆ. ಇಯಾಗೋವಿನ ನೀರವಗಳು ಮುಟ್ಟಿ, ತಾಗಿ, ಜರ್ಶುರಿತ 
ಗೊಳಿಸುವಷ್ಟು ಗಟ್ಟಿಯವು. "ಆಗ?' ಎಂದು ಅವಸರಿಸುತಾನೆ ಅಥೆಲೋ. "ಆಗೇನು? ಅದು 
ಅವಳದು ; ಅವಳದಾದ ಮೇಲೆ ಅವಳು ಇಷ್ಟಬಂದವರಿಗೆ ಕೊಡಬಹುದು' ; ಶುದ್ಧ ತರ್ಕದ 
ವುದ ಮಂಡಿಸುತಾನೆ. "ಆದರೆ ಅವಳ ಗೌರವ, ಘನತೆಗಳನ್ನು ಕಾಪಾಡಿಕೊಳ್ಳಲೂ ಬೇಕು. 
ಅದನ್ನೂ ಬಿಕರಿ ಮಾಡಬಹುದೆ ?'' ಅಥೆಲೋವಿನ ಈ ಭ್ರಮಾಲೋಕದಿಂದ ಅವನನ್ನು 
ಮುಕಗೊಳಿಸಬೇಕು. ಈ. ಗೌರವ ಘನತೆಗಳಂಬುದು ಕಣ್ಣಿಗೆ ಕಾಣದ ಭಾವನಾತಕ 
ಅಬದ್ಧಗಳು. ಇದೆ ಎಂದು ನಾವು ಭಾವಿಸಿದವರನೇಕರಲ್ಲಿಅದು ಇರುವುದಿಲ್ಲ ಅದನ್ನೆಲ್ಲಬಿಟ್ಟು 
ಹೆಚ್ಚು ವಾಸವವಾದ ಕರವಸ್ತದ ಬಗ್ಗೆ ಮಾತನಾಡೋಣ ಎಂದು ಇಯಾಗೋ 
ಮುಗಿಸುವಷ್ಟರಲ್ಲಿ, ಮಧ್ಯೆ ಬಾಯಿಹಾಕಿ ಈ ವಿಷಯವನ್ನೇ ಸಂತೋಷದಿಂದ 
ಮರೆತುಬಿಡುತ್ತಿದೆ ತಾನು. Fo ಹತಿದ ಮನೆಯ ಮಾಳಿಗೆಯ ಮೇಲೆ ಕೂತು ಕೆಡುಕನ್ನು 
ಸೂಚಿಸುವ ಡೊಂಬಕಾಗೆಯ ಹಾಗೆ ಇಯಾಗೋನ ಮಾತುಗಳು ತನ್ನ ನೆನಪಿಗೆ ಬರುತಿವೆ. 
"ನನ್ನ ಕರವಸ್ತ್ರ ಅವನ ಬಳಿ ಇದ್ದಿತಲ್ಲರೆ....' ಇಯಾಗೋವಿಗೆ ಈಗ ಮತ್ತೂ ಒಂದು ಹೆಜ್ಜೆ 
ಇಡುವ ಧೈರ್ಯ ವಿಶ್ವಾಸಿಗಳು ಹೆಚ್ಚಿವೆ. ಕರವಸಕ್ಷಿಂತ ಹೆಚ್ಚಾಗಿ ಅವನು ಅಥೆಲೋನಿಗೆ 
ದ್ರೋಹ ಬಗೆದಿದ್ದರ ಬಗ್ಗೆ ಹೇಳಿದರೆ ? ಅಥವಾ ಕ್ಯಾಷಿಯೋ ತನ್ನ ಕೂಡ ಮಾತನಾಡಿದರ 


೧೭೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ವಿಷಯ ಹೇಳಿದರೆ? ಕ್ಯಾಷಿಯೋವಿನಂತಹ ದಗಾಕೋರರೇ ಹಾಗೆ. ತಾವೇ ದುಂಬಾಲು ಬಿದ್ದು 
ಒಲಿಸಿಕೊಂಡ ಹೆಣ್ಣುಗಳೋ ಅಥವಾ ಅವರಾಗಿಯೇ ಇವರ ಬೆನ್ನುಹತಿದರೋ, Ws 
ಅವರುಗಳ ಜೊತೆಗಿನ ತಮ್ಮ ಸಾಹಸಗಳ ಬಗ್ಗೆ ಒದರುತಲೇ ಇರುತಾರೆ. ಏನೆಲ್ಲ ಹೇಳಿದ್ದಾನೆ 
ಗೊತ್ತೆ ) ಆದರೆ ಹೇಳಿದ್ದನ್ನು ಯಾವುದನ್ನೂ ಅವನೇನು "ಹೇಳಲಿಲ್ಲ' ಎಂದು ಹಿಂದಕ್ಕೆ 


ಪಡೆಯುವವನಲ್ಲ ಏನು, ಏನು ಹೇಳಿದ್ದಾನೆ ಎಂದು ಕೇಳುವ ತವಕ ಅಥೆಲೋವಿಗೆ. "ಇಷ್ಟೆ 


that he did.... I know not what he did‘ that he did ಆದ ಮೇಲೆಇಯಾಗೋವಿನ 
— ಇಷ್ಟರೊಳಗೆ ಚಿರಪರಿಚಿತವಾದ ಅರ್ಥಪೂರ್ಣ ನೀರವ. 


Othe : ‘But what?" 

Iago: ‘Lie 

Oth : With her ? 

Iago : With her, on her, what you will 


ಇಯಾಗೋವಿನ ಧೈರ್ಯ ಯಾವ ಮಟ್ಟ ಮುಟ್ಟಿದೆ ಎಂಬುದು ಸಷ್ಠವಾಗುತದೆ. 
ಜೊತೆಗೇ ಅಥೆಲೋವಿನಲ್ಲಿ ಯಾವ ಮಟ್ಟದಲ್ಲಿ ಆತಸ್ಪೈ ರ್ಯ ನಾಶವಾಗಿದೆ ಎಂಬುದೂ 
ಕಾಣುತದೆ. ಇಯಾಗೋವಿನ ಶಿಕ್ಷಣ ಶಾಲೆಯಲ್ಲಿ. ಕಲಿಯುವುದೆಂದರೆ ಧರಿಸಿದ 
ಪೋಷಾಕುಗಳನ್ನೆಲ್ಲ ಕಳಚುತ್ತ ನಿಜಸ್ವ 'ರೂಪಕ್ಕೆ ಮುಟ್ಟುವುದು ಎಂದು ಅರ್ಥ. ವೆನಿಸಿನ 
ಸೌಜನ್ಯಶೀಲ ಸಮಾಜ ಕಲಿಸಿದ ನಾಗರಿಕ ರೀತಿಗಳು, ನಯನಾಜೂಕುಗಳು ಮೊದಲ ಪದರ. 
ಅದು ಜಟ ಕಿತಾಯಿತು. ಎರಡನೆಯ ಪದರವೆಂದರೆ ತನ್ನ ಸ್ಥಾನಮಾನಗಳು ಅವನಿಗೆ 
ತೊಡಿಸಿದ ಗಾಂಭೀರ್ಯದ, ದರ್ಪದ, ಠೀವಿಯ ಪೋಷಾಕು. ತನ್ನ ಯಶಸ್ಸು ಕೀರ್ತಿ, 
ಸಾಧನೆಗಳೆಲ್ಲ ತಂದುಕೊಟ್ಟ ಪ್ರಭಾವಳಿ ಇವುಗಳೂ ಕಳಚಿಬಿದ್ದಾಯಿತು. ಮೂರನೆಯದೇ 
ಅತ್ಯಂತ ಗಟ್ಟಿಯಾಗಿ ಅಂಟಿಕೊಂಡ ಪದರ. ಇದು ಡೆಸ್ಲಿಮೋನಾಳ ಕುರಿತಾದ ಪ್ರೀತಿ. ಈ ಪ್ರೀತಿ 
ಜಟ ಮಿಕ್ಕೆಲ್ಲ ಪದರಗಳೂ ಹಗುರವಾಗಿ ತೆಳುವಾಗಿ ತನ್ನ ವ್ಯಕ್ತಿತ್ವಕ್ಕೆ ಅಂಟಿಕೊಂಡಿದ್ದು 
ಕಳಚುವುದು 'ದೊಡ್ಡ ಸವಾಲಾಗಲಿ ಅಥವಾ ಕ್ಲೇಶಕರವಾಗಲಿ ಆಗಿದೆ ಎಂದು ತೋರಿರಲೇ 
ಇಲ್ಲ ಆದರೆ ಅವನು ಪ್ರೀತಿಸಿದ ಅನುಭವ ಮಾತ್ರ ಗಟ್ಟಿಯಾಗಿ ತಳಮುಟ್ಟಿಅವನ ವ್ಯಕಿತ್ಸವನ್ನು 
ಆವರಿಸಿಕೊಂಡುಬಿಟ್ಟಿದೆ ಎಂಬುದು ಕ್ಷಣಕ್ಷಣಕ್ಕೂ ಅನುಭವಕ್ಕೆ ಬರುತದೆ. ಭೋರ್ಗರವ 
ಸಮುದ್ರ, ಆಕಾಶದತ್ತರಕ್ಕ ಚಿಮುವ' ಅಲೆಗಳು, ಬೆಟ್ಟಗುಡ್ಡಗಳು, ಇಡೀ ಪ್ರಕೃತಿಯ 
ರುದ್ರಸೌಂದರ್ಯವನ್ನು ಮನಸಿಗೆ ತರುತಿದ ಪ್ರೀತಿಯ ಕಲ್ಪನೆಗಳು, ಇದು ಒಂದು ಹಾಸಿಗೆಯಲ್ಲಿ 
ಬೆತಲಾದ ಒಂದು ಗಂಡು ಒಂದು ಹೆಣ್ಣಿನ ಹೊರಳಾಟ, ಇಷ್ಟಕ್ಕೆ ಕುಬ್ಬಗೊಂಡುಬಿಟ್ಟಿದೆ. 
ಅಥೆಲೋ ಈಗ ಪ್ರೀತಿಯ ಅನುಭವದಿಂದ ದೈವತ್ವದ ಅಂಚು ge ಆಪರೂಪರ 


po 


ಅಥೆಲೋ ನ ೧೭೭ 


ಸಾಕಾರಮೂರ್ತಿಯಲ್ಲ; ಹೀಗೆ ಅವನು ಆ ಸ್ಥಿತಿ ತಲುಪುವುದಕ್ಕೆ ಅವನ ಹುಟ್ಟು, ಅವನ ಬಣ್ಣ, 
ಅವನ ಜನಾಂಗ ಇವು ಯಾವುವೂ ಅಡ್ಡನಿಲ್ಲಲಿಲ್ಲ ಅದು ಅನುಭವಕ್ಕೆ ಮಾತ್ರ ಸಿಗುವ ಲೋಕ. 
ಆದರೆ ಈಗ ಇಯಾಗೋ ಆ ಅನುಭವಲೋಕದಿಂದ ಇಂದ್ರಿಯಲೋಕಕ್ಕೆ ಬಂದು, 
ಕುಕ್ಕರಿಸಿದ್ದಾನೆ. ಇಲ್ಲಿ ತನ್ನ ಬಣ್ಣ, ಜನಾಂಗ, ತನ್ನ ಮೂಲಸಂಸ್ಕೃತಿ ಇವುಗಳೆಲ್ಲ ಇದ್ದಕ್ಕಿದ್ದಂತೆ 
ರಾಕ್ಸಸಾಕಾರ ತಾಳಿ ತನ್ನನ್ನು ಹೀಯಾಳಿಸುವಂತೆ, ಅಟ್ಟಹಾಸದಿಂದ ಕೇಕೆ ಹಾಕುವಂತೆ ಕಾಣತಿವೆ. 
ಪ್ರೀತಿ, ಗೌರವ, ಘನತೆ ಎಲ್ಲವೂ ದುರ್ಬಲ ಮನಸಿನ ಊಹೆಗಳು. ಇಲ್ಲಿ ಸತ್ಯವೊಂದೇ - 
ಮೃಗೀಯ ಕಾಮನೆಗಳು, ದೇಹದ ಹಸಿವುಗಳು, ತೀರಿಸಿದಷ್ಟೂ ದ್ವಿಗುಣಗೊಳ್ಳುತ್ತ ಹೋಗುವ 
ವಿಕೃತ ಬಯಕೆಗಳು. ಡೆಸ್ನಿಮೋನಾ ತನ್ನ ಹಸಿವು ತೀರಿಸಿಕೊಳ್ಳಲು ತನ್ನನ್ನು ಬಳಸಿ 
ಕೊಂಡಿದ್ದಾಳಷ್ಟೆ. ಅಥೆಲೋವಿನ ಭಾಷೆ ಕತ್ತರಿಸಿಕೊಂಡು ತುಂಡು, ತುಂಡಾಗಿ ಸಿಡಿಯುತವೆ. 
ಚೂರುಗಳಾಗಿ ಮುರಿದು ಉರುಳುತಿರುವ ಭಾಷೆಯನ್ನು ಒಳಗೆ ಉರಿಯುತಿರುವ 
ದ್ವೇಷಜ್ಜಾಲೆ ಮತ್ತೂಧಗಧಗಿಸುವುದಕ್ಕೆ ಒಟ್ಟುತಿದ್ದಾನೆ. "Lie with her ? Lie on her? 
...-Handkarchief - confessions - handkerchief ! To confess and to be 
hanged for his labour... ಕೇವಲ ಶಬ್ದಗಳ ಪ್ರಭಾವಕ್ಕೆ ಮಾತ್ರ ಒಳಗಾಗದೆ ತನ್ನ ಮನಸ್ಸು 
ಹೀಗೆ ಕಪ್ಪಾಗಿಬಿಡಲು ಸಾಧ್ಯವಿಲ್ಲ...'' ಮಾತಿನಿಂದ ಮಾತಿಗೆ ರೋಷದ ಜೊತೆಜೊತೆಗೇ 
ಏರುತ್ತಿರುವ ಹೇಸಿಗೆಯ ಭಾವ, ಅಸಹ್ಯ ದೃಶ್ಯಗಳ ಕಲ್ಪನೆ ಮನಸಿನ ಮೇಲಷ್ಟೇ ಅಲ್ಲ ಅವನ 
ದೇಹದ ಮೇಲಿನ ನಿಯಂತ್ರಣವನ್ನೂಕಳೆದುಬಿಡುತ್ತವೆ. "It is not words that shake me 
thus, Pish ! noses, ears and lips. Is it possible ? - confess ? -- 
Handkerchief? ೦ devil!" ಎಂದು ಚೇತ್ಕರಿಸಿ ಪ್ರಜ್ಞೆತಪ್ಪಿ ಬೀಳುತಾನೆ. 


ಜಾನಿ 


ಪರಿಸ್ಥಿತಿಯ ಸಂಪೂರ್ಣ ಪ್ರಭುತ್ವ ಸ್ಥಾಪಿಸಿದ ತೃಪ್ತಿ ಸಾಧಿಸಿದ್ದಾನೆ ಇಯಾಗೋ. ತನ್ನ 
ಮದ್ದು ಕೆಲಸ ಮಾಡುತ್ತಿದೆ, ಮಾಡಲಿ... ಹೀಗೆಯೇ ಭೋಳೇ ಮೂರ್ಪರನ್ನು 
ಕಟ್ಟಿಹಾಕುವುದು. ಇದರಿಂದ ಪಾಪ, ಎಷ್ಟೊಂದು ಗೌರವಾರ್ಹ ಸಾಧ್ವೀಹೆಣ್ಣುಗಳು, ಎಷ್ಟೇ 
ನಿರ್ದೋಷಿಗಳಾಗಿದ್ದರೂ ಕಳಂಕದ ಪಟ್ಟಿ ಕಟ್ಟಿಕೊಳ್ಳುತಾರೆ ಎಂದು ತನ್ನಸಾಧನೆಯ ಕುರಿತಾಗಿ 
ತಾನೆಯೇ ಪಶ್ಚಾತಾಪ ಪಟ್ಟುಕೊಳ್ಳುವ ರೀತಿ ಮಾತನಾಡುತ್ತಾನೆ. ಎಚ್ಚರತಪ್ಪಿ ಬಿದ್ದ ತನ್ನ 
ದಣಿಯನ್ನುಎಚ್ಚರಿಸುವ ಯತ್ನವೂ ಮಾಡುತಾನೆ. 


ಈ ಘಟ್ಟದಲ್ಲಿ ಬಹುಶಃ ಇಯಾಗೋನ ಕುರಿತಾಗಿ ಒಂದೆರಡು ಅಂಶಗಳನ್ನು 
ಗಮನಿಸಬಹುದು ಎಂದೆನಿಸುತದೆ. ಮೊದಲನೆಯ ಅಂಕದ ಕೊನೆಯ ಭಾಗದಲ್ಲಿ ಅವನ 
ಸ್ವಗತದ ಬಗ್ಗೆ ಬರೆಯುವುದಕ್ಕೆ ಮುಂಚೆ ಇಯಾಗೋ ಯಾವ ತರಹದ ಮನುಷ್ಯ ಎಂದು ಪ್ರಶ್ನೆ 
ಮಾಡಿಕೊಂಡಿದ್ದರ ನೆನಪು ಇರಲೇಬೇಕು. ಇಯಾಗೋ ಮೂಲಭೂತವಾಗಿ ಎಂಥವನು ? 
ಮೊದಲನೆಯ ಅಂಕದ ವೇಳೆಗೆ ಈ ಪ್ರಶ್ನೆಗೆ ಉತರ ಕಂಡುಕೊಳ್ಳುವುದಕ್ಕೆ ನಮಗೆ ಸಾಕಷ್ಟು 


೧೭೮ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅವನ ಪರಿಚಯವಾಗಿರಲಿಲ್ಲ ಈಗ ನಾಲ್ಕನೆಯ ಅಂಕದ ಮೊದಲ ದೃಶ್ಯದ ವೇಳೆಗೆ 
ಇಯಾಗೋ ಮತ್ತು ಅವನ ಚಿಂತನರೀತಿ ಮತ್ತು ಕಾರ್ಯವೈಖರಿಗಳನ್ನು,ನಾವು ಸಾಕಷ್ಟು 
ಗಮನಿಸಿದ್ದೇವೆ. ಆದ್ದರಿಂದ ಆ ಪ್ರಶ್ನೆಗೆ ಈಗ ಉತರ ಸಿಗಬಹುದೇನೋ ನೋಡೋಣ. ತನ್ನ 
ಸುತಲ ಪರಿಸರ ಮತ್ತು ಸುತಲ ಜನ ಇವರುಗಳೊಡನೆ ಒಂದು ಸ್ವಸ್ಥ ಬಾಂಧವ್ಯ ಸಾಧ್ಯವೇ | 
ಇಲ್ಲದಂಥ ಮನುಷ್ಯ ಇಯಾಗೋ. ಸಹಜಸ್ಥಿತಿ ಮತ್ತು ಕ್ರಮಬದ್ಧತೆಗಳೆಂದರೆ ಅವನು 
ಸಹಿಸಲಾರ. ವಕ್ರಮಾರ್ಗಗಳು, ವಕ್ರಚಿಂತನಾಕ್ರಮವೇ ಅವನಿಗೆ ನೇರ ಸರಳ ಬದುಕಿನ ರೀತಿ. 
ಅವನ ವ್ಯಕಿತ್ವದಲ್ಲಿಹಲವು ಸಂಕೀರ್ಣ ಗ್ರಂಥಿಗಳು ಏರ್ಪಟ್ಟಿದ್ದು ಅವು ಅವನ ನೋಟವನ್ನೂ 
ಕೇಳಿದ ಮಾತುಗಳನ್ನೂಗ್ರಹಿಸುವರೀತಿಯನ್ನೂತಿರುಚಿಬಿಟ್ಟಿವೆ. ಇಡೀ ಜಗತ್ತಿನ ಬಗ್ಗೆ ನಿರಂತರ 
ದುಗುಡ ದುಮ್ಮಾನಗಳ ಸ್ಥಿತಿಯೇ ಅವನ ಜೀವನಧರ್ಮ. ಇವು ಯಾವುವೂ ವೆನಿಸ್‌ ನಗರದ 
ತೋರಿಕೆಯ, ಥಳಕು ಬಳುಕಿನ, ಟೊಳ್ಳು ಬದುಕಿನ ರೀತಿಯ ವಿರುದ್ಧದ ನೈತಿಕರೋಷವೇನೂ 
ಖಂಡಿತ ಅಲ್ಲ ಪ್ರಾಮಾಣಿಕತೆಯ ಹಾಗೂ ಅರ್ಥಪೂರ್ಣ ಬದುಕಿನ ಬಗೆಗಿನ ಒಲವು ಕೂಡ 
ಅಲ್ಲ ಗಾಳಿ ಬೀಸುತದೆ, ನದಿ ಹರಿಯುತುದೆ, ಬೆಳಗಾಗುತೆದ ಜನ ಸಾವಕಾಶವಾಗಿ, 
ಯಥಾರೀತಿ ಬದುಕು ಸಾಗಿಸಿಕೊಂಡು ಹೋಗುತಾರೆ ಎಂಬ ಪ್ರತಿಯೊಂದೂ ಕೂಡ ಅವನ 
ಸಿಮಿತವನ್ನುಕೆಡಿಸಬಲ್ಲದು. ಅಮೂರ್ತಗಳಲ್ಲಿಲವಲೇಶವೂ ಶ್ರದ್ದೆಯಾಗಲಿ, ನಂಬಿಕೆಯಾಗಲಿ 
ಅವನಿಗೆ ಸಾಧ್ಯವಿಲ್ಲ ಪ್ರೀತಿ, ಗೌರವ, ಘನತೆ, ಕೀರ್ತಿ ಇವುಗಳೆಲ್ಲರೂ ದೊಡ್ಡ ಶಬ್ದಮಾಡುವ 
ಅರ್ಥರಹಿತ ಸೊನ್ನೆಗಳು. ಅವುಗಳನ್ನು ಅರಸಿ ಹೊರಡುವವರು, ಅವನ್ನು ನಂಬಿ 
ನಡೆಯುವವರು ಮಹಾಮೂರ್ಯರು. ಮೂರ್‌ ಒಬ್ಬನೇ ಅಲ್ಲ ಅವನಿಗೆ ಗೊತ್ತು ನಾಟಕದ 
ಪ್ರತಿ ವ್ಯಕ್ತಿಯೂ - ಡೆಸ್ಟಿಮೋನಾ, ಕ್ಯಾಷಿಯೋ, ರೋಡರಿಗೋ, ಗ್ರೇಷಿಯಾನೋ, 
ಮಾಂಟನೋ ಮತ್ತುಎಮಿಲಿಯಾ - ಎಲ್ಲರೂ are ೦8 free and open nature./ That 
think men honest that but seem to be so/ And will as tenderly be led by 
the nose as asses are’. ಇದನ್ನು ಯಶಸ್ವಿಯಾಗಿ ಸಾಧಿಸಬೇಕಾಗಿದ್ದರೆ ತಾನು 
ಯಾವಾಗಲೂ ಪ್ರತಿಯೊಬ್ಬರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇಟ್ಟಿರಬೇಕು. ಪ್ರಚಂಡ 
ಬುದ್ದಿಶಕ್ತಿಯೂ ಚಾಕಚಕ್ಕತೆಯೂ ತಂತ್ರಗಾರಿಕೆಯೂ ಎಲ್ಲವನ್ನೂ ಮೈಗೂಡಿಸಿಕೊಂಡಿರುವ 
ಇಯಾಗೋವಿಗೆ, ಅದೇ ಕಾರಣಕ್ಕಾಗಿಯೇ ಬೇರೆಯವರೆಲ್ಲರ ಕುರಿತಾದ ತಿರಸ್ಕಾರ ಮತ್ತು 
ಕೆಲವು ಸಲ ದ್ವೇಷಕೂಡ. ರೋಡರಿಗೋನಂಥ ಮಡ್ಡನನ್ನು ಸಂಪೂರ್ಣ ಬಳಸಿಕೊಳ್ಳಬೇಕು. 
ಹಾಗೆಯೇ ಕ್ಯಾಷಿಯೋನ ಅತಿ ಸಭ್ಯ, ಸುಸಂಸ್ಕೃತ ರೀತಿಗಳು ಅವನಿಗೇ ಮುಳುಮಗುವ ರೀತಿ 
ಯೋಜನೆಗಳನ್ನುಹಾಕಬೇಕು. ಅಥೆಲೋನ ಬಗ್ಗೆ ಸ್ಥ ಇಯಾಗೋನದು ಯಾವ ಬಗೆಯ ನಿಲುವು 
9 ಜನಾಂಗದ್ದೆ (ಷದ ಕಾರಣಕ್ಕಾಗಿ ಈ ರೀತಿ ಅವನನ್ನು ನಡೆಸಿಕೊಳ್ಳುತಾನೆಯೆ ? ಬಿಳಿ 
ಹುಡುಗಿಯನ್ನು ಹಾರಿಸಿಕೊಂಡುಬಿಟ್ಟನೆಂಬ ದ್ದೆ ೀಷವೆ ? ಎರಡೂ pe ಸತ್ಯ ಕ್ಸ 


ಅಥೆಲೋ ೧೭೯ 


ಹತ್ತಿರವೇ ಹೌದು. ಅವನ ಸ್ಥಾನ, ಯಶಸ್ಸು, ಕೀರ್ತಿಗಳು ಕೂಡ ಹೊಟ್ಟೆಯಲ್ಲಿ 
ಹುಳಿಹಿಂಡಿರುವುದು ನಿಜ. ಇದಕ್ಕೂ ಮೀರಿದ ಮತೊಂದು ಕಾರಣವಿರಬಹುದು ಎಂದೂ 
ಅನ್ನಿಸುತ್ತದೆ. ಯಾವ ಮನುಷ್ಯನಾದರೂ '166 and open nature’ ಆಗಿರಬಹುದು, ಮತ್ತೆ 
ಅವನೇ ಮತೊಂದು ಸಂದರ್ಭದಲ್ಲಿ ಹೇಳುವಂತೆ ಒಬ್ಬ ಮನುಷ್ಯ - ಅವನು ಮೂರನೇ 
ಆಗಿರಲಿ-'constant loving, noble nature'ನವನಾಗಿದ್ದುತನ್ನಹೆಂಡತಿಗೆ'೩ most dear 
husband’ ಆಗಿಬಿಡಬಹುದು ಎಂಬ ವಿಚಾರಗಳೇ ಅವನ ಸ್ವಾಸ್ಥ್ಯವನ್ನು ಕೆಡಿಸುವಂಥ 
ವಿಚಾರಗಳು. ಅಥೆಲೋವಿಗೆ ಅನ್ವಯಿಸಿ ಬಳಸುವ ಯಾವ ಶಬ್ದಗಳೂ ತಾನು ಎಳ್ಳುಕಾಳಿನಷ್ಟೂ 
ಬೆಲೆಕೊಡದ ಶಬ್ದಗಳು. 'Free’ ‘open nature’ ‘constant’ ‘noble’ ‘loving’ ಮತ್ತು 
ಮದುವೆ ಎಂಬ ಪದ್ಧತಿಯ ಬಗ್ಗೆಯೇ ತೀವ್ರ ಅನುಮಾನಗಳಿರುವ ವ್ಯಕ್ತಿ ಇಯಾಗೋ. ತನ್ನ 
ದಾಂಪತ್ಯದ ಬಗೆಗೂ ಅಷ್ಟೇನೂ ನಂಬಿಕೆ ವ್ಯಕಪಡಿಸಿದವನೇ ಅಲ್ಲ ಅವನು. ಹೀಗೆ ತಾನು 
ಬೆಲೆಕೊಡದ ಗುಣಗಳು ಹಾಗೂ ಒಂದು ಪದ್ಧತಿ ಇವುಗಳು ತನ್ನ ಕಣ್ಣ ಮುಂದೆಯೇ- ತನಗೆ 
ಕಣ್ಣು ಕುಕ್ಕುವಂತೆ, ಎದೆಗೆ ಮುಳ್ಳಾಗುವಂತೆ - ಗಟ್ಟಿಯಾಗಿ ಬಿಡುವ ಸ್ಪಷ್ಟ ಸೂಚನೆಗಳು 
ಕಾಣುತ್ತಿವೆ. ಎಂದೇ ಭಯಂಕರ ಸವಾಲಾಗುತಿವೆ ಈ ಪ್ರಶ್ನೆಗಳು. ಡೆಸ್ಟಿಮೋನಾ ತನ್ನ ಮುಗ್ಧತೆ, 
ಲಾವಣ್ಯ ಹಾಗೂ ಸ್ವಚ್ಛಂದತೆಗಳಿಂದ ಎಲ್ಲರ ಗೌರವವನ್ನುಗಳಿಸಿದ್ದಾಳೆ. ಅಥೆಲೋನಂತೂ ತನ್ನ 
ಪ್ರೇಮ ಹಾಗೂ ವಿವಾಹಗಳಲ್ಲಿ ಬೇರೆ ಲೋಕವನ್ನೇ ಕಂಡಷ್ಟು ಸಂಭ್ರಮದಲ್ಲಿದ್ದಾನೆ. ಮತ್ತು 
ಅಥೆಲೋ ಬಗೆಗಿನ ಡೆಸ್ಸಿಮೋನಾಳ ಪ್ರೀತಿಯ ಬಗ್ಗೆ ಇಯಾಗೋನಿಗೂ ಸಂದೇಹ ಇರಲಿಕ್ಕಿಲ್ಲ 
ಇಡೀ ನಾಟಕದಲ್ಲಿ ಅವಳೊಬ್ಬಳಿದುರಿಗೆ ಮಾತ್ರ ಇಯಾಗೋ ಮೃದುವೇ ಅನ್ನಬಹುದಾದಷ್ಟು 
ತಗ್ಗಿದ ಧ್ವನಿಯನ್ನು ಉಳಿಸಿಕೊಂಡು ಬರುತ್ತಾನೆ. ಎರಡನೇ ಅಂಕದ ಮೊದಲ ದೃಶ್ಯದಲ್ಲಿ, 
ಅಥೆಲೋವಿನ ಪ್ರವೇಶಕ್ಕೆ ಮುಂಚೆ ಡೆಸ್ಟಿಮೋನಾಳ ಮನರಂಜನೆಗೆಂಬಂತೆಯೇ ಹೆಣ್ಣುಮಕ್ಕಳ 
ಕುರಿತಾಗಿ ಆಡಿದ ಕೆಲವು ಲಘುಮಾತುಗಳನ್ನು ಬಿಟ್ಟರೆ ಎಂದೂ ಡೆಸ್ಟಿಮೋನಾಳೆದುರು ತನ್ನ 
ವಾಡಿಕೆಯ ಕೊಂಕು, ವ್ಯಂಗ್ಯ, ಮಾತಿನ ಜಾಣತನ ಇವುಗಳನ್ನು ಪ್ರದರ್ಶಿಸುವುದಿಲ್ಲ ಅಷ್ಟೇ 
ಅಲ್ಲ, ಮುಂದಿನ ದೃಶ್ಯಗಳಲ್ಲಿ ನಾವು ಗಮನಿಸುವಂತೆ ಡೆಸ್ಟಿಮೋನಾಳ ಅತ್ಯಂತ ವೇದನೆಯ 
ಸಂದರ್ಭದಲ್ಲಿಯೂ, ಅಥೆಲೋನಿಂದಾಗಿ ಆಕೆ ತೀರಾ ಹಿಂಸೆಗೆ ಒಳಗಾಗಿದ್ದಾಗಲೂ 
ಸಂದರ್ಭದ ದುರುಪಯೋಗಪಡಿಸಿಕೊಂಡು ಅಥೆಲೋ ಬಗ್ಗೆ ಅವಳ ಮುಂದೆ ಒಂದು 
ಅಪಶಬ್ದವಾಡುವುದಿಲ್ಲ, ಹಾಗೆಂದ ಮಾತ್ರಕ್ಕೆ ಅವಳ ಬಗ್ಗೆ ಗೌರವವಾಗಲೀ ಅಭಿಮಾನವಿದೆ 
ಯಂದಾಗಲೀ ಅಲ್ಲ ನನಗನ್ನಿಸುವ ಮಟ್ಟಿಗೆ ಇಡೀ ನಾಟಕದಲ್ಲಿಅವನ ಪ್ರಧಾನ ಗುರಿ ಹಾಗೂ 
ಲಕ್ಷ್ಯ ಡೆಸ್ಟಿಮೋನಾಳೇ - ಅಥೆಲೋ ಅಲ್ಲ ಈ ಹಂತದಲ್ಲಿ ಇಷ್ಟು ಸಾಕು ಎಂದೆನಿಸುತದೆ. 
ಮುಂದೆ ನಾಟಕ ಮುಂದುವರೆದಂತೆ ನಾನು ಮೇಲೆ ಹೇಳಿದ ಕೆಲವು ಅಂಶಗಳಿಗೆ ಪುಷ್ಪಿ 
ದೊರಕುತದೋ ನೋಡೋಣ. 


೧೮೪ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಇಯಾಗೋ ಅಥೆಲೋವಿನ ಆರೈಕೆ ಮಾಡುತಿದ್ದಂತೆ ಅಲ್ಲಿಗೆ ಕ್ಯಾಷಯೋ ಆಗಮಿಸಿ 
ಏನಾಯಿತು ಎಂದು ಕೇಳುತಾನೆ. ಅಥೆಲೋ ಮೂರ್ಛೆ ಹೋಗಿರುವನೆಂದೂ ಕ್ರಮೇಣ ತಾನೇ 
ಎಲ್ಲಸರಿಹೋಗುವುದೆಂದೂ ಹೇಳಿ ಸಮಾಧಾನಪಡಿಸುತಾನೆ. ಅಕಸ್ಮಾತ್‌ ಅಸಹಜರೀತಿಗಳಲ್ಲಿ 
ಎಚ್ಚರ ತರಿಸಿದರೆ ನೊರೆಕಾರುತ್ತ ಉಗ್ರರೀತಿಯಲ್ಲಿ ಕೆರಳಿಬಿಡುತಾನೆ. ಎಚ್ಚರಗೊಳ್ಳುವ 
ಸೂಚನೆಗಳು ಕಾಣುತಿವೆ, ಸದ್ಯಕ್ಕೆ ಕ್ಯಾಷಿಯೋ ಕೊಂಚ ಮರೆಯಾಗಿರುವುದು ಒಳ್ಳೆಯದು. 
ಅವನು ನಿಷ್ಕ್ರಮಿಸಿದ ನಂತರ ತಾವುಗಳು ಮಾತನಾಡಬಹುದು ಎಂದು ಆಶ್ವಾಸನೆಯಿತ್ತು 
ಕ್ಯಾಷಿಯೋನನ್ನು ಅಲ್ಲಿಂದ ಕಳಿಸಿಬಿಡುತಾನೆ. 


ಅಥೆಲೋ ಪೂರ್ಣ ಎಚ್ಚರಗೊಂಡಕೂಡಲೆ "How is it general ? have you 
not hurt your head ?' ಎಂದು ಮಾರ್ಮಿಕವಾಗಿ ಕೇಳುತಾನೆ. ಮಾತು ಚುಚ್ಚಿದಂತಾಗಿ 
ಅಥೆಲೋ "ಏನು ನನ್ನನ್ನು ಹಂಗಿಸುತಿದ್ದೀಯ' ಎದು ಸಿಡಿಯುತಾನೆ. ಛೆ, ಛೆ, 
ಹಂಗಿಸುವುದೇ.... ಆದರೆ ಅಥೆಲೋ ತನ್ನ ವಿಧಿಯನ್ನು ಪೌರುಷದಿಂದ ಎದುರಿಸು 
ವಂತಾಗಬೇಕು ಎಂದು ಬಯಸುತ್ತಾನೆ. ಆದರೆ ತಾನು ಮನುಷ್ಯನೇ ಅಲ್ಲ, ಹೆಂಡತಿಯಿಂದ 
ದ್ರೋಹವನ್ನನುಭವಿಸಿದ ಕ್ಲುಲ್ಲಕಮೃಗವಷ್ಟೇ ಎಂದು ಹಲುಬಿದ ಅಥೆಲೋವಿಗೆ ಇಯಾಗೋ 
ಒಂದು ಪುಟ್ಟ ಲೌಕಿಕವಿವೇಕದ ಪಾಠ ಹೇಳುತಾನೆ. ""ನಿನ್ನ ಹಾಗೆ ಲೆಕ್ಕವಿಲ್ಲದಷ್ಟು ಜನರಿದ್ದಾರೆ. 
ತಮ್ಮ ಹಾಸಿಗೆಗಳು ತಮಗಷ್ಟೇ ಮೀಸಲು ಎಂದು ನಂಬಿ ತಮ್ಮ ಅಪವಿತ್ರ ಹಾಸಿಗೆಗಳಲ್ಲಿ 
ಉರುಳುತಾರೆ. ನಿನ್ನದು ಎಷ್ಟೋ ವಾಸಿ. ಅನಿಷ್ಟ ಶಕಿಗಳ ಪ್ರತೀಕಾರ ಇದು - ಪವಿತ್ರವೆಂದು 
ಭಾವಿಸಿ ಸುರಕ್ಷಿತವೆಂದು ತಿಳಿದು ತಮ್ಮ ನಡೆತೆಗೆಟ್ಟ ಹೆಣ್ಣುಗಳನ್ನು ತಮ್ಮ ಸುಪತಿಗೆಗಳಲ್ಲಿ 
ಆಲಂಗಿಸಿ ಚುಂಬಿಸುವವರ ಪಾಡು ಹೇಳು. ನಾನು ಹಾಗಲ್ಲ ನನ್ನ ರೀತಿಗಳು ನನಗೆ 
ಗೊತ್ತಿರುವುದರಿಂದ ಅಂಥವಳಿಗೆ ಏನು ಮಾಡಬೇಕೆಂದು ನನಗೆ ಗೊತ್ತು'' ಅಥೆಲೋವಿಗೆ 
ಇಯಾಗೋನ ಜೀವನಧರ್ಮಯೋಗದ ಹಠಾತ್‌ ಸಾಕ್ಟಾತ್ಕಾರವಾದಂತೆ '೦, 1700 art 
wise, it is certain’ ಎಂದು ತುಂಬುಹೃದಯದ ಅಂತಿಮ ಪ್ರಶಂಸಾ ಪತ್ರವನ್ನು 
ನೀಡಿಬಿಡುತಾನೆ. ಇಲ್ಲಿಂದ ಇಯಾಗೋ ತನ್ನ ಮುಂದಿನ ಯೋಚನೆಯ ಬಗ್ಗೆ ಅಥೆಲೋನಿಗೆ 
ವಿವರಿಸುತಾನೆ. ಕ್ಯಾಷಿಯೋ ಈಗ ತಾನೆ ಇಲ್ಲಿಗೆ ಬಂದಿದ್ದ ಕ್ಷಣಬಿಟ್ಟು ಬಾ ಎಂದು ತಾನು 
ಕಳಿಸಿದ್ದೇನೆ. ಈಗ ಬರುತಾನೆ. ಅಥೆಲೋ ಇಲ್ಲಿಯೇ ಮರೆಯಾಗಿ ನಿಲ್ಲಬೇಕು. ಅಥೆಲೋನ 
ಹೆಂಡತಿಯೊಡನೆ ಅವನ ಸರಸಸಲ್ಲಾಪಗಳ ಬಗ್ಗೆ ಕೇಳಿದಾಗ ಅವನ ಮಾತಿನ ಅಣಕು, 
ಸಿನಿಕತನ, ಅಸಡ್ಡೆಗಳನ್ನು ಬಹು ಸೂಕ್ಷ್ಮವಾಗಿ ಅಥೆಲೋ ಗಮನಿಸಬೇಕು. "0೯1 will make 
him tell the tale anew, / where, how, how oft, how long ago, and when/ 
He has and 15 again to cope your wife." ಮತ್ತೆಇನ್ನೊಂದು ಮಾತು- ಅಥೆಲೋ 
ಸಹನೆಯಿಂದಿರಬೇಕು. ಇಲ್ಲವಾದರೆ ಅವನೊಬ್ಬ ಅಸೂಯೆ, ಸಿಟ್ಟುಗಳ ಮೊಟ್ಟೆ ಮಾತ್ರ 


ಹ 


ಅಥೆಲೋ ೧೮೧ 


ಎಂದುಬಿಡಬೇಕಾಗುತದೆ ಎಂದು ಎಚ್ಚರವೂ ನೀಡುತಾನೆ. ಎಂಥ ಸುವರ್ಣಾವಕಾಶ - ಈಗ 
ತನಗೆ ಸಂಪೂರ್ಣ ನಂಬಿಕೆಯಾಗಬೇಬೇಕು - ಅಂಥ ಸಂದರ್ಭವೊಂದನ್ನು ಸೃಷ್ಟಿ ಮಾಡಿದ 
ಇಯಾಗೋವಿಗೆ ನಾನು ಯಣಿ. "“ಆಯಿತು;1 will be found most cunning in my 
patience ; But dost thou hear - most bloody" ಎಂದು ನೇಪಥ್ಯದಲ್ಲಿ 
ಅಡಗಿಕೊಳ್ಳಲು ತೆರಳುತಾನೆ. ಇಯಾಗೋನ ಯೋಜನೆ ಬಹು ಸ್ಪಷ್ಟ. ಕ್ಯಾಷಿಯೋನನ್ನು 
ಬಿಯಾಂಕ ಕುರಿತಾಗಿ ಪ್ರಶ್ನೆ ಮಾಡಬೇಕು. ಕ್ಯಾಷಿಯೋನ ಬಗ್ಗೆ ತೀರ ವ್ಯಾಮೋಹ ಈ 
ಬೆಲೆವೆಣ್ಣಿಗೆ. ನೂರುಜನರಿಗೆ ಮಂಕುಬೂದಿ ಎರಚಿದರೂ ತಾನೇ ಒಬ್ಬನಿಂದ ಮಂಕುಬೂದಿ 
ಎರಚಿಸಿಕೊಳ್ಳುವುದೇ ಇಂಥವರ ಪಾಡು. ಅವಳ ಬಗೆಗಿನ ಪ್ರಶ್ನೆಗಳಿಗೆ ಕ್ಯಾಷಿಯೋ 
ಹೊಟ್ಟೆಬಿರಿದು ನಗುತಾನೆ. ಈ ನಗು ಕೇಳಿದ ಅಥೆಲೋ ಹುಚ್ಚನಾಗುತಾನೆ. ಕ್ಯಾಪಿಯೋನ 
ನಗು, ಹಗುರ ವರ್ತನೆ, ಅಂಗಸನ್ನೆಗಳೆಲ್ಲಅಥೆಲೋನಲ್ಲಿ ಬೇರೆ ಅರ್ಥಗಳನ್ನುಪಡೆದುಕೊಂಡು 
ಅವನು ಮಿತಿಮೀರಿದ ಅಸೂಯೆಗೆ ಮತಷ್ಟು ತುಪಹೊಯಂತೆ ಆಗುವುದರಲ್ಲಿಸಂದೇಹವಿಲ್ಲ 


ಇಲ್ಲಿಕೂಡ ಒಂದು ಕುತೂಹಲಕರ ವಿಷಯವನ್ನುದಾಖಲುಗೊಳಿಸಲೇ ಬೇಕು. ಆರ್ವೆನ್‌ 
ಆವೃತ್ತಿಯ ಎಂ.ಆರ್‌. ರಿಡ್ಲಿ ಈ ಬಗ್ಗೆ ವಿವರಿಸಿದ್ದಾರೆ. "ಅಥೆಲೋ' ನಾಟಕದ ಈ ಭಾಗದ 
ಕುರಿತಾಗಿ ಪಂಡಿತವರ್ಗದ ಕೆಲವರಲ್ಲಿಒಂದು ಭಾವನೆಯಿದೆ. ಅಥೆಲೋ ಮರೆಯಲ್ಲಿನಿಂತು 
ಕದ್ದುಕೇಳುವುದು ಹಾಗೂ ಕ್ಷಣದಿಂದ ಕ್ಷಣಕ್ಕೆ ಆವೇಶಗೊಳ್ಳುತ್ತ ಹೋಗುವುದು, ತನ್ನ 
ಪ್ರತಿಕ್ರಿಯೆಗಳನ್ನು ಪ್ರದರ್ಶಿಸುತ್ತಹೋಗುವುದು, ಇವು ಯಾವುವೂ ಒಬ್ಬಮಹಾನ್‌ ದುರಂತ 
ನಾಯಕನಿಗೆ ಒಪ್ಪುವಂಥವುಗಳಲ್ಲ ಒಬ್ಬ ದುರುಳನ, ನೀಚನ ಕಾಲಡಿಯಲ್ಲಿ ಬಿದ್ದು 
ಹೊರಳಾಡುವಂಥ ಸ್ಥಿತಿಗೆ ತನ್ನನ್ನುತಾನು ತಂದುಕೊಳ್ಳುವುದು ಸಹನೀಯವೇ ಅಲ್ಲದ ಮಾತು. 
ಮರೆಯಲ್ಲಿನಿಂತು, ಕತ್ತುಚಾಚಿ, ಕಿವಿಗಳನ್ನುಎಚ್ಚರವಾಗಿರಿಸಿಕೊಂಡು, ತನ್ನಕಪ್ಪುಮುಖವನ್ನು 
ಕ್ಷಣಕ್ಕೊಮ್ಮೆ ಮರೆಯಿಂದ ಹೊರದೂಡಿ ಅಪಭ್ರಂಶಗಳನ್ನು ಬಡಬಡಿಸುವುದು ಇಡೀ 
ನಾಟಕದ ಘನತೆಯನ್ನೇ ಹಾಳುಗೆಡವಿ ಅಥೆಲೋನನ್ನು ಮಹಾನ್‌ ನಾಟಕದ 
ನಾಯಕಪಟ್ಟದಿಂದ ಒಂದು ಬಫೂನನ ಪಾತ್ರಕ್ಕೆ ಅವನತಿಗೊಳಿಸಿಬಿಟ್ಟ ಹಾಗೆ. ಈ ಭಾವನೆ 
ಎಲ್ಲಿಯವರೆವಿಗೆ ಮುಟ್ಟಿದೆಯೆಂದರೆ ಕೆಲವು ನಾಯಕಪಾತ್ರಗಳು ವಹಿಸುವ ನಟರು ಈ 
ಭಾಗವನ್ನು ಅಭಿನಯಿಸುವುದಕ್ಕೆ ಸಮತ್ರಿಸದಿರುವ ಮಟ್ಟದವರೆವಿಗೆ ಮುಟ್ಟಿದೆ. ಈ 
ಮನೋಭಾವವೂ ಕೂಡ ಮಡಿವಂತರ ಅಭಿಪ್ರಾಯ ಹಾಗೂ ನಿಲುವುಗಳಿಗೆ 
ಹೊರತಾದುದೇನಲ್ಲ. ಇದು ಇನ್ನೊಂದು ರೀತಿಯ ಮಡಿವಂತಿಕೆ. ಈ ನಾಟಕದ ವಸುವಿನ 
ಪ್ರಧಾನ ಅಂಶಗಳಲ್ಲಿ ಈ ದೃಶ್ಯದಲ್ಲಿ ಕಾಣುವ ಅಥೆಲೋ ಮುಟ್ಟುವ ಹೀನಾಯ ಸ್ಥಿತಿಯೂ 
ಒಂದು. ಮಡಿವಂತರು ಮುಟ್ಟುಗೋಲು ಹಾಕುವ ಭಾಗಗಳು ಮತ್ತು ಗೌರವಾನ್ವಿತ ನಟರು 
ಅಭಿನಯಿಸಲು ಒಪ್ಪದ ಭಾಗಗಳು, ಇವುಗಳನ್ನು ಬಿಟ್ಟು ನಾಟಕ ಓದುವುದಾಗಲೀ ಅಂಥ 


೧೮೨ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಪ್ರದರ್ಶನ ನೋಡುವುದಾಗಲೀ ಒಂದು ಅಸ್ಥಿಪಂಜರವನ್ನು ಜೀವಂತ ಸುಂದರಮೂರ್ತಿ 
ಎಂದು ಭ್ರಮಿಸಿದಂತೆ. 


ಕ್ಯಾಷಿಯೋ ಮತ್ತೆಕಾಣಿಸಿಕೊಂಡ ಕೂಡಲೇ ಇಯಾಗೋ ತನ್ನ ಎಂದಿನ ಸಲಹೆಯನ್ನು 
ಮತ್ತೆ ನೀಡುತಾನೆ. "ಡೆಸ್ಟಿಮೋನಾಳ ಮುಂದೆ ಎಡೆಬಿಡದೆ ನಿನ್ನ ಅಹವಾಲನ್ನು ಮಂಡಿಸುತ್ತ 
ಹೋಗು' ಎಂದು, ಅಥೆಲೋನಿಗೂ ಕೇಳುವ ರೀತಿ ದೊಡ್ಡದನಿಯಲ್ಲಿ ಹೇಳಿ ಮರುಕ್ಷಣ 
ಅಥೆಲೋನಿಗೆ ಕೇಳಿಸದ ಹಾಗೆ, ಆದರೆ ಕ್ಯಾಷಿಯೋನಿಗೆ ಮೃದುವಾಗಿ ಕೀಟಲೆಮಾಡು 
ವವನಂತೆ ಮೆಲ್ಲಗೆ '....Now if this suit lay in Bianca's power / How quickly 
should you speed’ ಎಂದು ಬಿಯಾಂಕ ಹೆಸರನ್ನುಮಾತ್ರ ಅವನ ಕಿವಿಯಲ್ಲಿಉಸುರುತಾನೆ. 
ಕ್ಯಾಷಿಯೋ ದೊಡ್ಡದಾಗಿ ನಕ್ಕು "ಅಯ್ಯೋ, ದಡ್ಡ ಹೆಂಗಸು ಅದು' ಎಂದದ್ದು ಕೇಳಿಯೇ 
ಅಥೆಲೋನ ಪಿತ್ಥ ಕೆರಳಲು ಆರಂಭವಾಗುತದೆ-'Look how he laughs already’ ಎಂದು 
ಕನಲುತಾನೆ. ಇಲ್ಲಿಂದ ಮುಂದಕ್ಕೆ ದೃಶ್ಯ ಮುಗಿಯುವವರೆವಿಗೆ ಇಯಾಗೋ ಹೆಜ್ಜೆಹೆಜ್ಜೆಗೂ 
ತನ್ನ ಪ್ರಶ್ನೆಗಳ ರೀತಿಯನ್ನು ಹೆಚ್ಚುಹೆಚ್ಚು ಪ್ರಚೋದನಾತಕ ಮಾಡುತ್ತ ಹೋಗುತಾನೆ. 
ಕ್ಯಾಷಿಯೋನ ಮಟ್ಟಿಗೆ ಕೇವಲ ಕೀಟಲೆ ಮಾಡುವ ಹಾಗೂ ಅಥೆಲೋನನ್ನುಮನುಷ್ಯತ್ವದಿಂದ 
ಕ್ರಮೇಣ ಪಶುತ್ಚದ ಮಟ್ಟಕ್ಕೆ ಮುಟ್ಟಿಸುವ ಎರಡನ್ನೂ ಕೂಡ ಸಮರ್ಥವಾಗಿ ಸಾಧಿಸುತಾನೆ. 
"ನೀನು ಅವಳನ್ನುಮದುವೆಯಾಗುತ್ತಿಎಂದು ಹರಡುತಿದ್ದಾಳೆ. ಹೌದೇನು?' ಎಂದು ಕೇಳಿದ್ದಕ್ಕೆ 
ಕ್ಯಾಷಿಯೋ ಗಹಗಹಿಸಿ ನಕ್ಕುಬಿಡುತಾನೆ. ಈ ನಗು ಅಥೆಲೋನನ್ನುಹುಚ್ಚೆಬ್ಬಿಸಿಬಿಡುತದೆ. 'Do 
you triunph, Roman, do you triumph ?' ಎಂದು ಧ್ವನಿಯನ್ನು ಏರಿಸಲೂ ಆಗದೆ, 
ಉಕ್ಕುತ್ತಿರುವ ರೋಷವನ್ನು ಹತ್ತಿಕ್ಸಲೂ ಆಗದೆ ಆಫ್ರಿಕಾಖಂಡದ ಕಾಡುಗಳಲ್ಲಿನ ತೋಳಗಳ 
ಹಾಗೆ ಊಳಿಡುತಾನೆ. ಲಾರೆನ್ಸ್‌ ಆಲಿವಿಯರ್‌ ಅಭಿನಯಿಸಿದ "ಅಥೆಲೋ' ಚಿತ್ರವನ್ನುನೋಡಿ 
ಈ ಮಾತು ಸೇರಿಸಿದ್ದೇನೆ. ಘನತೆ ಗಾಂಭೀರ್ಯಗಳೆಲ್ಲ ಗಾಳಿಗೆ ತೂರಿ ಆಯಿತು. ಆಸ್ಥಾನ 
ನಾಗರಿಕತೆಯ ಲಕ್ಷಣಗಳೆಲ್ಲ ಹೇಳ ಹೆಸರಿಲ್ಲದೆ ಅಳಿಸಿಹೋದವು. ಈಗ ಉಳಿದಿರುವುದು, ಈ 
ಪಾಶವೀಸ್ಥಿತಿ. ಕ್ಯಾಷಿಯೋನ ಒಂದೊಂದು ಮಾತೂ, ಅದನ್ನು ಆಡಿದ ಶೈಲಿಯೂ, 
ಜೊತೆಗೂಡಿದ ನಗುವೂ ಅವನ ಮೇಲೆ ಉಲ್ಲಣಿಸುತಿರುವ ದ್ವೇಷಕ್ಕಿಂತ ಮಿಗಿಲಾಗಿ 
ಡೆಸ್ಟಿಮೋನಾಳು ತನಗೆ ಎಸಗಿದ ದ್ರೋಹ ಎಂಥ ಭಯಂಕರ ಮಟ್ಟದ್ದು ಎಂಬ ಅರಿವು 
ಮೂಡಿಸುತ ಹೋಗುತದೆ. ಕ್ಯಾಷೀಯೋ ಮುಂದುವರೆಸಿದ್ದಾನೆ 'ನಾನು ಎಲ್ಲಿ ಹೋದರೂ 
ನನ್ನ ಅನುಸರಿಸಿ ಬಂದು "ಕಾಡುತಾಳೆ ಮೊನ್ನೆ ನಾನು ವೆನಿಸಿನ ಗಣ್ಯ ರ ಜೊತೆಗೆ ಇದ್ದೇನೆ. ಈ 
ಜುಜುಬಿ ಹೆಣ್ಣುಅಲ್ಲಿಗೂ ಬರುತದೆ. ನನ್ನಕತ್ತ ಸುತ್ತಕ್ಕೆ ಕ್ಸ ಹಾಕುತಾಳೆ' ಇಸು ಮುಗಿಸುವಷರಲ್ಲೇ 
ಅಥೆಲೋ ಕತ್ತು ಚಾಚಿ "" "ಓ ಪ್ರಿಯ ಕ್ಯಾಷಿಯೋ' ಎಂದು ಒದರುತಾಳೆ. ಅವನ ಮುಖ 
ಅದನ್ನೇ ಸೂಚಿಸುತ್ತಿರವುದು'' ಎಂದು ಮತ್ತೂ ಪಾತಾಳಕ್ಕೆ ಕುಸಿಯುತಾನೆ. ಕ್ಯಾಷಿಯೋ 


ಅಥೆಲೋ ೧೮೩ 


ವಿವರಿಸುತಲೇ ಇದ್ದಾನೆ. 'So hangs and lolls and weeps upon me: 50 hales and 
pulls me, ha, ha, ha" 


ಹಾಗಾದರೆ ಮುಂದಿನ ಭಾಗದಲ್ಲಿ ಡೆಸ್ಸಿಮೋನಾ ಹೇಗೆ ಅವನನ್ನು ತನ್ನ ಮಲಗುವ 
ಕೋಣೆಗೆ ಒಯು ಎಂದು ವಿವರಿಸಬೇಕು. ಕ್ಯಾಷಿಯೋನ ಅಹಂಕಾರದ ಮುಖ ಕಾಣತಿದೆ. 
ಆದರೆ ಅವನನ್ನುಕತ್ತರಿಸಿ ಎಸೆದಾಗ ಅವನ್ನು ಹರಿದು ತಿನ್ನುವ ನಾಯಿಗಳು ಕಾಣುತಿಲ್ಲ, ಎಂದು 
ಅಥೆಲೋ ಕೊಂಚ ಭಾವೋನತ್ತನಾಗುತಾನೆ. ಅಷ್ಟರಲ್ಲಿ ಬಿಯಾಂಕಳೇ ಅಲ್ಲಿಗೆ ಧಾವಿಸಿ 
ಬರುತಾಳೆ. ಅವಳ ಕೈಯಲ್ಲಿ ಕ್ಯಾಷಿಯೋ ನೀಡಿದ್ದ ಕರವಸ್ಥವಿದೆ. ಮುಖದಲ್ಲಿ ಕೋಪವಿದೆ. 
ಕ್ಯಾಷಿಯೋ ತನಗೆ ದ್ರೋಹಬಗೆಯುತಿರಬಹುದೆಂಬ ಅನುಮಾನ, ಅಸೂಯೆಗಳಿವೆ. 
ಕವವಸ್ತವನ್ನುಕ್ಯಾಷಿಯೋನತ್ತಬಿಸುಟು ಯಾರು ಅವನಿಗೆ ಈ ಕರವಸ್ತನೀಡಿದರೋ ಅವರಿಗೇ 
ಕೊಡು ಹೋಗು ಎಂದು ಅರಚುತಾಳೆ. “ಯಾರು ನಿನ್ನ ಕೋಣೆಯಲ್ಲಿ ಬಿಟ್ಟುಹೋದರೆಂದು 
ತಿಳಿಯದಲ್ಲವೆ ನಿನಗೆ ? ಯಾವಳೋ ವಯ್ಯಾರಿ ಬಿಟ್ಟು ಹೋಗಿದ್ದಾಳೆ. ಆ ಕರವಸ್ತದ ನಕಲು 
ನಾನು ಮಾಡಬೇಕಲ್ಲ ? ಆ ಮಿಟುಕಲಾಡಿಗೇ ಕೊಡು ಹೋಗು.... ರಾತ್ರಿ ಊಟಕ್ಕೆ 
ಬರುವುದಾದರೆ ಬಾ, ಇಲ್ಲವೆ ಯಾವಾಗ ಮನಸ್ಸು ಬರುತದೋ ಆಗ'' ಎಂದು ಅಷ್ಟೇ 
ವೇಗವಾಗಿ ನಿಷ್ಕಮಿಸಿಬಿಡುತಾಳೆ. ಇಯಾಗೋ ಅವಳನ್ನು ಪುಸಲಾಯಿಸಿ ಒಪಿಸಿ, ಅವಳನ್ನು 
ಅನುಸರಿಸಿ ಹೋಗುವಂತೆ ಕಳಿಸಿಬಿಡುತಾನೆ, ಇಲ್ಲದಿದ್ದರೆ ಕ್ಯಾಪಿಯೋಗೂ ತಿಳಿದ ಹಾಗೆ 
ಅವಳು ಬೀದಿರಂಪಮಾಡುವುದು ಖಂಡಿತ. ಮುಂದುವರೆಯುವುದಕ್ಕೆ ಮುನ್ನಒಂದು ಮಾತು 
ಸೇರಿಸಲೇಬೇಕು ಎಂದೆನಿಸುತ್ತದೆ. ಹಿಂದಿನ ಬಾರಿ ಕ್ಯಾಷಿಯೋ ಬಿಯಾಂಕಳನ್ನು 
ಭೆಟ್ಟಿಯಾಗಿದ್ದಾಗ ಅವಳ ಕುರಿತು ಅಪಾರಗೌರವ, ಕಳಕಳಿಗಳು ತೋರದಿದ್ದರೂ ಖಂಡಿತ ಕನಿಷ್ಠ 
ಮಟ್ಟದ ಆಸಕ್ತಿ, ಒಲವುಗಳನ್ನು ತೋರಿದ್ದ ಅವಳನ್ನು ನಿಕೃಷ್ಟವಾಗಿ ಕಂಡಿರಲಿಲ್ಲ ಅವಳ ಬಗ್ಗೆ 
ತಾತ್ಸಾರ ಭಾವ ತೋರಿರಲಿಲ್ಲ ಆಗ ಅವರಿಬ್ಬರೇ ಇದ್ದುದು ಎಂದೂ ನಮಗೆ ನೆನಪಿದೆ. ಆದರೆ 
ಇಲ್ಲಿ ಇಯಾಗೋ ಅವಳ ಕುರಿತು ಪ್ರಶ್ನೆ ಮಾಡಿದ ಕೂಡಲೆ ತಿರಸ್ಕಾರ, ಉದಾಸೀನಗಳನ್ನು 
ಪ್ರದರ್ಶಿಸಿದ್ದಷ್ಟೇ ಅಲ್ಲದೆ ಅವಳ ಕುರಿತಾಗಿ ಕೀಳುದರ್ಜೆಯ ಶಬ್ದಗಳನ್ನು ಬಳಸುತ್ತಾನೆ. 
ಮಾತುಮಾತಿಗೆ ಅವಳನ್ನು ನೆನಸಿಕೊಂಡು ಗಹಗಹಿಸುತಾನೆ. ಈ ಎರಡು ರೀತಿಯ 
ವರ್ತನೆಗಳಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು ? ಕ್ಯಾಷಿಯೋ ಕೂಡ ವೆನಿಸ್‌ನ 
ಸಂಸ್ಕೃತಿಯ ಒಂದು ಪ್ರತೀಕ ಅಷ್ಟೆ. ಅವನದು ಟೊಳ್ಳು ವ್ಯಕಿತ್ವಕ್ಕೆ ಸಹಜವಾದ 
ಆಷುಢಭೂತಿತನ, ಸದ್ಗುಣಗಳ ಸೋಗು ; ಹೆಣ್ಣು ತನ್ನ ಬಯಕೆಗಳನ್ನು ತೀರಿಸಿಕೊಳ್ಳಲು 
ಬೇಕಾದ ವಸ್ತು. ಖಾಸಗಿಯಾಗಿ ಅವಳನ್ನು ರಮಿಸುತ್ತ, ನಾಲ್ಕು ಜನರ ಮುಂದೆ ಅವಳನ್ನು 
ಜರೆಯುತ್ತ, ತಾನು ಮಹಾಸಂಪನ್ನನೆಂದು ಕಾಣಿಸಿಕೊಳ್ಳುವ ತವಕ ಅವನದು. ಸದ್ಯಕ್ಕಂತೂ 
ಇಯಾಗೋನ ಎದುರು ತಾನೊಬ್ಬ ಮಹಾಸುಸಂಸ್ಕೃತ ಸತುರುಷನಾಗಿ ಕಾಣಬೇಕಾದ 


ted 


೧೮೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ತುರ್ತಿದೆ. ಇಯಾಗೋ ಅಥೆಲೋನಿಗೆ ಬಹಳ ಆಪ್ತ ಸದ್ಯದ ತನ್ನ ಸ್ಥಿತಿಯಲ್ಲಿ ಅವನೊಬ್ಬನೇ 
ತನ್ನ ಆಪದ್ಧಾಂಧವ. ಹಾಗಿರುವಾಗ ಅನವಶ್ಯಕವಾಗಿ ತಲೆಯನ್ನು ಅಪಾಯಕ್ಕೇಕೆ ಒಡ್ಡಬೇಕು ? 
ಇಂಥ ಆಷಾಢಭೂತಿಗಳ ಮಧ್ಯೆ "ಮನಸಿಗೆ ತೋರಿದ್ದನ್ನು ಸ್ಪಷ್ಠವಾಗಿ ಮಾತನಾಡಿಬಿಡುವ 
ಪ್ರಾಮಾಣಿಕ' ಎಂದು ಹೆಸರಾದ ಇಯಾಗೋ ಮಿಂಚದಿರುವುದು ಹೇಗೆ ಸಾಧ್ಯ? 


ಮುಂದಿನ ನಲವತು ಸಾಲುಗಳ ಇಯಾಗೋ-ಅಥೆಲೋ ದೃಶ್ಯ, ಅವರಿಬ್ಬರ ಮಧ್ಯದ 
ಕೊನೆಯ ದೃಶ್ಯ. ಅಥೆಲೋವಿಗೆ ಮತ್ತೇನೂಸಾಕ್ಟಿಗಳ ಅವಶ್ಯಕತೆ ಬೇಡವೆನ್ನುವಷ್ಟುಗಟ್ಟಿಯಾಗಿ 
ಡೆಸ್ಸಿಮೋನಾಳು ತನಗೆ ಬಗೆದ ದ್ರೋಹದ ಕುರಿತಾದ ನಂಬಿಕೆ ಅವನಲ್ಲಿ ಸ್ಥಾಪಿಸಲಾಗಿದೆ. 
ಕ್ಯಾಷಿಯೋ ಅತಕಡೆ ನಿಷ್ಕಮಿಸಿದ ಕೂಡಲೆ ಧ್ವಂಸ ಮಾಡ ಹೊರಟ ಗೂಳಿಯ ಹಾಗೆ ನುಗ್ಗಿ 
ಬಂದು '110%1 shall I murder him Iago’ ಎಂದು ಔಡುಕಚ್ಚಿ ಅಬ್ಬರಿಸುತಾನೆ. ಅಥೆಲೋ 
ಎಷ್ಟೆಷ್ಟು ಪಾಶವೀ ಮಟ್ಟಗಳನ್ನು ಮುಟ್ಟುತಾನೋ ಅಷ್ಟಷ್ಟೂ ಇಯಾಗೋ ತನ್ನ ತೋರ್ಕೆಯ 
ಅನುದ್ವಿಗ್ನಸ್ಥಿತಿಯನ್ನು ಗಟಿಗೊಳಿಸಿಕೊಳ್ಳುತ್ತಹೋಗುತಾನೆ. ಅಥೆಲೋನ ಅವೇಶದ ಅಬ್ಬರಕ್ಕೆ 
ಪ್ರತಿಯಾಗಿ ಇಯಾಗೋ ಅಷ್ಟೇ ತಣ್ಣಗೆ, ಆದರೆ ಚೂಪಾಗಿ "ತನ್ನ ಪಾಪಗಳ ಬಗ್ಗೆ ಹೇಗೆ 
ಗಹಗಹಿಸಿದ ಗಮನಿಸಿದೆಯಾ' ಎಂದು ಅಥೆಲೋನನ್ನು ಮತ್ತಷ್ಟು ಆಳಕ್ಕೆ ತಳ್ಳುತ್ತಾನೆ. ಏನೂ 
ಹೇಳಲಾಗದೆ '೦, 14೩80' ಎಂದು ಮೈಯೆಲ್ಲ ಬಿಗಿದು ಕಟ್ಟಿಸಿಕೊಂಡ ಮೃಗದ ಹಾಗೆ 
ನರಳುತ್ತಾನೆ. "ಮತ್ತೆ, ಕರವಸ್ತಕಂಡಿ ತಾನೆ?' ಅಥೆಲೋಗೆ ಮತ್ತೂಅನುಮಾನ ಅದು ತನ್ನದೇ 
ಹೌದೋ ಅಲ್ಲವೋ ಎಂದು. "ಖಂಡಿತ ಹೌದು.... ನಿನ್ನ ಹೆಂಡತಿ ನಿನಗೆ ಕೊಟ್ಟ ಗೌರವ 
ಕಂಡಿತಲ್ಲ? ಅವಳು ಅವನಿಗೆ ನೀಡಿದಳು. ಅವನು ತನ್ನ ಸೂಳೆಗೆ ನೀಡಿದ ಇಯಾಗೋನ 
ಪೈಶಾಚಿಕ ಕೌರ್ಯ ಮಿತಿಗಳೇ ಕಾಣದಂತೆ ಇಡೀ ಸುತ್ತಲ ಜಗತನ್ನು ಆಕ್ಟೋಪಸ್ಸಿನಂತೆ 
ಆವರಿಸುತ್ತಹೋಗುತ್ತದೆ. ಅಥೆಲೋ ಕ್ಷಣಕ್ಷಣಕ್ಕೆ ಮನುಷ್ಯತ್ವದ ಲಕ್ಷಣಗಳನ್ನು ಕಳೆದುಕೊಂಡು 
ಮೃಗತ್ವದ ತಳಮಟ್ಟಕ್ಕೆ ಕುಸಿಯುತಿದ್ದಂತೆಯೇ ಇಯಾಗೋ ಸಮಸಮವಾಗಿ ತನ್ನ 
ಆಸುರೀಪ್ರವೃತಿಗಳಲ್ಲಿ ನೀಚಮಟ್ಟಗಳನ್ನು ತಲಪುತ್ತ ಹೋಗುತಾನೆ. ಈ ಇಡೀ ಅನುಭವ 
ಇಯಾಗೋನಿಗೂ ಒಂದು ರೀತಿ ತಾನೇ ತನ್ನ ಸ್ವರೂಪದರ್ಶನ ಮಾಡಿಕೊಂಡಂತೆ ಕೂಡ. 
ಸುತಲ ಜೀವಜಗತಿನ ಕುರಿತಾಗಿ ಎಂಥ ಅಸಹನೆ, ದ್ವೇಷಗಳು ಅವನಲ್ಲಿ ಮನೆಮಾಡಿದೆ 
ಎಂಬುದಕ್ಕೆ ಬಹುಶಃ "ದುಷ್ಟೇರಣಾ ಪ್ರಕ್ರಿಯೆ'ಯೇ ಕಲಶಪ್ರಾಯವಾದ ಈ ಅಂತಿಮಭಾಗದಲ್ಲಿ 
ಗರಿಷ್ಠ ಮಟ್ಟದ ನಿದರ್ಶನಗಳು ಗೋಚರವಾಗುತ್ತವೆ. ಈ ದರ್ಶನದಿಂದ ಮುಜುಗರ 
ಪಡುವಂಥ ಅಳ್ಳೆದೆಯವನೇ ಅಲ್ಲಇಯಾಗೋ. ಬದಲಿಗೆ ತೀವ್ರ ಖುಷಿಯಲ್ಲಿಮೆರೆಯುತಾನೆ. 
ಈ ಹಿಂದೆಯೇ ಗಮನಿಸಿದ್ದಂತೆ ಅಥೆಲೋ ಮುಟ್ಟಿದ ಪಾಶವೀ ಮಟ್ಟಗಳು ಯಾವುವೂ 
ಇಯಾಗೋನನ್ನುಕಂಗೆಡಿಸುವುದಿಲ್ಲ ತಾನು ನಿಯಂತ್ರಿಸುತ್ತಿರುವ ಯಜಮಾನಿಕೆ ವಹಿಸಿರುವ 
ಈ ಸರ್ಕಸಿಿನಲ್ಲಿ ತಾನು ರಿಂಗ್‌ ಮಾಸರನೂ ಹೌದು. ಹೀಗಾಗಿ ಅಥೆಲೋನನ್ನು ಹುಚ್ಚೆದ್ದು 


ಅಥೆಲೋ ೧೮೫ 


ಕುಣಿಸಬಲ್ಲ ಒಂದು ಚಾಟಿ ಬೀಸಿ ತಣ್ಣಗಾಗಿಸಬಲ್ಪ ಗೂಳಿಯ ಹಾಗೆ ನುಗ್ಗಿಬಂದರೆ ಮತ್ತೂ 
ಅಷ್ಟು ಕೆಂಪು ತೋರಿಸಿ ಇನ್ನೂ ಕೆರಳಿಸಬಲ್ಲ ವಿನಾಶಕಾರೀ ಮಟ್ಟಗಳನ್ನು ತಲುಪಿದನೆಂಬ 
ಅನುಮಾನ ಬಂದ ಕೂಡಲೆ ಆ ಪ್ರವೃತ್ತಿಹರಿಯಬೇಕಾದ ದಿಕ್ಕು, ಮುಟ್ಟಬೇಕಾದ ಗುರಿಗಳನ್ನು 
ಚಾಣಾಕ್ಷತನದಿಂದ ಸೂಚಿಸಬಲ್ಲ ಈ ಕ್ಷಣದಿಂದ ಈ ನಲವತ್ತುಸಾಲುಗಳ ಅಂತ್ಯದವರೆವಿಗೆ 
ಅಥೆಲೋ ಅಂತಿಮವಾಗಿ ತನ್ನ ಪ್ರಜ್ಞೆಯಾಳದ ಭಾವನೆಗಳೊಂದಿಗೆ ದಿಟ್ಟವಾಗಿ ಮುಖಾಮುಖಿ 
ಯಾಗುವ ಯತ್ನಗಳು ಕಾಣುತವೆ. ಒಂದು ಬಗೆಯಲ್ಲಿ ತನ್ನ ಹೊಯ್ದಾಟವನ್ನು ಸಮಾಪ್ತಿ 
ಮಾಡಲೇಬೇಕೆಂಬ ನಿರ್ಧಾರ ಕಾಣತ್ತದೆ. ಆದರೆ ಈ ದೃಶ್ಯ ನಾಟಕೀಯತೆಯ ಸಾಂದ್ರತೆಯನ್ನು 
ಪಡೆದುಕೊಳ್ಳಲು ಕಾರಣ ಈ ನಿರ್ಧಾರ, `ಯತ್ನಗಳು ತೀರ ಪ್ರಜ್ಞಾಫೂರ್ವಕವಾದವೂ ಅಲ್ಲ 
ಕಣ್ಣಿಗೆ ಕಾಣುತಿರುವ ಇಯಾಗೋ ಪ್ರದರ್ಶಿಸಿದ ಸತ್ಯಗಳೂ ಮನಸಿನಲ್ಲಿ ಆಳದಲ್ಲಿ ಮನೆ 
ಮಾಡಿದ ಅನುಭವಜನ್ಯವಾದ ಭಾವನೆಗಳೂ - ಇವುಗಳ ಮಧ್ಯದ ಬರುಕಿನಲ್ಲಿ ತಾನು 
ಉರುಳುತಿರುವಂತೆ ಅನ್ನಿಸಿ ದಿಕ್ಕೆಟ್ಟಿದ್ದಾನೆ. 


ಕ್ಯಾಷಿಯೋ ತನಗೆ ಬಗೆದ ದ್ರೋಹಕ್ಕೆ ಒಂದೇ ಬಾರಿಗೆ ಹೊಡೆದು ಸಾಯಿಸುವುದು ತೀರ 
ಕಡಿಮೆಯಾಯಿತು. ವರ್ಷಾನುಗಟ್ಟಲೆ ಅವನನ್ನು ಹಿಂಸಿಸಿ ಕೊಲ್ಲಬೇಕು. ಅಂದರೆ ಮಾತ್ರ ಅದು 
ತಕ್ಕ ಪ್ರತೀಕಾರ. ಹೀಗೆಂದ ಮರುಕ್ಷಣದಲ್ಲಿ ಡೆಸ್ಟಿಮೋನಾಳ ಮುಖ ಕಣ್ಣ ಮುಂದೆ ತೇಲಿ 
ಬರುತ್ತದೆ. ಆವೇಶ, ಸಿಟ್ಟು, ತಿರಸ್ಕಾರಗಳೆಲ್ಲಮೈಗೂಡಿದಂತೆ "a ಗine woman, a fair 
woman, a sweet woman !' ಎಂದು ಶಪಿಸುತ್ತಾನೆ. ಈ ಎಲ್ಲ ಗುಣಗಳಿಂದ ತನ್ನನ್ನು 
ಮೋಹದ ಬಲೆಗೆ ಸಿಲುಕಿಸಿ ನಾಶಮಾಡಿದ್ದಾಳೆ. ಕಂಡದ್ದು ಯಾವುದೂ ಸತ್ಯವಲ್ಲ ಹೀಗೆ 
ಬಯಸಿದಂತೆ ಮತೊಂದು ತುದಿ ಮುಟ್ಟಿದನೆಂಬ ತೃಪಿಯಾದ ಕೂಡಲೇ ಇಯಾಗೋ, 
ಇಷ್ಟರೊಳಗೆ ಪರಿಚಿತವಾದ 'ಬಿಡು, ಬಿಡು, ನೀನು ಅದನ್ನು ಮರೆಯಬೇಕು' ಎಂಬ 
ಬಾಯುದಿಯ ಎಚ್ಚರಿಕೆ ನೀಡುತಾನೆ. ಇಯಾಗೋನ ರೀತಿಯೇ ಹಾಗೆ - ಗರಗಸವನ್ನು 
ಮುಂದಕ್ಕೆ ಸರಿಸಿದರೂ ಅಷ್ಟೆ, ಹಿಂದಕ್ಕೆ ಎಳೆದುಕೊಂಡರೂ ಅಷ್ಟೆ- ಪರಿಣಾಮ ಒಂದೇ. ಈ 
ಉಪದೇಶಗಳು, ಎಚ್ಚರಿಕೆಗಳು ಅಥೆಲೋನನ್ನುವ್ಯಗ್ರಗೊಳಿಸಲೇ ಆಡಿದವು ಮತ್ತುಅಥೆಲೋ 
ವಿಧೇಯ ವಿದ್ಯಾರ್ಥಿ ಕೂಡ. 'ಗಿ76 let her rot, and perish and be damned 
tonight, for she shall not live' ಎಂದು ಸಾರಿದವನು ಮರುಕ್ಷಣದಲ್ಲಿ ತನ್ನ ಸ್ಥಿತಿಯ 
ಅರಿವಾದವನಂತೆ ಸಂಕಟದಲ್ಲಿತನ್ನ ಎದೆ ಎಷ್ಟುಕಲ್ಲಾಗಿಬಿಟ್ಟದೆ, ಅದನ್ನು ಕುಟ್ಟಹೋದರೆ ತನ್ನ 
ಕೈಗಳೇ ಹೇಗೆ ಯಾತನೆಪಡುತವೆ ಎಂದು ಮರುಗುತಾನೆ. ಈ ಹಂತದಿಂದ ಮತ್ತೂಒಂದಷ್ಟು 
ಕೆಳಗಿನ ಪ್ರಜ್ಞೆಯ ಹಂತಕ್ಕೆ ಇಳಿದು'0, the world has not a sweeter creature, she 
might le by an emperor's side, and command him tasks' ಎಂದು 
ಡೆಸ್ಟಿಮೋನಾಳಂಥ ಹೆಣ್ಣು "ತನ್ನ ಬಲೆಗೆ ಹಾಕಿಕೊಳ್ಳುವ. ಸಾಮರ್ಥ್ಯದ ಬಗ್ಗೆ 


೧೮೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ವ್ಯಂಗ್ಯವಾಡುತಾನೆ. ಈ ಮಾತು ಓದುತ್ತಿದ್ದಂತೆಯೇ ತಟ್ಟನೆ ನಮಗೆ ಕ್ಲಿಯೋಪಾತ್ರಳ 
ನೆನಪಾದರೆ ಆಶ್ಚರ್ಯವಿಲ್ಲ ಇಲ್ಲಿ ಈ ನಾಟಕದಲ್ಲಿ 'Emperor' - ಅಥೆಲೋ ಮಟ್ಟಿಗೆ - 
ತಾನೇ. ಡೆಸ್ಟಿಮೋನಾ ತನ್ನ ಬಿಂಕಬಡಿವಾರಗಳಿಂದ ತನ್ನನ್ನು ವಶಪಡಿಸಿಕೊಂಡು ಈ ಸ್ಥಿತಿಗೆ 
ತಂದಿದ್ದಾಳೆ, ಅವಮಾನವಾಗಿದೆ ತನಗೆ. ತನ್ನನ್ನು ಗೊಂಬೆಯನ್ನಾಗಿ ಕುಣಿಸಿದ್ದಾಳೆ, ತನ್ನದೇ 
ಸ್ವಾರ್ಥಗಳನ್ನು ತೀರಿಸಿಕೊಂಡಿದ್ದಾಳೆ. ಮತ್ತೆ ಇಯಾಗೋ ಗರಗಸವನ್ನು ಸ್ವಲ್ಪ ಮೃದುವಾಗಿ 
ಹಿಂದಕ್ಕೆ ಎಳೆಯುತ್ತಾನೆ. "ಇದು ನಿನ್ನರೀತಿಯಲ್ಲಬಿಡು' ಎಂದು ಅವನ ಸ್ಥಾನಮಾನಗಳ ನೆನಪು 
ಮಾಡುತಾನೆ. “ನೇಣಿಗೆ ಹಾಕು ಅವಳನ್ನು” ಎಂದು ಅರಚಿ, ಏನು ತಾನೆ ಹೇಳಿದೆ ತಾನು, 
ಅವಳಲ್ಲಿರುವ ಗುಣಗಳನ್ನುತಾನೆ 7 'so delicate with her needle, an admirable 
musician. ಟಿ, She will sing the savageness out of a bear ; of so high and 
plenteous wit and invention !' ವ್ಯಂಗ್ಯ, ಕ್ರೌರ್ಯಗಳ ಜೊತೆಗೇ ಅಪಾರ ಆತ್ಮ 
ಮರುಕವೂ ಕೂಡಿದ ಮಾತುಗಳು. 'sing the savageness ot of a bear’ ಹಿಂದೆ 
'Emperor'ನನ್ನು ಕೈಬೆರಳ ಸುತ್ತ ಆಡಿಸಬಲ್ಲವಳು ಈಗ ಕರಡಿಯ ಕ್ರೌರ್ಯವನ್ನು 
ಕೋಮಲವಾಗಿ ಒರಸಿಹಾಕಿಬಿಡುತಾಳೆ. ಅಲ್ಲಿ£mperor ಅದವನು ಅಥೆಲೋ ಈಗ bar 
ಆಗಿದ್ದಾನೆ. ಅವನ ಪ್ರಕಾರ ಸರ್ಕಸಿನ ರಿಂಗ್‌ಮಾಸ್ಟರ್‌ ಅವಳು, ತಾನು ಅವಳ ಆಜ್ಞೆಗಳನ್ನು 
ಪಾಲಿಸುವ ಒಂದು ಯಶಶ್ಚಿತ್‌ ಪ್ರಾ ಣೆ ಈಗ ಅವನ ವಿಷಯದಲ್ಲಿನಿಜವಾದ ವೃಂಗ್ಯ 'ಮಿತ್ರಿತ 
ದುರಂತವೆಂದರೆ ಇತಯ ತನ್ನನ್ನು ಕುಣಿಸುತ್ತಿರುವ ಇಯಾಗೋನನ್ನು ತನ್ನನ್ನು ನರಕದಿಂದ 
ಪಾರು ಮಾಡಲು ಅವತರಿಸಿದ ಹಿತೈಷಿ ಎಂದೂ ತನ್ನನ್ನು ಪ್ರೀತಿಸಿ ಮದುವೆಯಾಗಿ ತನ್ನ 
ನೆರಳಾಗಿರಲು ಬಯಸಿದ ಡೆಸ್ಲಿಮೋನಾಳನ್ನು ತನ್ನ ಶತ್ರುವೆಂದೂ ಭಾವಿಸಿರುವುದು. ಅವಳು 
‘admirable musician’ ಮತು'wit and invention’ ಗಳಿರುವ ಪ್ರತಿಭಾಶಾಲಿ ಎಂಬುದಕ್ಕೆ 
ನಾಟಕದಲ್ಲಿ ಪುರಾವೆಗಳಿಲ್ಲ ಎಂಬ ಒಂದು ಮಾತಿದೆ. ಬಹುಶಃ ಇಲ್ಲಿ ಗಂಡನೇ ಈ 
ಮಾತುಗಳಾಡುತಿರುವುದರಿಂದ ಮತ್ತು ನಾಟಕೀಯವಾಗಿ ಅಷ್ಟು ಮಹತ್ವದ ಅಂಶಗಳಲ್ಲ 
ವಾದ್ದರಿಂದ ಇದನ್ನು ಲಂಬಿಸಬೇಕಾದ ಅವಶ್ಯಕತೆಯಿಲ್ಲ ಎಂದು ಕಾಣುತದೆ. ಅಥೆಲೋ 
ಕೊಂಚ ತನ್ನ ಕೈತಪುತಿರುವಂತೆ ಕಂಡಕೂಡಲೆ ಗರಗಸವನ್ನು ಸ್ವಲ್ಪ ಒತ್ತಿ ಮುಂದಕ್ಕೆ ತಳ್ಳಬೇಕು. 
'She is the worse for all this’ ಹೌದು ಹೌದು, ಸಾವಿರ ಸಾವಿರ ಪಾಲು ನಿಜ. ಆದರೂ 
ಎಷ್ಟು ದಯಾಪರ ಮೃದು ಮನಸಿನ ಉದಾರಮನಸ್ಕಳು' ಇದು ತಾನು ಕಂಡಿರುವ ಸತ್ಯ. 
ಇಯಾಗೋವಿನ ದೃಷಿಯಲ್ಲೂ ಅಷ್ಟೆ ತುಂಬ ಉದಾರಳು '' ಕ್ಯಾಷಿಯೋ ವಿಷಯದಲ್ಲಿಎಷ್ಟು 
ಉದಾರಳು ಎಂಬುದನ್ನು ನೆನಪಿಗೆ ತಂದ sitet "ಹೌದು ಹೌದು ನೀನು 
ಹೇಳುವುದು ನಿಜ.....' ಎಂದು, ಆ ಕ್ಹಣದಲ್ಲಿಇಂಥ ಹೆಣ್ಣಿನ ಇಂಥ ರೀತಿಗಳು, ಅವಳು ಜಾರಿದ 
ಮಟ್ಟಗಳು ಮನಸ್ಸಿಗೆ ಬರುವುದರ ಜೊತೆಗೆ, ತನ್ನದೇ ದಾರುಣ ಅವಸ್ಥೆಯ ಕಲ್ಪನೆ ಒತ್ತಿಕೊಂಡು 
ಬಂದು ‘but yet the pity of it, Iago ; O Iago, the pity of it, Jago’ ಎಂದು 


ಅಥೆಲೋ ೧೮೭ 


ಹಲುಬುತಾನೆ. ಇಯಾಗೋವಿಗೆ ಇದು ಮಿತಿಮೀರಿತು ಎಂದೆನಿಸಿರಬೇಕು. ಸರಿ ಹಾಳಾಗಲಿ, 
ತನಗೇನು ?- ಅವಳ ಪಾಪಗಳು ಅಷ್ಟು ಪ್ರಿಯವಾಗಿದ್ದರೆ, ಮನಸ್ಸು ನೋಯಿಸುವುದಕ್ಕೆ 
ಸಂಪೂರ್ಣ ಸಮತಿ ನೀಡಲಿ. "ಯಾಕೆಂದರೆ .....f it touches not you, it comes near 
ಗಂbಂdy' ಎಂದು ತಿವಿಯುತಾನೆ. "ಕತರಿಸಿ ತುಂಡರಿಸಿ ಬಿಡುತ್ತೇನೆ... ನನಗೆ ದ್ರೋಹ 
ಬಗೆಯುತಾಳೇನು ?'' ಎಂದು ತಿವಿಸಿಕೊಂಡ ಹುಲಿಯ ಹಾಗೆ ಘರ್ಜಿಸುತಾನೆ. "ಹೊಲಸು 
ಅದು....' ಇಯಾಗೋ ಒಪ್ಪುತಾನೆ. "ಅದೂ ನನ್ನ ಅಧೀನ ಅಧಿಕಾರಿಯೊಡನೆ' ಅಥೆಲೋವಿಗೆ 
ಅಸಹ್ಯವಾಗುತದೆ. "ಮತ್ತೂ ಹೊಲಸು' ; ಮುಗಿಯಿತು, ಇನ್ನು ಮುಂದಕ್ಕೆ ಚರ್ಚೆಯಿಲ್ಲ; 
ಮನಸಿಗೆ ನಂಬಿಕೆಯಾಗಬೇಕಾದುದಿಲ್ಲ ಇಯಾಗೋ ಈಗ ಮಾಡಬೇಕಾದುದಿಷ್ಟೆ. ಇಂದು 
ರಾತ್ರಿಯೇ ತನಗೆ ಒಂದಷ್ಟು ವಿಷ ತಂದುಕೊಡಬೇಕು. ಅವಳೊಂದಿಗೆ ಮತ್ತೆ ಮಾತುಕತೆ 
ಮನವರಿಕೆ ಇವುಗಳೆಲ್ಲ ಯನ ಹಾದಿಗಳು. ಅವಳ ಮೈಮಾಟಗಳು, ಅವಳ; ಸೌಂದರ್ಯ 
ತನ್ನಧೃತಿಗೆಡಿಸಬಹುದು. ಇಂದೇ, ಇದೇ ರಾತ್ರಿ ತನಗೆ ವಿಷತಂದು ಕೊಡಬೇಕು ಇಯಾಗೋ. 
ಇಯಾಗೋವಿನ ಕೊನೆಯ ಸಲಹೆ, ಹುಕುಮು ರೀತಿಯಲ್ಲಿ ನೀಡಿದ ಸಲಹೆ. ವಿಷ ಬೇಡ. 
ಅವಳ ಹಾಸಿಗೆಯಲ್ಲಿ ಅವಳ ಕತ್ತು ಹಿಸುಕಿ ಸಾಯಿಸು. ಅವಳು ಮಲಿನಗೊಳಿಸಿದ 
ಸಾಹಿಗೆಯಲ್ಲಿಯೇ ಕತು ಹಿಸುಕಿ ಜತ ಅಥೆಲೋ ಇಯಾಗೋನ ಸಲಹೆಗೆ ಸಂಪೂರ್ಣ 
ಶರಣಾಗುತಾನೆ. 'good, good, the justice of it pleases, very good’ ಗುರುವಿಗೆ 
ಅರ್ಪಿಸುವ ಅಂತಿಮ ಕಾಣಿಕೆ. ಮನಸ್ಸೂ ಹಗುರಾಯಿತು. ಸಮಸ್ಯೆ ಬಗೆಹರಿದು ತಾನು 
ಮುಕನಾದೆ. ಮತ್ತೆ ಕ್ಯಾಪಿಯೋನ ಅಂತ್ಯದ ಮಟ್ಟಿಗೆ ಅದು ಸಂಪೂರ್ಣವಾಗಿ ಇಯಾಗೋ 
ತಾನೇ ಒಪ್ಪಿಕೊಳ್ಳುವ ಜವಾಬ್ದಾರಿ. ಈ ರಾತ್ರಿಯ ವೇಳೆಗೇ ಅಥೆಲೋ ಈ ಬಗ್ಗೆ ವಿವರಗಳು 
ಪಡೆಯುತಾನೆ ಎಂಬ ಆಶ್ವಾಸನೆ ಕೂಡ ನೀಡುತಾನೆ. ಸಂಪೂರ್ಣವಾಗಿ ತೃಪಗೊಂಡ 
ಅಥೆಲೋ '್ವxcellent ॥006' ಎಂದು ಮೆಚ್ಚುಗೆ ವ್ಯಕಪಡಿಸುತಿದ್ದಂತೆಯೇ ದೂರದಲ್ಲಿ 
ಕಹಳೆಯ ಕೂಗು ಕೇಳಿ "ಏನು ಕಾರಣಕ್ಕೆ ಈ ಮೊಳಗು ಎಂದು ಕೇಳುತಾನೆ ವೆನಿಸಿನಿಂದ 
ದೂತನಿರಬೇಕು. ಲೋಡೊವಿಕೋ ಡ್ಯೂಕನಿಂದ ಬರುತ್ತಿದ್ದಾನೆ. ಇದು ಸುದ್ದಿ ; ಆದರೆ 
ಇಯಾಗೋ ಪ್ರಕಾರ, ಅಥೆಲೋ ಗಮನಿಸಬೇಕಾದದ್ದು ಅವನ ಹಂಡತಿ ಡೆಸ್ಕಿಮೋನಾ ಅವನ 
ಜೊತೆ ಬರುತ್ತಿರುವುದನ್ನು ಇದು ಸುದ್ದಿಯಷ್ಟೇ ಅಲ್ಲ ತನ್ನ ವಾದಕ್ಕೆ ಪುಷ್ಟಿ ನೀಡುವ ಮತಷ್ಟು 
ಪುರಾವೆ. ಅವನು ಬಳಸುವ ಶಬ್ದಗಳು ನೋಡಿ '566, your wife is with him’. ಶಬ್ದ 
ಇಯಾಗೋ ಮನಸಿನ ಡೊಂಕನ್ನು ಪ್ರತಿಬಿಂಬಿಸಲೂ ಕೂಡ ಬಳಸಿದ್ದು. ಅಥೆಲೋನ 
ಮೇಲೆಇದು ಪರಿಣಾಮ ಬೀರುವುದಿಲ್ಲವೆಂದು ಹೇಳಲು ಸಾಧ್ಯವೇಇಲ್ಲ 


ಲೋಡೊವಿಕೋ ಪವೇಶಿಸಿದ ನಂತರ ಪರಸರ ಶುಭಗಳನ್ನು ಕೋರಿದ ಮೇಲೆ 
ಲೋಡೊವಿಕೋ ವೆನಿಸಿನಿಂದ ತಂದ ಪತ್ರವನ್ನು ಅಥೆಲೋನಿಗೆ ನೀಡಿ ಇಯಾಗೋನ ಕಡೆ 


೧೮೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ತಿರುಗಿ ಮಾತನಾಡುತಾನೆ. ಇಯಾಗೋ ಅವನಿಗೆ ಸ್ವಾಗತಕೋರಿ ಅವನನ್ನು ನೋಡಿ ತನಗೆ 
ಸಂತೋಷವಾಗಿದೆಯೆಂದು ಹೇಳುತಾನೆ. ಲೋಡೊವಿಕೋಗೆ ಲೆಫ್ಟಿನೆಂಟ್‌ ಕ್ಯಾಷಿಯೋ 
ಹೇಗಿದ್ದಾನೆ ಎಂದು ತಿಳಿಯುವ ಸಹಜ ಕುತೂಹಲ. ಇಯಾಗೋನ ಉತ್ತರ ಬಹು 
ಮಾರ್ಮಿಕವಾದದ್ದು 'Lives, Sir’. ಇದ್ದಾನೆ. ಹೇಗೆ ಬೇಕಾದರೂ tides ಎಂಬ 
ರೀತಿ. ಡೆಸ್ಕಿಮೋನಾ. ತತ್‌ಕ್ಷಣ ಮುಂದೆ ಬಂದು ತನ್ನ ಗಂಡನಿಗೂ ಕ್ಯಾಷಿಯೋಗೂ ಮಧ್ಯೆ 
ಒಂದಷ್ಟುವಿರಸವಾಗಿದೆ, ಅದೆಲ್ಲವನ್ನೂ ಲೋಡೊವಿಕೋ ಸರಿಪಡಿಸಬೇಕು ಎಂದು ವಿನಂತಿ 
ಮತ್ತು ಆಗ್ರಹ ಎರಡೂ ಬೆರೆಸಿ ಹೇಳುತಾಳೆ. ಪತ್ರ ಓದುತ್ತಿರುವ ಅಥೆಲೋ ಕಿವಿಯೆಲ್ಲಸುತ್ತ 
ನಡೆಯುತಿರುವ ಮಾತುಕತೆಯ ಕಡೆಯೇ ಇರುವುದರಿಂದ "ಅದು ಖಂಡಿತವೋ ನಿನಗೆ ?' 
ಎಂದು ಸಿಡುಕುದ್ದನಿಯಲ್ಲಿಕೇಳುತಾನೆ. ಡೆಸ್ಟಿಮೋನಾಳಿಗೆ ಏನೂ ಅರ್ಥವಾಗದೆ "ಏನಾದರೂ 
ಅಂದೆಯಾ ?' ಎಂದು ಗಂಡನ ಕಡೆ ತಿರುಗಲು ಅವನು ಪತ್ರ ಓದುತಿರುವವನಂತೆ ಅಲ್ಲಿಯ 
ಸಾಲುಗಳನ್ನು ದೊಡ್ಡ ಧ್ವನಿಯಲ್ಲಿ ಓದುತಾನೆ. ಇಲ್ಲ ಅವನು ಪತ್ರ ಓದುತ್ತಿದ್ದಾನೆ ಎಂದು 
ಸಮಾಧಾನ ಹೇಳಿದ ಲೋಡೊವಿಕೋ, ಅಥೆಲೋ-ಕ್ಯಾಷಿಯೋರ ಮಧ್ಯೆ ಬಿರುಕುಗಳು 
ಬಿಟ್ಟಿವೆಯೆ ಎಂದು ತಿಳಿಯಬಯಸುತಾನೆ. ಹೌದು, ಬಹು ದುರದೃಷ್ಟಕರ ರೀತಿಯಲ್ಲಿ, 

ಅವರಿಬ್ಬರ ಮಧ್ಯೆ ಮತ್ತೆ ರಾಜಿ ಮಾಡಿಸಲು ಏನು ಮಾಡಲೂ ಚೇ ಸಿದ್ದ ಎಂದ 
ಡೆಸ್ಕಿಮೋನಾ, ಅಲ್ಲಿಗೆ ನಿಲ್ಲಿಸದೆ ತನಗೆ ಕ್ಯಾಷಿಯೋ ಬಗ್ಗೆ ಇರುವ ಪ್ರೀತಿಗಾಗಿ "ದನ್ನು 
ಮಾಡುತೇನೆ ಎಂದೂ ಸೇರಿಸುತಾಳೆ. '10%6' ಎಂಬುವ ಶಬ್ದಕ್ಕೆ ಪ್ರೀತಿ ಎಂಬುದು ಹೇಗೆ 
ಅರ್ಥವೋ ಅಂತೆಯೇ ಗೌರವ, ಅಭಿಮಾನ, ಕಳಕಳಿ ಎಂದೂ ಅರ್ಥಗಳಿವೆ. 'ಕಂr the lovel 
bear Cassio’ ಡೆಸ್ಟಿಮೋನಾ ಪ್ರಕಾರ ಕ್ಯಾಷಿಯೋನ ಬಗೆಗಿನ ತನ್ನ ಕಳಕಳಿಗಾಗಿ ಎಂದು 
ಅರ್ಥ. ಆದರೆ ಕೇಳುತಿರುವ ಕಿವಿಗಳು ಅಥೆಲೋನದೂ ಕೂಡ - ಅವನಿಗೆ 10೪6 ಎಂದರೆ 
ಒಂದೇ - ಪ್ರೀತಿ, ಕಾಮನೆಗಳು, ಬಯಕೆಗಳು ಅಷ್ಟೆ. ಅಲೆಅಲೆಯಾಗಿ ಇಯಾಗೋ ಆಡಿದ 
ಮಾತುಗಳು, ತಾನು ಕಂಡ ಇಯಾಗೋ-ಕ್ಯಾಷಿಯೋ ದೃಶ್ಯ, ತನ್ನ ಕರವಸ್ತ್ರ ಎಲ್ಲವೂ 
ಭೋರ್ಗರೆಯುತ್ತ ಅವನ ಪ್ರಜ್ಞೆಯಲ್ಲಿ ಅಪಳಿಸುತ್ತ ಸಂಪೂರ್ಣ "ಸಮತೋಲನವನ್ನು 
ಕಳೆದುಕೊಳ್ಳುವಂತಾಗುತ್ತದೆ. 17೮ and brimstone’ ಎಂದು ಗುಟುರು ಹಾಕುತಾನೆ. 
ಡೆಸ್ಟಿಮೋನಾಗೆ ಗಂಡ ಈಗ ತನ್ನ ಕುರಿತು ಮಾತನಾಡಿದನೇ ಎಂದು ಸ್ಪಷ್ಟವಿಲ್ಲ "ನಿನಗೇನು 
ಬುದ್ದಿ ಸಿಮಿತದಲ್ಲಿದೆಯೇ ?' ಎಂದು ಕೇಳುತಾನೆ. ಈ ಮಾತುಗಳು, ಅಂದರೆ 'Are you 
wise' ಎಂದು ಅಥೆಲೋ ಆಡುವ ಮಾತುಗಳು ತಪ್ಪಾಗಿ ಅವನ ಬಾಯಲ್ಲಿ ಆಡಿಸಲಾಗಿದೆ, 

ಅದು ನಿಜವಾಗಿ ಇಯಾಗೋ ಅಥೆಲೋವನ್ನು ಕುರಿತು ಆಡಿದ ಎಚ್ಚರಿಕೆಯ ಮಾಕು ಎಂದೂ 
ಒಂದು ವಾದವಿದೆ. ಹಾಗಲ್ಲದಿದ್ದರೆ ಈ ಮಾತುಗಳು ಈ ಸಂದರ್ಭದಲ್ಲಿ ಅಥೆಲೋ 
ಆಡುವುದಕ್ಕೆ ಏನೂ ಸಮರ್ಥನೆ ಇಲ್ಲ ಎಂದೂ ವಾದಿಸುತ್ತಾರೆ. ಆದರೆ ನನಗೆ ಅನ್ನಿಸುವಂತೆ 


ಅಥೆಲೋ ೧೮೯ 


ಇದು ಅಥೆಲೋ ಡೆಸ್ಜಿಮೋನಾಳಿಗೆ ಆಡಿದ ಮಾತುಗಳು ಎಂದು ತೀರ್ಮಾನಿಸುವುದೇ ಸರಿ. 
'Wise' ಎಂಬ ಶಬ್ದಕ್ಕೆ ಇಲ್ಲಿ ವಿವೇಕವೆಂದಷ್ಟೇ ಅಲ್ಲ ಇಷ್ಟುಜನರೆದುರಿಗೆ ಲಜ್ಜೆಗೆಟ್ಟು 'ಕಂ the 
love 1 bear (೧೩೩೩10' ಎಂದು ನಿರ್ಭಿಡೆಯಿಂದ ಸಾರುವುದಕ್ಕೆ ನಿನಗೆ ತಲೆಕೆಟ್ಟಿರಬೇಕು 
ಎಂದೂ ಅರ್ಥ. ಆದರೆ ಈ ಮಾತುಗಳ ಅರ್ಥವೇ ಆಗದ ಡೆಸ್ಜಿಮೋನಾಳಿಗೆ ತನ್ನ ಗಂಡನಿಗೆ 
ಸಿಟ್ಟು ಬಂದಿದೆ ಎಂದು ಅರ್ಥವಾಗುವುದಿಲ್ಲ ಲೋಡೊವಿಕೋವಿಗೂ ಒಂದಷ್ಟು 
ಅಚ್ಚರಿಯಾಗಿದ್ದರೆ ಸಹಜವೇ. ಆದರೆ ಏನೂ ಆಗದವನಂತೆ ನಟಿಸುತ್ತ ವೆನಿಸಿನ ಪತ್ರ 
ಅವನ ಮನಸ್ಸನ್ನು ಕದಡಿರಬೇಕು, ತನಗೆ ಗೊತ್ತಿದ್ದ ಮಟ್ಟಿಗೆ ಆ ಕಾಗದದ ಪ್ರಕಾರ ಅಥೆಲೋ 
ವೆನಿಸಿಗೆ ಹಿಂತಿರುಗಬೇಕು ಹಾಗೂ ಅವನ ಸ್ಥಾನವನ್ನು ಕ್ಯಾಷಿಯೋಗೆ ನೀಡಬೇಕು ಎಂದು 
ಆದೇಶಿಸಲಾಗಿದೆ. ಇದು ತಿಳಿದು ಡೆಸ್ನಿಮೋನಾಳಿಗೆ ತೃಪ್ಪಿಯಾಗುತದೆ. ಅವಳಿಗೆ 
ತೃಪ್ತಿಯಾಯಿತೆಂದು ಕೇಳಿ ಅಥೆಲೋ '176660 ?' ಎಂದು ವ್ಯಂಗ್ಯಮಿಶ್ರಿತ ಕ್ರೌರ್ಯದಲ್ಲಿ 
ಕೇಳುತಾನೆ. ಮತ್ತುಡೆಸ್ಟಿಮೋನಾಳಿಗೆ ಗಂಡನ ವರ್ತನೆ ಅರ್ಥವಾಗುವುದಿಲ್ಲ 'My lord 7 
ಎಂದದ್ದಕ್ಕೆ ಅಥೆಲೋ ಅವಳು ಇಷ್ಟು ತಲೆಕೆಟ್ಟು ನಡೆದುಕೊಳ್ಳುತಿರುವುದನ್ನು ನೋಡಿ ತನಗೆ 
ಬಹು ತೃಪಿಯಾಗಿದೆ ಎಂದು ಫೀಳಿಡುತಾನೆ. ಈ ಮಾತು ತೋರುವುದಕ್ಕಿಂತ ಹೆಚ್ಚುಮಹತ್ವ 
ಪಡೆದುಕೊಳ್ಳುತದೆ. ಅಥೆಲೋ ತಾನು ಮಾಡಹೊರಟಿರುವ ಕೃತ್ಯಕ್ಕೆ ಡೆಸ್ಟಿಮೋನಾಳೇ ತನ್ನ 
ಮಾತು, ನಡವಳಿಕೆಗಳಿಂದ ಹೆಚ್ಚು ಹೆಚ್ಚು ಸಮರ್ಥನೆಗಳನ್ನು ಒದಗಿಸುತಿದ್ದಾಳೆ. 1 am 
8186... ತನ್ನ ಮನಸ್ಸಿಗೆ ಸಮಾಧಾನ - ತಾನು ಮುಂದೆ ಎಸಗುತ್ತಿರುವ ಕೃತ್ಯ ಪಾಪವೂ ಅಲ್ಲ, 
ಅಪರಾಧವೂ ಅಲ್ಲಎಂದು. ಡೆಸ್ಟಿಮೋನಾಳಿಗೆ ಅಥೆಲೋನ ಒಂದೊಂದು ಮಾತೂ ಒಗಟಿನ 
ತರಹೆ ಕೇಳುತಿದೆ. ಏನು ಹೇಳುತಿದ್ದಾನೆ 7 ‘How, Sweet Othello’ ಎಂದು ಆರ್ತದನಿಯಲ್ಲಿ 
ಕೇಳುತಾನೆ. 'Swೀಳ' ಎಂಬ ಶಬ್ದ ವಿಷದ ಹಾಗೆ ಮೈಯಲ್ಲಿ ಸಂಚಾರ ಮಾಡಿರಬೇಕು. 
ಎಲ್ಲರೆದುರೂ ಉಕ್ಕಿದ ಆವೇಶವನ್ನು ಹುತಿಕ್ಟಲಾರದೆ 'Dೀ೪!' ಎಂದು ಅವಳಿಗೆ ಅಪಳಿಸಿ 
ಹೊಡೆದುಬಿಡುತಾನೆ. ಇದ್ದಕ್ಕಿದ್ದಂತೆ ಆದ ಈ ಆಘಾತ ಡೆಸ್ಟಿಮೋನಾಳನ್ನು ಎಷ್ಟು ಅವಮಾನ, 
ದುಃಖಗಳಿಂದ ನಡುಗಿಸಿಬಿಟ್ಟಿದೆಯೋ ಅಪ್ಪೇ ಪ್ರಬಲವಾಗಿ ಲೋಡೊವಿಕೋ ಮತ್ತು ಸುತ್ತ 
ನೆರೆದಿರುವ ಪರಿಜನರು - ಇಯಾಗೋ ಒಬ್ಬನನ್ನು ಬಿಟ್ಟು - ಎಲ್ಲರನ್ನೂ ದಿಗ್ಬಾಂತ 
ಗೊಳಿಸಿಬಿಟ್ಟಿದೆ. 'I have not deserved this’ ಎಂದು ಬಿಕ್ಕುತ್ತಾಳೆ ಡೆಸ್ಟಿಮೋನಾ. 
ಲೋಡೊವಿಕೋ ಈ ಘಟನೆಯ ಕುರಿತಾಗಿ ಎಲ್ಲರ ಪರವಾಗಿ ತನ್ನಅಸಮೃತಿ ಹಾಗೂ ಒಂದು 
ಅರ್ಥದಲ್ಲಿ ಪ್ರತಿಭಟನೆಯನ್ನೇ ವ್ಯಕಘಡಿಸುತ್ತಾನೆ. ವೆನಿಸಿನಲ್ಲಿ ತಾನು ಈ ವಿಷಯ ಕಣ್ಣಾರೆ 
ಕಂಡೆನೆಂದು ತಿಳಿಸಿದರೂ ನಂಬುವವರು ಯಾರೂ ಇರುವುದಿಲ್ಲ “ಇದು ತೀರ 
ವಿಪರೀತವಾಯಿತು ; ಆಕೆ ಕಣ್ಣೀರಿಡುತ್ತಿದ್ದಾಳೆ. ಸಮಾಧಾನಪಡಿಸು'' ಎಂದು ವಿನಂತಿಸುತಾನೆ. 
ಅಥೆಲೋ ಹೃದಯ ಕಲ್ಲಾಗಿದೆ. 'Oh Devil, devil ! ಹೆಣ್ಣಿನ ಕಣ್ಣೀರಿನಿಂದ ಈ ಇಡೀ 


೧೯೦ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಭೂಮಿ ತುಂಬಿಕೊಂಡರೆ ಅದರಿಂದ ಜಾರಿದ ಪ್ರತಿ ಹನಿಯೂ ಒಂದು ಮೊಸಳೆಗೆ ಜನ್ಮ 
ನೀಡುತ್ತದೆ. ನನ್ನ ಕಣ್ಣೆದುರಿನಿಂದ ತೊಲಗು' ಎಂದು ಗುಡುಗುತಾನೆ. "ನಿನ್ನನ್ನು 
ಕೆರಳಿಸುವಂತಾದರೆ ನಾನಿಲ್ಲಿ ಇರುವುದಿಲ್ಲ ಎಂದು ಡೆಸ್ಡಿಮೋನಾ ಹೊರಡುತಿದಂತೆ 
ಲೋಡೊವಿಕೋ ತೀರ ಅಸಮಾಧಾನದಲ್ಲಿನಿಜವಾಗಿ ಇಷ್ಟುವಿಧೇಯ ಮಹಿಳೆ.... ಅವಳನ್ನು 
ತಿರುಗಿ ಬರಲು ಹೇಳು ಎಂದು ಅಥೆಲೋನನ್ನು ಕೋರುತಾನೆ. ಅಥೆಲೋ ಮುಂದೆ ನಾಲ್ಕು 
ಐದು ಸಾಲುಗಳಲ್ಲಿಯಾರೂ ಯಾರನ್ನೂನಡೆಸಿಕೊಳ್ಳಬಾರದ ರೀತಿಯಲ್ಲಿ- ಒಬ್ಬಗಂಡನಾಗಿ 
ತನ್ನ ಹೆಂಡತಿಯನ್ನು ನಡೆಸಿಕೊಳ್ಳುತಾನೆ. ಲೋಡೊವಿಕೋ ಅವಳನ್ನುತಿರುಗಿ ಬರಲು ಹೇಳು 
ಎಂದದ್ದಕ್ಕೆ ಬಹು ವಿದೇಯನಾಗಿ "ಇಲ್ಲಿನೋಡು' ಎಂದು ಕರೆದು ಹಿಂತಿರುಗುವುದ್ಧಕೆ ಸೂಚನೆ 
ನೀಡುತಾನೆ. ಅವಳು ಬರುತಿದಂತೆಯೇ ಲೋಡೊವಿಕೋ ಕಡೆ ತಿರುಗಿ "ಏನು ? ಅವಳಿಂದ 
ತಮಗೇನು ಆಗಬೇಕು 9?' ಎಂದು ವಿನಯದಿಂದ ಕೇಳುತಾನೆ. ಅಪ್ರತಿಭನಾದ 
ಲೋಡೊವಿಕೋ "ಯಾರು ?.... ನನಗೆ?' ಎಂದು ಉಸುರುತಾನೆ. "ನೀನೇ ತಾನೆ ಅವಳನ್ನು 
ತಿರುಗಿ ಕರೆಸು ಅಂದದ್ದು ? ಓ ನಿಮಗೆ ತಿಳಿಯದು ಅವಳು ತಿರುಗುತಾಳೆ... ಮತ್ತೆ 
ತಿರುಗುತಾಳೆ.... ತಿರುಗುತಲೇ ಇದ್ದು ಮತ್ತೆ ತಿರುಗುತಾಳೆ. ಮತ್ತೆ ಕಣ್ಣೀರು ಹರಿಸಬಲ್ಲಳು. 
ಹೌದು ಹೌದು ಬೇಕಾದಷ್ಟು ಅಳಬಲ್ಲಳು. ಮತ್ತೆ ವಿಧೇಯಳು ಕೂಡ. ನೀನು ಹೇಳಿದೆಯಲ್ಲ 
ಹಾಗೆ ತುಂಬ ವಿಧೇಯಳು. ತುಂಬ ತುಂಬ ವಿಧೇಯಳು. ಹೋಗು ಗೋಳಾಡು ಹೋಗು. 
ಮತ್ತೆ ಸ್ವಾಮಿ, ಈ ಆದೇಶದ ಪ್ರಕಾರ ...ಓ ಬಣ್ಣಗಳು ಬಳಿದುಕೊಂಡ 
ಮನೋವಿಕಾರಗಳೇ.... ಈ ಆದೇಶದಲ್ಲಿ ನನಗೆ ....ತೊಲಗು ಇಲ್ಲಿಂದ, ಮತ್ತೆ 
ಕರೆಕಳಿಸುತ್ತೇನೆ.... ಆಯಿತು ಸ್ವಾಮಿ, ಈ ಅಣತಿಯನ್ನು ಪಾಲಿಸುತ್ತೇನೆ... ವೆನಿಸಿಗೆ 
ಹಿಂತಿರುಗುತ್ತೇನೆ.... ಹೊರಡು ಇಲ್ಲಿಂದ, ತೊಲಗು' ಎಂದು ಬುದ್ದಿಮತ್ತುಮಾತುಗಳ ಮೇಲೆ 
ಸಂಪೂರ್ಣ ಸಿಮಿತ ಕಳೆದುಕೊಂಡು ಕೂಗಾಡುತಾನೆ. ಡೆಸ್ಡಿಮೋನಾ ಅಲ್ಲಿಂದ ತೆರಳಿದ ಮೇಲೆ 
ಲೋಡೊವಿಕೋನ ಕಡೆ ಸಂಪೂರ್ಣ ಗಮನಹರಿಸಿ ಕ್ಯಾಷಿಯೋ ತನ್ನ ಸ್ಥಾನವನ್ನು 
ತುಂಬುತಾನೆ, ಮತ್ತೆ ಈ ಸಂಜೆ ಎಲ್ಲ ಒಟ್ಟಿಗೆ ಊಟ ಮಾಡೋಣ, "ನಿಮಗೆಲ್ಲ ಸ್ಫಪ್ಪಸ್ಥಿ] 

ಸ್ವಾಗತ....' ಎಂದು ನಿಷ್ಕಮಿಸುತ್ತ '80೩ and monkeys’ ಎಂದು ಇಡೀ ಜಗತನ್ನು 
ಶಪಿಸುವಂತೆ ಶಪಿಸಿ ಹೋಗುತಾನೆ. ಮೂರನೇ ಅಂಕದ ಮೂರನೇ ದೃಶ್ಯದಲ್ಲಿ ಇಯಾಗೋ 
ಡೆಸ್ಸಿಮೋನಾಳು ಗಂಡನಿಗೆ ಬಗೆದ ದ್ರೋಹದ ಕುರಿತು ಅತ್ಯಂತ ಕೀಳು ರೀತಿಯಲ್ಲಿ 
ವರ್ಣಿಸುತಿರುವಾಗ ಆಡಿದ 'were they as prime as goats, as hot as monkeys’ 
ಎಂಬ ಮಾತು ದಿಢೀರನೆ ನೆನಪಿನಲ್ಲಿ ಹಾಯ್ದು ಹೋದರೆ ಅಚ್ಚರಿಯೇನಿಲ್ಲ ಈಗ 
ಲೋಡೂವಿಕೋ, ಇಯಾಗೋ ಇಬ್ಬರೇ ರಂಗದ ಮೇಲೆ ಇದ್ದಾರೆ. ಲೋಡೊರಿಕೋವಿಗೆ 
ಏನು ಹೇಳುವುದಕ್ಕೂ. ತೋರುವುದಿಲ್ಲ ತಾನು ಕಂಡದ್ದು, ಕೇಳಿದ್ದು ನಿಜವೆ ? ಎಂಬ 


ಅಥೆಲೋ ೧೯೧ 


ಅಚ್ಚರಿಯಲ್ಲಿ ದಿಜ್ಮೂಢನಾಗಿ "ವೆನಿಸಿನ ಸೆನೆಟರುಗಳೆಲ್ಲ ಮುಕಕಂಠದಿಂದ ಪರಿಪೂರ್ಣ ವ್ಯಕ್ತಿ 
ಎಂದು ಬಣ್ಣಿಸುವ ಉದಾತ್ತ ಅಥೆಲೋ ಇವನೆಯೆ ? ಯಾವ ಮನೋವಿಕಾರಗಳಿಂದಲೂ 
ಸಿಮಿತಗೆಡದ ಅಥೆಲೋ ಇವನೇ ಎಂದು ನಂಬಬೇಕೆ ? ಆಕಸಿಕಗಳ ಹೊಡೆತಗಳಾಗಲಿ, 
ಅದೃಷ್ಟದ ಚುಚ್ಚು ಮುಳ್ಳುಗಳಾಗಲೀ ಅವನನ್ನು ಮುಟ್ಟುವುದಾಗಲೀ ಘಾಸಿಗೊಳಿಸುವು 
ದಾಗಲೀ ಸಾಧ್ಯವಿಲ್ಲವೆಂದು ನಂಬಿದ್ದ' ಅದೇ ಮೂರನೇ ಇವನು ? ಎಂದು ಸೋಜಿಗ 
ವ್ಯಕಪಡಿಸುತಾನೆ. ಇಯಾಗೋವಿನದು ಒಂದೇ ವಾಕ್ಯದ ಕ್ಲುಪ್ತ ಉತರ 'He is much 
changed’ ಎಂದು ಮಾತ್ರ, ಎಂದಿನ ಹಾಗೆ ಜಾಣನಂತೆ ಮಾತನಾಡುತ್ತಾನೆ. ಅವನ ಬುದ್ದಿ 
ಹಿಡಿತ ತಪ್ಪಿದೆಯೊ, ಕೊಂಚ ಸಮತೋಲನ ಕಳೆದುಕೊಂಡಿದ್ದಾನೆಯೋ ಎಂದು ಮತ್ತೂ 
ಆತಂಕ ವ್ಯಕಪಡಿಸುವ ಲೋಡೊವಿಕೋವಿಗೆ ಸಮಾಧಾನ ರೂಪದಲ್ಲಿ “ಅವನು 
ಅವನಾಗಿಯೇ ಇದ್ದಾನಷ್ಟೆ; ಅವನ ಬಗ್ಗೆ ಏನೂ ಅಪಶಬ್ದವಾಡಲು ಬಯಸುವುದಿಲ್ಲನಾನು'' 
ಎಂದು ಇಯಾಗೋವಿಗೆ ಬಹು ಸಾಮಾನ್ಯವಾದ - ಕೆಲವು ಸಲ ಅರ್ಥವೇ ಇಲ್ಲದ - 
ಶಬ್ದಚಮತ್ಕಾರವನ್ನು ಪ್ರದರ್ಶಿಸುತಾನೆ. '....if as he might, he is not, /1 would to 
heaven he were’ ಆದರೆ ಈ ಸಂಭಾಷಣೆಯ ಮೊದಲ ವಾಕ್ಯ "ಅವನು ಅವನಾಗಿಯೇ 
ಇದ್ದಾನಷ್ಟೆ ಎಂಬುದು ಬಹು ಗಮನಾರ್ಹವಾದುದು. ಅವನ ಬಗ್ಗೆ ಇಲ್ಲಸಲ್ಲದ 
ಮಹಾಗುಣಗಳನ್ನು ಆರೋಪಿಸಿ ಅವನನ್ನು ಉದಾತತನಕ್ಕೆ ಏರಿಸಿದ್ದು ಅವನ ತಪ್ಪಲ್ಲ ಅವನು 
ಅವನಿಗೆ ಸಹಜವಾದ ಗುಣಗಳಿಂದ ನಡೆದುಕೊಂಡಿದ್ದಾನೆ ಎಂದು ಕೂಡ ಇಯಾಗೋ 
ಮನಸಿನಲ್ಲಿರುವುದು ಸಹಜ. ಅಂದರೆ, ಹೆಂಡತಿಯನ್ನು ಹೊಡೆಯುವುದು ಕೂಡ ? ಎಂದು 
ಲೋಡೊವಿಕೋ ಗಾಬರಿಗೊಳ್ಳುತಾನೆ. ಹೌದು, ಹೌದು ಅದು ಅಷ್ಟುಸರಿಯಲ್ಲ ಆದರೆ ಈ 
ಹೊಡೆತವಪ್ಟಕ್ಟೇ ಈ ಎಲ್ಲವೂ ಮುಗಿದರೆ ಚೆನ್ನ ಎಂದು ಕಳಕಳಿಯಿಂದ ಹಾರೈಸುತಾನೆ. 
ಲೋಡೊವಿಕೋಗೆ ಅರ್ಥವಾಗದ್ದೆಂದರೆ ಇದೇನು ಅವನ ದಿನನಿತ್ಯದ ರೀತಿಗಳೋ ಅಥವಾ 
'ವೆನಿಸಿನ ಪತ್ರದಿಂದ ವಿಚಲಿತನಾಗಿದ್ದಾನೆಯೋ ಎಂದು. ಇಯಾಗೋ ಕರುಣಾಜನಕ 
ದನಿಯಲ್ಲಿ ಉತರಿಸುತಾನೆ. "ಅಯ್ಯೋ.... ನಾನು ನೋಡಿರುವುದು, ನನಗೆ ಗೊತ್ತಿರುವುದು 
ಇವುಗಳ ಬಗ್ಗೆ ಮಾತನಾಡುವುದು ತರವಲ್ಲ ನೀನೇ ನೋಡುತ್ತೀಯಲ್ಲ... ಅವನು 
ನಡದುಕೊಳ್ಳುವ ರೀತಿಯೇ ಎಲ್ಲವನ್ನೂ ವಿವರಿಸುತ್ತದೆ. ನಾನು ಬಾಯಿ ಬಿಡಲೇಬೇಕಾಗಿಲ್ಲ 
ಆದ್ದರಿಂದ ಹೋಗು, ಅವನನ್ನು ಅನುಸರಿಸಿ ನಡೆ. ಹೇಗೆ ನಡೆದುಕೊಳ್ಳುತಾನೆಂದು ಸ್ವತಃ ನಿನ್ನ 
ಅನುಭವಕ್ಕೇ ಬರಲಿ' ಎಂದು ವಿಷಾದಿಸುತಾನೆ. ಲೋಡೊವಿಕೋವಿಗೆ ಅಥೆಲೋನಲ್ಲಿ 
ತಾನಿಟ್ಟಿದ್ದ ಗೌರವ ನಂಬಿಕೆಗಳು ಹೀಗೆ ಸುಳ್ಳಾದುವಲ್ಲ ಎಂಬ ವ್ಯಥೆ ಕಾಡುತದೆ. ಎರಡನೇ 
ಅಂಕದ ಮೂರನೇ ದೃಶ್ಯದಲ್ಲಿ ಕ್ಯಾಷಿಯೋ ಪಾನಮತ್ತನಾಗಿ ನಾಲಿಗೆ ಸಡಿಲಬಿಟ್ಟು 
ಮಾತನಾಡಿದಾಗ, ಅವನ ಬೆನ್ನ ಹಿಂದೆ ಮಾಂಟನೋ ಮತ್ತೆಇತರರ ಮುಂದೆ ಇಯಾಗೋ 


೧೯೨ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅವನ ಬಗ್ಗೆ ಮಾತನಾಡಿದ ಕುತಿತ ರೀತಿಯನ್ನು ನಾವು ಮರೆತಿಲ್ಲ ಅಲ್ಲಿ ಕ್ಯಾಷಿಯೋನ 
ಪಾನಮತ್ತಸ್ಥಿತಿಯ ಹಿಂದೆ ಹಾಗೂ ಇಲ್ಲಿಅಥೆಲೋನ ಅಮಾನುಷವರ್ತನೆಯ ಹಿಂದೆ ಯಾರು 
ಸೂತ್ರಗಳನ್ನುಹಿಡಿದು ಆಡಿಸುತ್ತಿದ್ದಾರೆ ಎಂಬುದನ್ನು ಪ್ರತ್ಯೇಕವಾಗಿ ಏನೂ ಹೇಳಬೇಕಾಗಿಲ್ಲ 


ನಾಲ್ಕನೇ ಅಂಕದ ಮೊದಲನೇ ದೃಶ್ಯದಲ್ಲಿ ಇಯಾಗೋ -ಕ್ಯಾಷಿಯೋ ನಡುವಿನ 
ಮಾತುಕತೆಗಳನ್ನು ಕದ್ದುಕೇಳುವ ದೃಶ್ಯದಲ್ಲಿ ಅಥೆಲೋ ಎಂಥ ಹೀನಾಯಸ್ಥಿತಿಗೆ ತನ್ನನ್ನು ತಾನು 
ಮನಪೂರ್ತಿಯಾಗಿ ಒಡ್ಡಿಕೊಂಡಿದ್ದಾನೆ ಎಂದು ನೋಡಿದೆವು. ಮಹಾನ್‌ ನಾಯಕನ ಭೀಕರ 
ಕುಸಿತದ ಮೊದಲ ಹಂತ ಅದು. ಎರಡನೆಯ ಹಂತ ಎರಡನೇ ದೃಶ್ಯದಲ್ಲಿಕಾಣುತೇವೆ. ತನ್ನ 
ಖಾಸಗಿ ಕೋಣೆಯತ್ತ ನಡೆಯುತ್ತ ಡೆಸ್ಟಿಮೋನಾಳ ಆಪಸಹಚರಳೂ, ಇಯಾಗೋವಿನ 
ಹೆಂಡತಿಯೂ ಆದ ಎಮಿಲಿಯಾ ಜೊತೆ ಮಾತನಾಡುತ್ತಿದ್ದಾನೆ. ತನ್ನ ಹೆಂಡತಿಯನ್ನು ಕಾಣಲು 
ಅಲ್ಲಿಗೆ ಬರುತ್ತಿರುವ ಎಮಿಲಿಯಾಳನ್ನುತನ್ನಹೆಂಡತಿಯ ನಡತೆಯ ಬಗ್ಗೆ ಪ್ರಶ್ನೆಮಾಡುತಿದ್ದಾನೆ 
- ಓಂದಿಷ್ಟುಕಸಿವಿಸಿಯಿಲ್ಲದೆಯೆ, ಮುಜುಗರವಿಲ್ಲದೆಯೆ. ಇದನ್ನೆ ನಾನು ಎರಡನೆಯ ಹಂತದ 
ಕುಸಿತ ಎಂದದ್ದು ಮದುವೆ ಎಂಬ ಅತ್ಯಂತ ಆಪ್ತ ಖಾಸಗಿ ಸಂಬಂಧದ ಕುರಿತು ಯಾವ 
ಗೌರವಾನ್ವಿತ ವ್ಯಕ್ತಿಯೂ ಮೂರನೆಯವನ ಬಳಿ ಮಾತನಾಡಿಕೊಳ್ಳುವುದಿಲ್ಲ ಗಂಡಹೆಂಡಿರು 
ತಮ್ಮ ಪರಸ್ಪರರ ಚಾರಿತ್ರ್ಯದ ಮೆಚ್ಚುಗೆಯ ಪತ್ರವನ್ನು ಬೇರೆಯವರಿಂದ ನಿರೀಕ್ಷಿಸುವುದಿಲ್ಲ 
ಆದರಿಲ್ಲಿ ಅಥೆಲೋ ಬೇರೆಯವರ ಜೊತೆ ಚರ್ಚಿಸುವುದಷ್ಟೇ ಅಲ್ಲ, ಒಬ್ಬ ಅನುಚರಳ 
ಜೊತೆಗೂ ತನ್ನ ಸಂಶಯಗಳನ್ನು ಬಿಚ್ಚಿಡುತ್ತಾ ಅವಳಿಂದ ತನ್ನ ಮನಸ್ಸಿಗೊಪ್ಪುವ ರೀತಿಯ 
ಉತ್ಪರಗಳನ್ನುನಿರೀಕ್ಷಿಸುತ್ತಾಹೋಗುತಾನೆ. ಅಥೆಲೋ ಈ ದೃಶ್ಯದ ಆರಂಭದಲ್ಲಿಯಾವ ಮಟ್ಟ 
ಮುಟ್ಟಿದ್ದಾನೆಂದರೆ ತನ್ನ ಖಾಸಗಿ ಮಲಗುವ ಕೋಣೆ ಈಗ ಒಂದು ವೇಶ್ಯಾಗೃಹ, ತನ್ನ ಹೆಂಡತಿ 
ವೇಶ್ಯೆ ಮತ್ತು ಎಲಿಮಿಯಾ ಒಬ್ಬ ತಲೆಹಿಡುಕಿ ಹೆಂಗಸು ಎಂದು ಮಾತ್ರ ಕಾಣುವ ಮಟ್ಟಕ್ಕೆ 
ಇಳಿದಿದ್ದಾನೆ. ಈ ವೇಶ್ಯಾಗೃಹಕ್ಕೆ ಬರುತಿರುವ ವಿಟನೊಬ್ಬ ಹೇಗೆ ಯಾವ ವೇಶ್ಯೆಯ 
ಚಾರಿತ್ರ್ಯಯನ್ನು ನಂಬುವುದಿಲ್ಲವೋ ಅಂಥದೇ ಮನಸ್ಸಿತಿಯಲ್ಲಿ ಅಥೆಲೋ ಇದ್ದಾನೆ. 
ಎಮಿಲಿಯಾ ಹೇಳುವ ಯಾವ ಉತರವೂ ಅವನಿಗೆ ಸಮಾಧಾನ ನೀಡಲು ಸಾಧ್ಯವಿಲ್ಲ 
ಅವಳಿಗೆ ಗೊತಾಗುವುದಿಲ್ಲ ಅವಳೊಬ್ಬ ಮೂರ್‌ ಹೆಂಗಸು ; ಅನುಮಾನಾಸದ 
ವಾದದ್ದೇನೂ ನೋಡಿಲ್ಲ ಅವಳು ಹಾಗಾದರೆ ? ಖಂಡಿತ ಇಲ್ಲ- ನೋಡಿಯೂ ಇಲ್ಲ 
ಕೇಳಿಯೂ ಇಲ್ಲ, ಎಂದೂ ಅನುಮಾನವೂ ಪಟ್ಟಿಲ್ಲ ಅವಳು. ಅಥೆಲೋವಿಗೆ ಖಂಡಿತ 
ಎರುವಂತೆ ಕ್ಯಾಷಿಯೋ-ಡೆಸ್ಟಿಮೋನಾ ಒಟ್ಟಿಗೆ ಇದ್ದದ್ದಾದರೂ ಅವಳು ನೋಡಿರಬೇಕಲ್ಲ 
ಹೌದು ನೋಡಿದ್ದಾಳೆ. ಆದರೆ ಅದರಲ್ಲೇನೂ ಕೆಡುಕು ಕಾಣಲಿಲ್ಲ ಅವರಿಬ್ಬರು ಆಡಿದ 
ಪ್ರತಿಮಾತನ್ನು ಕೇಳಿದ್ದಾಳೆ. ಇರಬಹುದು. ಆದರೆ ಅವರು ಆಗ-ಈಗ ಒಂದಷ್ಟು 
ಪಿಸುಗುಟ್ಟಿರಬಹುದಲ್ಲ? ಇಲ್ಲಖಂಡಿತ ಇಲ್ಲ ಅಥೆಲೋ ಮತ್ತೂಮುಂದುವರೆಯುತಾನೆ - 


ಅಥೆಲೋ ೧೯೩ 


"ನಿನ್ನನ್ನುಎಂದೂ ಹೊರೆಕಳಿಸಲೇ ಇಲ್ಲವೆ!' ಇಲ್ಲ, ಯಾವಾಗಲೂ ಇಲ್ಲ. ಅಥೆಲೋ ಮತ್ತೂ 
ಅಷ್ಟು ಅವಳ ನೆನಪು ಕೆದಕುತ್ತಾನೆ- ಅವಳ ಬೀಸಣಿಕೆ ಅಥವಾ ಕೈಗವುಸು, ಮುಖವಸ್ತಅಥವಾ 
ಮತ್ತೆ ಇನ್ನೇನಾದರೂ ತರಲು ಹೊರಕಳಿಸಲಿಲ್ಲವೆ ? ಇಲ್ಲ, ಇಲ್ಲ...ಎಮಿಲಿಯಾಗೆ 
ಸಂಶಯವೇ ಇಲ್ಲ ಬಹಳ ವಿಚಿತ್ರವೆನಿಸುತದೆ ಅಥೆಲೋನಿಗೆ. ವಿಚಿತ್ರ ಎಂಬುವುದು ತನ್ನ 
ತೀರ್ಮಾನಗಳು ಅನುಮಾನಕ್ಕೆ ಕಾರಣವಾಗುತ್ತಿದೆಯಲ್ಲ ಎಂಬುದಕ್ಕಿಂತ ಹೆಚ್ಚಿಗೆ 
ಎಮಿಲಿಯಾಗೆ ಹೇಗೆ ಇವು ಯಾವುವೂ ಕಣ್ಣಿಗೆ ಬಿದ್ದಿಲ್ಲಎಂಬ ಕಾರಣಕ್ಕಾಗಿ. ಎಮಿಲಿಯಾ ಈ 
ಒಂದು ಅವಕಾಶವನ್ನು ಸಂಪೂರ್ಣ ಬಳಸಿಕೊಂಡು ತನ್ನ ಯಜಮಾನಿಯ ವಿಷಯ 
ಅಥೆಲೋನ ಮುಂದೆ ಮುಕಕಂಠದಿಂದ ಹೊಗಳುತಾಳೆ. "ಅವಳೊಬ್ಬಪ್ರಾಮಾಣಿಕ ಮಹಿಳೆ 
ಎಂದು ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ. ನಾನು ನನ್ನ ಜೀವನವನ್ನೇ ಇದಕ್ಕೆ 
ಪಣವಾಗಿಡಬಲ್ಲೆ ನಿನಗೆ ಬೇರೆ ಭಾವನೆಗಳಿದ್ದರೆ ಅವುಗಳನ್ನು ಬಿಸುಡು. ಅವು ನಿನ್ನ ಮನಸನ್ನು 
ಕಲುಷಿತಗೊಳಿಸುತುದೆ, ಅಷ್ಟೆ. ಯಾವನಾದರೂ ಪಾಪಿ ನಿನ್ನತಲೆಯಲ್ಲಿ ಈ ಭಾವನೆ ಹಾಕಿದ್ದರೆ 
ಅವನಿಗೆ ಉಗ್ರಶಾಪ ಬೀಳಲಿ. ಯಾಕೆಂದರೆ ಡೆಸ್ಟಿಮೋನಾಳಂಥ ಹೆಣ್ಣು ನಿಷ್ಠಪಟಳೂ 
ಪವಿತ್ರಳೂ ನಿಷ್ಠಳೂ ಅಲ್ಲವಾದರೆ ಯಾವ ಗಂಡಸೂ ಸುಖವಾಗಿಲ್ಲಎಂದರ್ಥ. ಹೆಣ್ಣುಗಳಲ್ಲೇ 
ಅತ್ಯಂತ ಶುದ್ದಾತ್ತಛಾದವಳೂ ಕೊಳೆತುನಾರುತಿದ್ದಾಳೆ ಎಂದು ಹೇಳಬೇಕಾಗುತ್ತದೆ' ಎಂದು 
ದಿಟವಾಗಿ ನುಡಿಯುತಾಳೆ. ಅಥೆಲೋ ಈ ದಿಟ್ಟತನದೆದುದುರು ಅಧೀರನಾದನೆ ? ಅವಳ 
ಮಾತುಗಳು ಕೇಳಿದ ತತ್‌ಕ್ಷಣವೇ "ಹೋಗು ಅವಳನ್ನು ಇಲ್ಲಿಗೆ ಬರಲು ಹೇಳು' ಎಂದು 
ಕಳಿಸಿಬಿಡುತಾನೆ. ಅವಳ ಮಾತುಗಳು ದೃಢವಾಗಿ ಕಾಣುತವೆ ನಿಜ. ಆದರೆ ಅವಳೊಬ್ಬದಡ್ಡ 
ಕುಂಟಿಲಗಿತಿ, ಅವಳಿಗೇನು ಅರ್ಥವಾಗುತ್ತದೆ ಈ ಮಹಾಕುತಂತ್ರದ ಹಾದರಗಿತಿಯ 
ಕುಟಿಲೋಪಾಯಗಳು ? ಡೆಸ್ಟಿಮೋನಾ ಒಂದು ಬೀಗ ಬಡಿದ ಮಾಡ ಇದ್ದಹಾಗೆ. ಒಳಗೆಲ್ಲ 
ಗೂಢ ಧೂರ್ತತನಗಳೇ. ಇಷ್ಟಿದ್ದೂ ಅವಳು ಮಂಡಿಯೂರಿ ಪ್ರಾರ್ಥನೆ ಮಾಡುವುದನ್ನು 
ನಾನು ನೋಡಿದ್ದೇನೆ... ಅದೂ ಮಾಡುತಾಳೆ ಅವಳು. 


ಡೆಸ್ಟಿಮೋನಾ, ಎಮಿಲಿಯಾ ಪ್ರವೇಶಿಸುತಾರೆ. ಗಂಡನ ಇಚ್ಚೆಯೇನು ಎಂದು ಕೇಳುತಾಳೆ 
ಡೆಸ್ಟಿಮೋನಾ. 'Pray, chuck, come hither’ ಎಂದು ಹತಿರ ಕರೆಯುತಾನೆ. ಈ '೦07೦%' 
ಎಂಬ ಶಬ್ದವನ್ನು ಹಿಂದೊಮ್ಮೆ ಮೂರನೇ ಅಂಕದ ನಾಲ್ಕನೇ ದೃಶ್ಯದಲ್ಲಿ ಬಳಸಿದ ನೆನಪಿದೆ 
ನಮಗೆ. ಆಗ ಅವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಇನ್ನೂ ಮಧುರವಾಗಿದ್ದಿತು. ಅಲ್ಲಿ 'Chuck' 
ಎಂದು ಬಳಸಿದಾಗ ಪ್ರೀತಿಯಿಂದ ಸಂಬೋಧಿಸಿದ್ದು ಎಂಬುದು ಸ್ಪಷ್ಟವಾಗಿದ್ದಿತು. ಆದರೆ 
ಅಲ್ಲಿಂದ ಈ ಅಂಕದ ವೇಳೆಗೆ ಬಹಳಷ್ಟು ನಡೆದುಹೋಗಿದೆ. ಡೆಸ್ಟಿಮೋನಾಳ ಕುರಿತ 
ಅಥೆಲೋನ ದೃಷ್ಟಿ ವಿಕಾರವಾಗಿದೆ. ಹಾಗಾಗಿಯೇ Chuck ಶಬ್ದಕ್ಕೆ ತಿರಸ್ಕಾರದ ಲೇಪವೂ 
ಆಗುತ್ತದೆ. ಹತಿರ ಬಂದ ಡೆಸ್ಟಿಮೋನಾ "ಹೇಳು, ಏನು ನಿನ್ನಇಚ್ಛೆ' ಎಂದು ಮತ್ತೆಕೇಳುತಾಳೆ. 


೧೯೪ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅಥೆಲೋ ಅವಳ ಕಣ್ಣುಗಳಲ್ಲಿಕಣ್ಣಿಟ್ಟುಆಳಗಳನ್ನುಹುಡುಕುವವನ ಹಾಗೆ'Let me see your 
eyes, look in my face’ ಎಂದು ಅಪ್ಪಣೆ ಮಾಡುತ್ತಾನೆ. ತಾನಷ್ಟೇ ಅವಳ ಕಣ್ಣುಗಳನ್ನು 
ಹುಡುಕಿದರೆ ಸಾಲದು, ಅವಳಿಗೆ ತನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುವ ಧೀಶಕಿಯಿದೆಯೆ 
ನೋಡಬೇಕು. ಡೆಸ್ನಿಮೋನಾಳಿಗೆ ಈ ವಿಚಿತ್ರ ಹಾಗೂ ಕ್ಲುಬ್ಬರೀತಿಯ ಬಯಕೆ ಅರ್ಥವಾಗದೆ 
ಅಸ್ಥಿರಗೊಳ್ಳುತ್ತಾಳೆ. "ಏನು ನಿನ್ನ ಈ ಭಯಾನಕ ಚಪಲ' ಎಂದು ತಿಳಿಯಬಯಸುತಾಳೆ. 
ಅಲ್ಲಿಯೇ ಇನ್ನೂ ನಿಂತಿದ್ದ ಎಮಿಲಿಯಾಳನ್ನು ನೋಡಿ ಅಥೆಲೋ "ಹೋಗು, ನಿನ್ನ ಎಂದಿನ 
ಕರ್ತವ್ಯ ಮಾಡು ಹೋಗು. ಗಂಡು ಹೆಣ್ಣುಗಳನ್ನು ಏಕಾಂತಕ್ಕೆ ಬಿಟ್ಟುಬಾಗಿಲು ಮುಚ್ಚಿಕೊಂಡು 
ಹೋಗು. ಯಾರಾದರೂ ಬಂದರೆ ಕೆಮ್ಮಿಯೋ ಮತ್ತೇನೋ ಮಾಡಿ ಎಚ್ಚರಿಸು.... ಹೋಗು. 
ನಿನ್ನ ನಿಗೂಢಗಳಲ್ಲಿ ತೊಡಗಿಕೋ ಹೋಗು' ಎಂದು ಅಟ್ಟುತಾನೆ. ಹಿಂದೆಯೇ ಹೇಳಿದಂತೆ 
ಅಥೆಲೋವಿಗೆ ಇದು ಒಂದು ವೇಶ್ಯಾಗೃಹ ಮತ್ತು ಎಮಿಲಿಯಾ ಆ ವೇಶ್ಯಾಗೃಹದ ಒಬ್ಬ 
ಪರಿಚಾರಿಕೆ ಅಷ್ಟೆ. ಗಂಡು-ಹೆಣ್ಣುಗಳ ಏಕಾಂತಕ್ಕೆ ಅವನು ಬಳಸುವ ಶಬ್ದ 'procreants’ 
ಎಂದೇ ಹೊರತು "ಗಂಡ-ಹೆಂಡಿರು' ಎಂದಲ್ಲ ಎಮಿಲಿಯಾ ಅತ್ತ ಹೊರಟಕೂಡಲೆ 
ಡೆಸ್ಟಿಮೋನಾ ಮಂಡಿಯೂರಿ "“ಏನು ನಿನ್ನ ಮಾತುಗಳ ಅರ್ಥ 9 ನಿನ್ನ ಶಬ್ದಗಳಲ್ಲಿನ 
ಉಗ್ರಕ್ರೋಧ ತಿಳಿಯುತ್ತದೆಯೇ ವಿನಾ ನಿನ್ನ ಮಾತುಗಳ ಅರ್ಥವೇ ಆಗುತಿಲ್ಲ'' ಎಂದು 
ಆತಂಕಗೊಳ್ಳುತಾಳೆ. ಇಲ್ಲಿಂದ ಮೂರು ನಾಲ್ಕು ಸಾಲುಗಳಲ್ಲಿ ಅಥೆಲೋವಿನಲ್ಲಿ ಒತ್ತಿಕೊಂಡು 
ಬರುತ್ತಿರುವ ಒಳಗಿನ ಆವೇಶವೆಲ್ಲಉಕ್ಕಿ ಹರಿಯುತವೆ. "ಹೇಳು, ನೀನು ಯಾರು ?' ಎಂದು 
ಅಬ್ಬರಿಸಿದ ಪ್ರಶ್ನೆಗೆ ಡೆಸ್ಲಿಮೋನಾ ಕಕ್ಕಾಮಿಕ್ಕಿಯಾದವಳಂತೆ "ನಿನ್ನ ಹೆಂಡತಿ, ನಿನ್ನ ನಿಷ್ಠ ಹಾಗೂ 
ನಿಷ್ಠಪಟ ಪತ್ನಿ ಎಂದು ದೃಢವಾಗಿ ಹೇಳುತ್ತಾಳೆ. "ಹಾಗಾದರೆ ಆಣೆ ಮಾಡು, ಆಣೆ ಮಾಡಿ 
ಹಾಳಾಗು. ನೋಡಲು ದೇವತೆಯಷ್ಟು ಪವಿತ್ರಳಾಗಿ ಕಾಣುವ ನಿನ್ನನ್ನು ನರಕದ ಶಕಿಗಳೂ 
ಮುಟ್ಟಲು ಹೆದರಬಹುದು. ಎಂದೇ ನೂರು ಪಟ್ಟು ಆಣೆ ಮಾಡು. ಪ್ರಾಮಾಣಿಕಳೆಂದು 
ಪ್ರಮಾಣ ಮಾಡು' ಮಾತಿನಿಂದ ಮಾತಿಗೆ ಅಥೆಲೋ ತನ್ನ ಸಂಪೂರ್ಣ: ಸಿಮಿತ 
ಕಳೆದುಕೊಳ್ಳುತಿರುವುದು ಬಹು ಸಷವಾಗಿ ಕಾಣುತಿರುವಾಗ್ಗೆಯೂ ಡೆಸ್ಸಿಮೋನಾಳ 
ಸೌಂದರ್ಯ ಹಾಗೂ ಆ ಸೌಂದರ್ಯದ ಹಿಂದೆ ತಾನು ಎಂದೂ ಗಮನಿಸುತ್ತಬಂದಿರುವ, ತನ್ನ 
ಅನುಭವಕ್ಕೆ ವೇದ್ಯವಾಗಿರುವ ಮುಗ್ಧತೆ ಇವುಗಳು ತನ್ನ ಉಕ್ಕಿಬರುತ್ತಿರುವ ಆಕ್ರೋಶದ 
ಅಲೆಗಳಿಗೆ ಹೆಬ್ಬಂಡೆಗಳ ಹಾಗೆ ಅಡ್ಡಬರುತಿವೆ ಎಂಬುದೂ ಸ್ಪಷ್ಟವಾಗಿ ನಮಗೆ ಕಾಣುತದೆ. 
ಅವನ ಸಂಕಟ ಆರಂಭವಾಗುವುದು ಈ ಗಳಿಗೆಯಿಂದಲೇ. ಡೆಸ್ಲಮೋನಾಳು ಮತ್ತೂ 
ದೃಢವಾಗಿ ಹೇಳುತಾಳೆ : "ದೇವಲೋಕಕ್ಕೂ ಗೊತ್ತು ನಾನು ಪರಿಶುದ್ಧಳೆಂದು' "ಹೌದು, 
ಹೌದು. ದೇವಲೋಕಕ್ಕೂ ಖಂಡಿತ ಗೊತ್ತು ನೀನೊಬ್ಬ ಕುಲಗೆಟ್ಟ ವಿಶ್ವಾಸಘಾತಕಳೆಂದು' 
ಎಂದು ಅವರಿಬ್ಬರ ಸಂಬಂಧದಲ್ಲಿ ಮೊದಲ ಬಾರಿಗೆಂಬಂತೆ ಘೋರ ದೂಷಣೆ ಮಾಡುತಾನೆ. 
ಡೆಸ್ಟಿಮೋನಾ ಕೂಡ ಮೊದಲ ಬಾರಿಗೆಂಬಂತೆ ಅವನೆದುರು ಧೈರ್ಯವಾಗಿ ದನಿ ಎತ್ತರಿಸಿ'To 


ಹ 


ಅಥೆಲೋ ೧೯೫ 


whom, my lord ? with whom ? how am 1 false?’ ಎಂದು ಒತಾಯಪಡಿಸಿ 
ಕೇಳುತಾಳೆ. ಅಥೆಲೋವಿಗೆ ಉತ್ತರ ನೀಡಲು ಸಾಧ್ಯವಿಲ್ಲ ಈ ಕ್ಷಣದಲ್ಲೇ ಹೆಬ್ಬಂಡೆಗೆ 
ಅಪಳಿಸಹೋಗಿ ಸೋತುಹಿಂದುರುಗಿ ನೊರೆಯಾಗಿ ಹರಿದುಹೋಗುವ ಅಲೆಗಳಂತೆ ಅವನ 
ಎತ್ತರೆತ್ತರಕ್ಕೆ ಏರಿದ್ದ ಕ್ರೋಧವೂ ಧುತನೆ ನೆಲಕ್ಕೆ ಕುಸಿಯುತ್ತದೆ. ಈ ಕ್ಷಣದಲ್ಲೇ ಅಥೆಲೋನ 
ಒಳಜಗತಿನ ಭಯಂಕರ ಅಲ್ಲೋಲಕಲ್ಲೋಲದ ಇಣುಕುನೋಟವೂ ನಮಗೆ 
ಸಾಧ್ಯವಾಗುವುದು. ಇಲ್ಲಿಯೇ ಈ ಇಡೀ ನಾಟಕ ಅಥೆಲೋ-ಡೆಸ್ನಿಮೋನಾರ ಮಧ್ಯದ ಒಂದು 
ಅಗಾಧ ಪ್ರೇಮಕಥೆಯಾಗಿಯೂ ನಮ್ಮಮೇಲೆ ಪ್ರಭಾವ ಬೀರುವುದು. ಹೇಗೆ, ಹೇಗೆ ತಾನು 
ಎಶ್ವಾಸಘಾತುಕಳು ಎಂದು ಕೇಳಿದಾಗ ಅಥೆಲೋ ನಿರುತರನಾಗುತಾನೆ ಯಾಕೆ ? ಒಂದು 
ಕ್ಷಣದ ಹಿಂದೆ ಎಮಿಲಿಯಾ ಎದುರು ಡೆಸ್ಸಿಮೋನಾ-ಕ್ಯಾಷಿಯೋರ ಕುರಿತಾಗಿ ಅಷ್ಟು 
ಸೂಕ್ಷವಾಗಿ ಪರೀಕ್ಷಿಸಿದವನು ಈಗ ಯಾಕೆ ಡೆಸ್ಸಿಮೋನಾಳ ಎದುರು ಉತರ ಕೊಡಲಾಗದೆ 
ನಿಲ್ಲುತಾನೆ ? ಉತ್ತರ ಕೊಡಲಿಕ್ಕಾಗದ ಸ್ಥಿತಿಯಷ್ಟೇ ಅಲ್ಲ, ಕಣ್ಣಲ್ಲಿ ನೀರು ಧಾರಾಕಾರವಾಗಿ 
ಹರಿಯಲು ಆರಂಭಿಸಿ ಅವಳ ಮುಖ ನೋಡಲಾಗದೆ '೦ Desdemona, away, away, 
೩೪೩y' ಎಂದಷ್ಟುಮಾತ್ರ ತೊದಲಲು ಸಾಧ್ಯವಾಗುತದಷ್ಟೆಯಾಕೆ! ಇದೇ ಹಿಂದಿನ ದೃಶ್ಯದಲ್ಲಿ 
ಲೋಡೊವಿಕೋ ಮತಿತರರ ಮುಂದೆ ಸಾರ್ವಜನಿಕವಾಗಿ ಹೆಂಡತಿಗೆ ಅಪಳಿಸಿ ಹೊಡೆದ ಆ 
" ಕ್ರೋಧ, ಇಬ್ಬರೇ ಇದ್ದಾಗ ಯಾಕೆ ಇದ್ದಕ್ಕಿದ್ದಂತೆ ಮಾಯವಾಯಿತು ? ಬದಲಿಗೆ ವೀರಾಗ್ರಣಿ, 
ಸೋಲನ್ನೇ ಕಂಡರಿಯದ ಮಹಾಶೂರ, ನಾಡಿನ ಅಗ್ರಗಣ್ಯ ಸೇನಾನಿ, ಗಂಡಸು ಒಂದು ಹೆಣ್ಣಿನ 
ಎದುರು ಕಣ್ಣೀರು ಹರಿಸುತಾನೆ ಯಾಕೆ ? ಮೊದಲನೆಯದಾಗಿ ಬಹುಶಃ ಅವನ ಮನಸನ್ನು 
ಕಾಡಿದ ಒಂದು ಭಯದ ಬಗ್ಗೆ ಹೇಳಿಬಿಡೋಣ. ಇಯಾಗೋ ಈ ವೆನಿಸಿನ ಹೆಣ್ಣುಮಕ್ಕಳ ಬಗ್ಗೆ 
ಏನು ಹೇಳಿದಾದ ಎಂಬುದು ನೆನಪಿದೆಯಲ್ಲನಮಗೆ? : 'In Venice they do let god see 
the pranks / They do not show their husbands : Ther best conscience /Is 
not to leave it undone, but keep unknown.’ ಅದಕ್ಕೆ ಉತ್ತರವಾಗಿ ಸಂಪೂರ್ಣ 
ಧೃತಿಗೆಟ್ಟ ಅಥೆಲೋನ ಪ್ರತಿಕ್ರಿಯೆಯೂ ನಮಗೆ ನೆನಪಿದೆ. 'Dost thou say 50 7° 
ಡೆಸ್ಟಿಮೋನಾ "To whom my lord, with whom, how am 1 false ?' ಎಂದು 
ಕೇಳಿದ್ದಕ್ಕೆ ತಾನು ಉತ್ತರವಾಗಿ "ಕ್ಯಾಷಿಯೋನೊಡನೆ' ಎಂದು ಹೇಳಿಬಿಟ್ಟರೆ ಡೆಸ್ಲಿಮೋನಾ 
ದೊಡ್ಡದಾಗಿ ನಕ್ಕು ನಿನಗೇನು ವೆನಿಸಿನ ರೀತಿಗಳ ಅರಿವಿಲ್ಲವೇನು ? ಇದರಲ್ಲೇನು ಅತಿಶಯ 
ಕಂಡೆ 7 ನಿನ್ನ ಗೊಡ್ಡು ನೀತಿಗಳನ್ನೆಲ್ಲಇಲ್ಲಿತರಬೇಡು ಅಂದು ತನ್ನ ಬಾಯಿಬಡಿದು ಬಿಟ್ಟರೆ ? 
ನಿಷ್ಠೆ, ಪ್ರಾಮಾಣಿಕತೆಗಳನ್ನು ಬಯಸುವ ತನ್ನದೇ ಮೂರ್ಬ್ಯತನವೋ ಏನೋ. ಕೇಳಿ 
ಅವಮಾನಿತನಾಗುವುದಕ್ಕಿಂತ ಕೇಳದೆ ಒಳಗೆ ನರಳುವುದೇ ಉತಮ. ಆದರೆ ಇದಿಷ್ಟೇ 
ಕಾರಣವೆಂದು ನನಗೆ ಅನ್ನಿಸುವುದಿಲ್ಲ ಈ ಸಂದರ್ಭ ಮತ್ತೂ ಸಂಕೀರ್ಣವಾದದ್ದು ಪ್ರತಿಬಾರಿ 
ಅಥೆಲೋ ಡಸ್ನಿಮೋನಾಳನ್ನು ಏಕಾಕಿಯಾಗಿ ಸಂಧಿಸಿದಾಗಲೂ, ಹತ್ತುಜನರ ಮಧ್ಯ ಇದ್ದೂ 


೧೯೬ ಶೇಕ್ಸ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅವಳೊಡನೆ ಆಪವಾಗಿ ಎರಡು ಮಾತನಾಡಿದಾಗಲೂ ಅವಳ ಇಡೀ ವ್ಯಕ್ತಿವೈಶಿಷ್ಟ್ಯ, ವ್ಯಾಪಕ 
ಗುಣ ತನ್ನನ್ನು ಮುಟ್ಟಿ, ಆಳದಲ್ಲಿ ಕದಡಿಬಿಡುತದೆ. ಈ ಅಂಶವನ್ನು ನಾವು ಪದೇ ಪದೇ 
ಗಮನಿಸಿದ್ದೇವೆ. ಮುಗಿಲೆತ್ತರಕ್ಕೆ ಜಿಗಿಯುತ್ತ ಭೋರ್ಗರೆವ ತನ್ನ ಆಕ್ರೋಶಗಳ ಅಲೆಗಳು ಈ 
ನಿಶ್ಚಲ, ಪ್ರಶಾಂತ, ವಿಶಾಲ ಕೊಳದ ತಿಳಿಯ ಎದುರು ಸಬ್ಬವಾಗಿಬಿಡುತ್ತದಲ್ಲ ! ಒಟ್ಟು 
ಆತ್ಮವಿಶ್ವಾಸ, ನಿರ್ಧಾರಗಳೆಲ್ಲಕರಗಿಹೋಗುವ ಅನುಭವವಾಗುತದಲ್ಲ? ಇದು ಪ್ರೀತಿಯೋ 
7 ತನ್ನದೌರ್ಬಲ್ಯವೋ ? ಈ ಉತ್ಕಟ ಸಂಘರ್ಷದ ಸುಳಿಗೆ ಸಿಕ್ಕು ತಾನು ಬಸವಳಿದು ಕಣ್ಣೀರು 
ಹರಿಸುವುದರಲ್ಲಿ ಅಚ್ಚರಿಯೇನು ? ಅವಳನ್ನು ನೋಡಿದಲೆ ಇಯಾಗೋವಿನಿಂದ ಕಲಿತ 


ಪಾಠಗಳೆಲ್ಲಮರೆತು, ಅವಳ ಸೊಬಗು, ಲಾವಣ್ಯಗಳಷ್ಟೇ ಮನಸನ್ನುತುಂಬುತ್ತಹೋಗುತವಲ್ಲ 


! ಇದರಿಂದ ಮುಕನಾಗಬೇಕಾದರೆ ಅವಳಿಂದ ದೂರವಾಗಬೇಕು... ಎಂದೇ '೦ 
Desdemona, away, away, away’ ಎಂದು ತನ್ನಮನಸಿಗೇ ತನಗಿರುವ ಪರಿಹಾರ ಒಂದೇ 
ಎಂದು ಹೇಳಿಕೊಳ್ಳುವ ರೀತಿ ಹೇಳಿಕೊಳ್ಳುತಾನೆ. '೦ Desdemona’ ಎಂಬ ಉಕಿಯಲ್ಲೇ 
ಸಷವಾಗುತದೆ, ಆಡುತಿರುವ ಮಾತು ನೋವಿನಿಂದ, ಅರ್ಥವಾಗದ ಸಂಕಟಗಳಿಂದಲೇ 
ಹೊರತು ಹಿಂದಿನ ಸಾಲುಗಳಲ್ಲಿಯಂತೆ ಆವೇಶದಲ್ಲಿಅಲ್ಲಎಂದು. 


ಡೆಸ್ಟಿಮೋನಾಳಿಗೆ ತೃಣವೂ ಅರ್ಥವಾಗದೆ, ಗಂಡನ ಕಣ್ಣುಗಳಲ್ಲಿ ನೀರು ಕಂಡು 
ಉದ್ವಿಗ್ಗಳಾಗಿ "ಎಂಥ ಕ್ರೂರ, ಕರಾಳ ದಿನಗಳಿವು ? ಏಕೆ ಈ ಕಣ್ಣೀರು ? ಈ ನಿನ್ನ ದುಃಖಕ್ಕೆ 
ನಾನು ಕಾರಣಳೆ 9' ಎಂದು ತನಗೆ ತೋರುವ ಇದಕ್ಕಿರಬಹುದಾದ ಒಂದೇ ಕಾರಣದ ಬಗ್ಗೆ 
ಮಾತನಾಡುತಾಳೆ. ಅವಳ ಅನುಮಾನ, ಅಥೆಲೋವಿಗೆ ತನ್ನ ತಂದೆಯ ಮೇಲೆ ಸಿಟ್ಟು 
ಬಂದಿರಬಹುದು ಎಂದು. ಬ್ರಬಾನ್ನಿಯೋ ಚಿತಾವಣೆಯ ಮೂಲಕ ಡ್ಯೂಕನು ತನ್ನನ್ನುವೆನಿಸಿಗೆ 
ಹಿಂತಿರುಗಿ ಕರೆಸಿಕೊಳ್ಳುತಿದ್ದಾನೆ ಎಂದು ಅಥೆಲೋ ನಂಬಿರಬಹುದು. ಆದರೆ ಹಾಗಾಗಿದ್ದರೆ 
ಅದಕ್ಕೂ ತನಗೂ ಏನೂ ಸಂಬಂಧವಿಲ್ಲ ಎನ್ನುತಾಳೆ ಡೆಸ್ಟಿಮೋನಾ. ತನ್ನ ತಂದೆಯ 
ಎಶ್ವಾಸವನ್ನು ಅಥೆಲೋ ಕಳೆದುಕೊಂಡಿದ್ದರೆ ತಾನೂ ಕೂಡ ಅಷ್ಟೇ ಮಟ್ಟಿಗೆ ಅವನಿಂದ 
ದೂರವಾಗಿದ್ದೇನೆ. 


೦ Desdemona, away away away’ ಎಂದು ಅವಳನ್ನು ತನ್ನ ಕಣ್ಣೆದುರಿನಿಂದ 
ದೂರ ತಳ್ಳಬಹುದು. ಆದರೆ ತನ್ನ ಇಡೀ ವ್ಯಕಿತ್ವವನ್ನು ವ್ಯಾಪಿಸಿಬಿಟ್ಟತನ್ನ ಪ್ರೀತಿಯ ಹೆಣ್ಣನ್ನು 
ತಾನು ಅಷ್ಟುಸುಲಭವಾಗಿ ಅಳಿಸಿಹಾಕಲು ಸಾಧ್ಯವೇ ಇಲ್ಲ ಇದು ಕೇವಲ ತಾನು ಕೀಳು ಎಂದು 
ಭಾವಿಸಿರುವ ಕಪ್ಪುಮನುಷ್ಯನನ್ನು ಪ್ರೀತಿಸಿದ ಉಚ್ಚವರ್ಗದ ಬಿಳಿಹೆಣ್ಣಿನ ಬಗೆಗೆ ಬೆಳೆದ ಅಪಾರ 
ಕೃತಜ್ಞತಾಭಾವವಲ್ಲ ತನ್ನನ್ನು ಅವಳು ಪ್ರೀತಿಸುತಾಳೆಂದು ತಾನು ಗೌರವಿಸಲ್ಪಟ್ಟು ಉಬ್ಬಿದ 
ಭಾವನೆಯೂ ಅಲ್ಲ ಹಂತದಿಂದ ಹಂತಕ್ಕೆ ಡೆಸ್ಟಿಮೋನಾಳ ವ್ಯಕಿತ್ತ ತನ್ನನ್ನು ಆವರಿಸಿದೆ. ಈ 
ಪ್ರೀತಿಯ ಅನುಭವದಲ್ಲಿ ಕಪ್ಪು-ಬಿಳುಪು, ಉಚ್ಛನೀಚ ಮತೆಲ್ಲ ತೆರನ ಅಂತರಗಳೂ 


40 


ಅಥೆಲೋ ೧೯೭ 


ಅಳಿಸಿಹೋಗಿ ತಾವಿಬ್ಬರೂ ಗಂಡು-ಹೆಣ್ಣುಗಳಾಗಿ ಮಾತ್ರವಾಗಿಬಿಟ್ಟ ಅನುಭವವಾಗಿದೆ 
ಅವನಿಗೆ. ಈ ಅನುಭವದಿಂದ ತನ್ನನ್ನು ಮತ್ತೆ ಈ ಅಂತರಗಳ ಮೇಲೆ ನಿರ್ಮಿಸಲ್ಪಟ್ಟ ಸತ್ಯಗಳ 
ಲೋಕಕ್ಕೆ ಎಳೆದು ತಂದಿದ್ದಾನೆ ಇಯಾಗೋ. ಅಮೂರ್ತಗಳ ಹಠಾತ್‌ದರ್ಶನ, ಸರ್ಶಗಳಾಗಿ 
ಇಡೀ ತನ್ನಅಸಿತ್ವವೇ ರೂಪಾಂತರಗೊಂಡಿದ್ದಸಂಭ್ರಮದಲ್ಲಿತೇಲುತ್ತಿದ್ದತನ್ನನ್ನು ಈ ತಣ್ಣನೆಯ 
ವಾಸವದ ಕಲ್ಲುನೆಲದ ಮೇಲೆ ತಂದು ಕುಕ್ಕಿದ್ದಾನೆ ಇಯಾಗೋ. ಅಥೆಲೋವಿನ ಅಂತರಾಳದ 
ಸಂಘರ್ಷ ಇದು. ಈ ಎರಡು ಲೋಕಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗದ ಹತಾಶಭಾವದಲ್ಲಿ 
ಪಡುವ ಸಂಕಟ ಅಥವಾ ಈ ಎರಡೂ ಲೋಕಗಳಲ್ಲಿಏಕಕಾಲದಲ್ಲಿಸಲ್ಲಬೇಕಾಗಿ ಬಂದಿರುವ 
ತನ್ನ ದುರ್ದೈವದ ಅರಿವು ಹೀಗೆ ಅವನ ಅನುಭವವು ಪ್ರಾಮಾಣಿಕವೂ, ಅಪಟವೂ 
ಆಗಿಲ್ಲದಿದ್ದರೆ ಅಥವಾ ಕೇವಲ ಊದಿಕೊಂಡ ಆತ್ಮ ಮರುಕವಷ್ಟೇ ಆಗಿದ್ದಿದ್ದರೆ ಅವನ 
ಬಾಯಿಂದ ಹೊರಡುವ ಅದ್ಭುತ ಕಾವ್ಯಾತ್ಮಕ ಸಾಲುಗಳು ಖಂಡಿತ ಸಾಧ್ಯವೇ ಆಗುತ್ತಿರಲಿಲ್ಲ 
ಅವನ ಅನುಭವದ ಸಾಂದ್ರತೆ, ಆಳ ಹಾಗೂ ತೀವ್ರತೆಗಳು ಅವನಲ್ಲಿಕಾವ್ಯ ಹೊಮಿಸುತದೆಯೇ 
ವಿನಾ ಅವನು ಕವಿಹೃದಯದವನಾದ್ದರಿಂದ ಅವನ ಅನುಭವಗಳನ್ನು ಇಷ್ಟು ದಟ್ಟವಾಗಿ 
ಮನಗಾಣಬಲ್ಲ ಎಂದು ಹೇಳುವುದು ತಪಾಗುತದೆ. "er father loved me....' ಎಂಬ 
ಮೊದಲನೆಯ ಅಂಕದ ಮೂರನೇ ದೃಶ್ಯದ ಶೈಲಿಯಿಂದ ಎಷ್ಟುಬದಲಾಗಿದೆ ಅವನ ಮಾತಿನ 
ವೈಖರಿ ಮತ್ತುಅದರಲ್ಲಿನ ಕಾವ್ಯಗುಣ ಎಂದು ನಾವು ಗಮನಿಸಿಯೇ ಇದ್ದೇವೆ. 


ಮತ್ತೆ ಇನ್ನೂ ಒಂದು ಮಾತಿದೆ. ಹಿಂದಿನ ದೃಶ್ಯದಲ್ಲಿಯಷ್ಟೇ ಇಯಾಗೋನ ಎದುರು 
ಡೆಸ್ಟಿಮೋನಾಳ ಅಂತ್ಯ ಮತ್ತುಅದರ ವಿಧಾನ ಇವುಗಳ ತೀರ್ಮಾನವಾಗಿ ಬಿಟ್ಟಿದೆ. ಮನಸ್ಸು ಈ 
ಬಗ್ಗೆ ಗಟ್ಟಿಯಾಗಿದೆ. ಹಾಗಾದರೆ ಈ ದೃಶ್ಯದಲ್ಲಿಆ ಗಟ್ಟಿತನ ಕರಗಿ ಕಣ್ಣೀರು ಮಿಡಿಯುವ ಮಟ್ಟ 
ಮುಟ್ಟಿತೇಕೆ ಎಂಬ ಪ್ರಶ್ನಗೂ ಮೇಲಿನ ವಿವರಣೆಯೇ ಬಹುಶಃ ಉತರವಾಗಬಲ್ಲದು. 
"ಅಥೆಲೋ' ನಾಟಕವಾಗಲೀ ಅಥೆಲೋ ಪಾತ್ರವಾಗಲೀ ನಮ್ಮಮೇಲೆ ಅಗಾಧ ಪರಿಣಾಮ 
ಬೀರುವುದು ಇದೇ ಕಾರಣಕ್ಕಾಗಿ. 


ಡೆಸ್ಟಿಮೋನಾಳ ಮಾತಿಗೆ ಉತ್ತರರಾಗಿ ಅಥೆಲೋ ನಾಟಕದ ಅತ್ಯಂತ ಕಾವ್ಯಾತಕವಾದ 
ಒಂದು ಭಾಗವಾದ ಈ ಸಾಲುಗಳನ್ನು ಆಡುತಾನೆ. ತನ್ನ ಸ್ಥಿತಿಯನ್ನು ಇಡಿಯಾಗಿ ನೇರವಾಗಿ 
ನೋಡಿಕೊಂಡು ತನ್ನ ದುರಂತದ ಬಗೆಯನ್ನು ವಿಶ್ಲೇಷಿಸಿಕೊಳ್ಳುವ ಯತ್ನವಾಗಿಯೂ 
ಕಾಣುತದೆ ಈ ಭಾಗ. 


Had it pleased heaven 

To try me with affliction, and it rained 

All kinds of sores and shames on my bare head : 
Steeped me in poverty, to the very lips: 

Given to captivity me and my hopes: 


೧೯೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


1 should have found in some part of my soul 
A drop of patience... 


ಏನನ್ನುಬೇಕಾದರೂ ಸಹಿಸಲು ಸಿದ್ಧದಿದ್ದೆತಾನು. 'aಗlictions’, 'sores i shames’ 
‘poverty’ 'ಮತ್ತೆ ತನ್ನ ಎಲ್ಲ ಜೀವನದ ಆದರ್ಶ, ಕನಸುಗಳನ್ನು ಕಸಿದುಕೊಂಡು ತನ್ನನ್ನು 
ನಿಸ್ಪೇಜಗೊಳಿಸಿದ್ದರೂ "ಎಲ್ಲೊ ್ಲ ತನ್ನ ಹೃದಯದ ಮೂಲೆಯಲ್ಲಿ ಒಂದಷ್ಟು ಸಂಯಮ, 
ಸೈರಣೆಗಳನ್ನುಕಾಪಾಡಿಕೊಳ್ಳುತಿದ್ದೆ ಅವನ ಜೀವನ ಏಳನೇ ವರ್ಷದಿಂದ ಎಂಥ ಬಗೆಯದಿತ್ತು 
ಎಂಬುದನ್ನು ಅಥೆಲೋ ಸ್ವತಃ ತಾನೇ ವಿವರಿಸಿದ್ದನ್ನುನಾವು ಮರೆಯಲು ಸಾಧ್ಯವಿಲ್ಲ ಧೈರ್ಯ, 
ಸಾಹಸ, ಜೀವನೋತಾಹ, ಸೋಲೇ ಕಂಡರಿಯದ ನಿರಂತರ ಯಶಸ್ಸು, ಕೀರ್ತಿ, ಇಂತಹ 
ಬದುಕು ಸಂಪೂರ್ಣ ವಿರುದ್ದ ದಿಕ್ಕಿನಲ್ಲಿಸಾಗಿದ್ದರೂ ತಾನು ಚಿಂತಿಸುತಿರಲಿಲ್ಲ ಎಂದು ಅವನು 
ಹೇಳುವಾಗ ಅವನ ಮನ ಸಿತಿ We ಮಟ್ಟದ. ಹಿಂಸೆಯನ್ನೂ ಅನುಭವಿಸುತಿರಬಹುದೆಂದು 
ನಾವು ಕಲಿಸಿಕೊಳ್ಳ NEE ಇಷ್ಟೇ wuld ಮತೂ ) ಮುಂದುವರೆದು ಹೇಳುತಾನೆ. 


But, alas, to make me 
A fixed figure, for the time of scom 
To point his slow unmoving fingers at, oh, oh...... 


ಎಂಥ ಹೇಯ ಸ್ಥಿತಿಗೆ ತಂದುಕೊಂಡಿದ್ದೇನೆ ತನ್ನನ್ನು ತಾನು ? ತಾನೊಂದು ನಿಶ್ಚಲವಾಗಿ 
ಸೆಟೆದುಕೊಂಡು ಬಿದ್ದ ಪುರುಷಾಕೃತಿ. ಕಾಲದ ಮುಳ್ಳುಗಳು ತೋರುಬೆರಳುಗಳಂತೆ ಈ 
ಆಕೃತಿಯತ್ತ ಬೊಟ್ಟುಮಾಡಿ ತನ್ನ 'low 001701178' ಲಕ್ಷಣಗಳಿಂದ ತನ್ನನ್ನು 
ಹೀಯಾಳಿಸುತ್ತಿವೆ. ಕಾಲದ, ಅನಂತದ ಕುಚೋದ್ಯದ ವಸ್ತುತಾನು ಅಷ್ಟೆ. ಒಂದೇ ಕ್ಷಣದಲ್ಲಿ 
ತಾನು ಬಿಳಿ ಹುಡುಗಿಯನ್ನು ಪ್ರೀತಿಸಿದ್ದು ಮದುವೆಯಾದದ್ದು ಅಲ್ಲಿಯ ಜಗತಿನ ಅಂಗವಾಗ 
ಬಯಸಿದ್ದು ಇವೆಲ್ಲವು ಜಗತಿನ ಅಪಹಾಸ್ಯಕ್ಕೆ ಹೇಗೆ ಗುರಿಯಾಗುತದೆಂಬುದು ಮಿಂಚಿ 
ಹಾದುಹೋಗಿರಬೇಕು. '೦h, Oh....' ಎಂದು ದೀರ್ಥವಾಗಿ ನಿಡುಸುಯ್ಯುತಾನೆ. ಇಷ್ಟಿದ್ದೂ 
ಇವನ್ನುಕೂಡ ಸಮರ್ಪಕವಾಗಿ ತಾನು ಸಹಿಸುತಿದ್ದೆ 


Yet could I bear that too, well, very well: 

But there where I have garnered up my heart, 
Where either I must hve or bear no life 

The fountain from which my current runs, 
Or else dnes up, to be discarded thence 

Or 1೦೮7 1! as a 0151017; for foul toad 

To knot and gender in.... 


ಅಥೆಲೋ ೧೯೯ 


ಆದರೆ ತನಗೆ ಉಂಟಾದ ದುರದೃಷ್ಟಗಳು ತನ್ನ ಐಶ್ವರ್ಯ, ತನ್ನ ಕೀರ್ತಿ, ತನ್ನ ಸಾಹಸ 
ಅಥವಾ ದೇಹಾರೋಗ್ಯಗಳಿಗೆ ಸಂಬಂಧಿಸಿದವಲ್ಲ ತಾನು ನಗೆಪಾಟಲಾಗುತ್ತಿದ್ದೇನೆಂಬ 
ಭಯವೂ ತನ್ನನ್ನು ಕಾಡಿದ್ದಲ್ಲ ತನ್ನ ದುರಂತ ತನ್ನ ಹೃದಯ, ಮನಸ್ಸುಗಳಿಗೆ ಸಂಬಂಧಿಸಿದವು. 
ತೀರ ವೈಯಕಿಕವಾದವು. 


ತನ್ನ ಜೀವನ್ಮರಣದ ಕಾಳಜಿಯಾಗಿದ್ದ ತನ್ನ ಹೃದಯ, ಅದನ್ನು ತಾನು ಜತನದಿಂದ 

ಕಾಪಾಡಿಕೊಂಡು ಬಂದಿದ್ದೆ ಈಗ ಈ ಹೃದಯದಿಂದಲೇ ಉಚ್ಚಾಟಿಸಲ್ಪಟ್ಟುಅನಾಥನಾಗಿದ್ದೇನೆ 

ತಾನು. ತನ್ನ ಪ್ರೀತಿಯಿಂದ ತಾನು ವರ್ಜಿಸಲ್ಪಟ್ಟಿದ್ದೇನೆ. ಅಷ್ಟೇ ಸಾಲದೆಂಬಂತೆ ತನ್ನ ಜೀವನದ 

ಚಿಲುಮೆಯೆಂದು ನಂಬಿದ್ದ ಈ ಊಟೆ ಇಂದು ಬಚ್ಚಲ ನೀರಾಗಿ ಹೇಸಿಗೆಯ, ಜುಗುಪ್ಸೆ ತರುವ 

ಕಾಡುಕಪ್ಪೆಗಳ ವಾಸಸ್ಥಾನವಾಗಿ ಕಲುಷಿತಗೊಂಡಿದೆ. ಇದು ಭಯಾನಕ ಸ್ಥಿತಿ. ಅಸಹನೀಯ ಸ್ಥಿತಿ. 
Tum thy complexion there : 


Patience thy young and rose hpped cherubin,- 
Ay, there, look grim as hell. 


ಡೆಸಿಮೋನಾ ಇದನ್ನು ಅರಿಯಬೇಕು. ತನ್ನ ಸ್ಥಿತಿಯ ಅರಿವಾಗಬೇಕು ಅವಳಿಗೆ. ಅವಳ 
ಸುಂದರ ಸೊಬಗಿನ 0017010107 ತನ್ನಈ ಸ್ಥಿತಿ ಕಂಡು ಬಣ್ಣಗೆಡಬೇಕು. ಸಹನೆ, ತಾಳ್ಮೆಗಳಿಂದ 
ತಾನು ಹೇಳುತ್ತಿರುವುದು ಅರ್ಥಮಾಡಿಕೊಳ್ಳಬೇಕು. ಅವಳನ್ನೇ 'Patienc' ಎಂದು 
ಸಂಬೋಧಿಸಿ "ನಿನ್ನ ಮುಗ್ದ ಶಿಶುವಿನ ಮುಖದ ಅಂದದ ಬಣ್ಣವು ಹೊಳಪು ಕಳೆದುಕೊಂಡು 
ನೋಡು, - ಇಲ್ಲಿ ನಾನು ಈ ನನ್ನ ಸ್ಥಿತಿಯಿಂದ 'look grim as 1:01. ಮಾನವ 
ಲಕ್ಷಣಗಳೆಲ್ಲವೂ ನನ್ನಿಂದ ಹೀರಿಹೋಗಿವೆ. ಈಗ ಉಳಿದಿರುವುದು ಇಷ್ಟೆ. ಈ ನನ್ನ ನರಕ 
ಸದ್ಭಶ, ಪೈಶಾಚಿಕ ಮುಖ. 

ತಾನು ಇಷ್ಟು ಹೇಳಿದ ಮೇಲೂ, ತಾನು ಯಾವ ರೀತಿಯಲ್ಲಿಯೂ ಅಥೆಲೋನ ಈ 
ಬದಲಾದ ರಾಜಕೀಯ ಸಂದರ್ಭಕ್ಕೆ ಕಾರಣಳಲ್ಲಎಂದು ಹೇಳಿದರೂ ತಿಳಿಯಲಿಲ್ಲವೆ? ಇನ್ನು 
ಕೂಡ ತಾನೇ ಹೊಣೆಗಾರಳು ಎಂದು ಭಾವಿಸಿದ್ದಾನೆಯೆ ? '1 hope my noble lord 
esteems me honest’ ತಾನು ಪ್ರಾಮಾಣಿಕಳು, ಸತ್ಯ ಹೇಳುತಿದ್ದೇನೆಂದು ಅಥೆಲೋ 
ನಂಬುತಾನೆ ತಾನೆ ? ಅವಳ ಮುಗ್ಗತನವೇ ಅವನನ್ನು ಚುಚ್ಚಿ ಕೆರಳಿಸುತ್ತದೆ. ಮುಂದಿನ 
ಸಾಲಿನಿಂದ ಈ ದೃಶ್ಯದಲ್ಲಿ ಅಥೆಲೋನ ನಿಷ್ಕಮಣದವರೆಗೆ ಅಥೆಲೋನ ಹಲ್ಲೆ ನೇರವಾಗಿ 
ಅವಳ ಮೇಲೆ ನಡೆಯುತದೆ. ತಾನು ಪ್ರಾಮಾಣಿಕಳೇ ಎಂದು ನಂಬುತ್ತಿ ತಾನೆ ಎಂದು ಎಷ್ಟು 
ಮುಗ್ಧವಾಗಿ ಕೇಳುತ್ತಿದ್ದಾಳೆ ಇವಳು. ವಂಚನೆ ತೊಟ್ಟ ಸುಂದರ ಮೊಗ. ಈ ಕವಚವನ್ನು ತನ್ನ 
ನಿಷ್ಠರುಣೆಯ ಕ್ರೂರ ಮಾತುಗಳಿಂದ ಹರಿದು ಕಿತೊಗೆಯಬೇಕು. "ಹೌದು, ಹೌದು... 
ಕಸಾಯಿಖಾನೆಯಲ್ಲಿಕತ್ತರಿಸಿಟ್ಟಮಾಂಸದ ಸುತ್ತಸುತುವ ತಿಪ್ಪೆನೊಣ ನೀನು. ನೂರು ಮೊಟ್ಟೆ 


೨೦೦ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಇಟ್ಟಮರುಕ್ಷಣವೇ ಮತ್ತೆನೂರಕ್ಕೆ ಬಸಿರಾಗುವಕ್ರಿಯೆ....' ಹೀಗೆ ಅನ್ನುತಿರುವಾಗಲೇ ಅವಳ 
ಮುಖದ ಹತಿರ ಇಟ್ಟತನ್ನಕಣ್ಣುಗಳಿಗೆ ಅವಳ ಸುಂದರ ಮುಖ ಮತ್ತೆಮತಿನ ಹಾಗೆ ತನ್ನತಲೆ 
ತಿರುಗಿಸುತದೆ. '0 thou black weed, Why art thou so lovely fair ? Thou 
smellest so sweet, that the sense aches at thee.....' ಎಂದು ಸಂಬೋಧಿಸುತಾನೆ. 
ಕಳಪೆಕಳೆ, ಕಪ್ಪು ಕಳಪೆ ಕಳೆ... ತಾನು ಮೈಬಣ್ಣದಲ್ಲಿ ಕಪ್ಪು... ಅವಳ ಇಡೀ ವ್ಯಕಿತ್ಸ ಕಪ್ಪು... 
ಆದರೆ ಈ ಕಪ್ಪುಯಾಕೆ ಇಷ್ಟೊಂದು '50 lovely fair '? aq lovely fair ಕೇವಲ ಮುಖ 
ಸೌಂದರ್ಯಕ್ಕೆ ಮಾತ್ರ ಅನ್ವಯಿಸಿ ಹೇಳಿದುದಲ್ಲ ಅವನ ಮನಸಿನಲ್ಲಿ ಅವಳ ಸರಳತೆಯೂ 
ನಿಷ್ಠಳಂಕ ಮುಖಭಾವವೂ ಸುಳಿಗಳನ್ನು ಸೃಷ್ಟಿಮಾಡಿ ತನ್ನನ್ನು ಕಬಳಿಸುವಂತೆ ಕಾಣಿಸುತಿದೆ. 
ನೋಟಕ್ಕೆ 'ಂ೪ೀly ಡir', ನಿನ್ನ ಸುತ್ತಲ ಪರಿಸರವೇ ಇಂಥವಳ ಬಳಿ ಇರುವುದೆಂದರೆ '50086 
aches at thee’. ಪ್ರಾಮಾಣಿಕವಾಗಿ ತಾನೂ ಅನುಭವಿಸುತಿರುವ ಭೀಕರ ಸಂದಿಗ್ಗವನ್ನು 
ಒಪಿಕೊಳ್ಳುತಾನೆ. ಎಂದೇ ಇಂಥ ಸಂಕಟಕ್ಕೆ ತಾನು ಪರಿಹರಿಸಲಾಗದ ಸಂಘರ್ಷಕ್ಕೆ ತಳ್ಳಿರುವ 
ಡೆಸ್ಟಿಮೋನಾ 'woulds't thou hads't never been bom !' ತನ್ನ ಇಡೀ ಪೌರುಷಕ್ಕೆ, 
ಗಂಡುತನಕ್ಕೆ ಸವಾಲಾಗಿ, ತನ್ನನ್ನು ಅವಮಾನಿಸಲೆಂದೇ ಜನ್ಮತಾಳಿದಂತೆ ಕಾಣುತ್ತಿರುವ ಇವಳು 
ಹುಟ್ಟಿರದೇ ಇದ್ದಿದ್ದರೆ ಎಷ್ಟುಚೆನ್ನಿತು! 


ಡೆಸ್ಟಿಮೋನಾಳ ಸ್ಥಿತಿಯ ಕುರಿತು ಮರುಕವೇ ಆಗಬೇಕು ನಮಗೆ. ಸಾಗರದ ವ್ಯತಿರಿಕ್ತ 
ತೀರಗಳಲ್ಲಿ ನಿಂತು ಸಂಭಾಷಣೆ ಸಾಧ್ಯವೆಂದು ಹೆಣಗುತ್ತಿರುವ ಇಬ್ಬರು ನತದೃಷ್ಟರು 
ಇವರುಗಳು. 'Alas, what ignorant sin have I committed ?' ಎಂದು ಗೋಗರೆದು 
ಕೇಳುತ್ತಾಳೆ. ""ನಿನ್ನ ಮಾತಿನ ಅರ್ಥದಲ್ಲಿ, ನೀನು ಬಳಸುತ್ತಿರುವ ಶಬ್ದಗಳಲ್ಲಿ ನಾನೊಂದು 
ಪಾಪವೆಸಗಿದ ಹೀನ ಹೆಂಗಸು ಎಂದು ಹೇಳುತಿದ್ದೀ ಎಂಬುದು ಸ್ಪಷ್ಟವಾಗುತ್ತದೆ - ಆದರೆ ನನಗೆ 
ಅದರ ಬಗ್ಗೆ ಏನೂ ತಿಳಿಯದು. ನಾನು ಸಂಪೂರ್ಣ ಅಜ್ಜಳು. ಯಾವ....... ಎಸಗಿದ್ದೇನೆ 
ನಾನು ?' ಎಂಬರ್ಥದಲ್ಲಿ ಕೇಳಿದ ಪ್ರಶ್ನೆ ಅಥೆಲೋ ಮತ್ತೂ ಒಂದು ಹೆಜ್ಜೆ ಮುಂದುವರೆದು 
ಅವಳನ್ನು ಜರೆಯುತಾನೆ. ಅವನ ಮಾತುಗಳೆಲ್ಲ ಅವಳ ಬಗೆಗಿನ ಆಳದ ಸಿನಿಕತನದಿಂದ 
ಹೊಮುವುದು. 
Was ths fair paper, the most goodly book, 
Made to write ‘whore’ on ? ....what committed ? 
Committed : ೦ thou public commoner !...... 
ತನ್ನೊಳಗೆ ಧಗಧಗಿಸುತಿರುವ ವಿರುದ್ಧ ಶಕ್ತಿಗಳ ಕಿಡಿಯಿಂದ ಹತ್ತಿಉರಿಯುತಿರುವ ಅಗ್ನಿ 
ಜ್ರಾಲೆ ತಣಿಯಬೇಕಾದರೆ ಇದೊಂದೇ ಮಾರ್ಗ. ಅವಳನ್ನು ಸಾಧ್ಯವಾದಷ್ಟೂ ಹಿಂಸಿಸಬೇಕು; 
ತನ್ನ ಮಾತುಗಳಲ್ಲಿ ಎಷ್ಟು ಕ್ರೌರ್ಯ ಸಾಧ್ಯವೋ ಅಷ್ಟು ತುಂಬಿ ವಿಷಕಾರಬೇಕು. "“ "whore' 


ಅಥೆಲೋ | ೨೦೧ 


Public 0೦77770767 ನೀನು ಏನು ಎಸಗಿದ್ದೀ ಎಂದು ಕೇಳುವಷ್ಟುಛಾತಿಯೆ ನಿನಗೆ? 'air 
paper, ‘goodly book’ ಈಗ ಹೊಲಸು, ತಿಪ್ಪೆಗೂ ಸಲ್ಲದ ಕಸ. 'committed ?' 
ಹೇಳಬೇಕೇನು ಏನೆಂದು ? ಹೇಳ ಹೋದರೆ '! should make very forges of my 
cheeks, / That would to cinders burn up modesty / Did1 but speak thy 
6006. ನನ್ನಕೆನ್ನೆಗಳು ಕುಲುಮೆಯಲ್ಲಿಉರಿಯುವಕೆಂಡದ ಹಾಗೆ ಕಾದು ಗಾರಾಗಿ ಬಿಡುತ್ತದೆ. 
ನನ್ನಎಲ್ಲಮಾನ, ಮರ್ಯಾದೆಗಳೂ ಸುಟ್ಟುಬೂದಿಯಾಗಿ ಬಿಡುತದೆ. ಅಂಥ ಪಾಪವೆಸಗಿದ್ದೀ 
ನೀನು. ‘What committed 7' Fo ಕೇಳುವಷ್ಟು ಎದೆಗಾರಿಕೆಯೆ ನಿನಗೆ 1 
ಅಥೆಲೋವಿಗೆ ಆ ಕ್ಷಣ ಇಯಾಗೋ ಹೇಳಿದ ಮಾತು ಮತ್ತೆ ಮಾರ್ದನಿಗೊಂಡಿರಬೇಕು - 
ವೆನಿಸಿನ ಹೆಣ್ಣು ಮಕ್ಕಳ ರೀತಿನೀತಿಗಳನ್ನು ಬಣ್ಣಿಸಿದ್ದನಲ್ಲ ಅವನು | ಅದಕ್ಕೆ ತಕ್ಕ ಹಾಗೆ ಏನೂ 
ತಿಳಿಯದ ಮಳ್ಳಿಯ ಹಾಗೆ "What committed ?' ಎಂದು ಕೇಳುತಾಳೆ ಇವಳು. ನೀನು 
ಮಾಡಿದ ಕೃತ್ಯ ಅರಿತ "heaven stops the nose at it, and the moon winks, / The 
bawdy wind, that kisses all it meets / Is hushed within the hollow mine of 
‘earth / And will not hear it .... ಆಕಾಶ, ಭೂಮಿ, ಚಂದ್ರ, ವಾಯು ಯಾವುವೂ 
ಕಣೆರದು ನೋಡಲಾಗದ, ಹೊಲಸಿನ ಮೂಗು ತೆರೆದು ಉಳಿಯಲಾಗದಂಥ ಕೃತ್ಯವೆಸಗಿದ್ದೆ 
ನೀನು. ಎಂದೂ, ಎಲ್ಲಿಯೂ ತರತಮವೆಎಣಿಸದೆ ಸ್ವಚ್ಛಂದವಾಗಿ ಆಡುವ ಲಂಪಟ ತಂಗಾಳಿ 
ಕೂಡ ನೀನು ಎಸಗಿದ ಕೃತ್ಯಕ್ಕೆ ಹೇಸಿ ಭೂಮಿಗರ್ಭದಲ್ಲಿ ಅಡಗಿ ಮುಖಮುಚ್ಚಿಕೊಂಡು 
ಬಿಡುತ್ತದೆ. ಮತ್ತೆ ಕೇಳುವ ಧಾರ್ಷ್ಯವೆ ನಿನಗೆ ?' "What committed 7, Impudent 
strumpet !' ನಿರ್ಲಜ್ಜ ಹಾದರಗಿತ್ತಿ ಎಂದು ಔಡುಗಚ್ಚುತಾನೆ. ಡೆಸ್ನಿಮೋನಾಳಿಗೆ ಪ್ರಥಮ 
ಬಾರಿಗೆಂಬಂತೆ ಗುಂಡಿಗೆ ಒಡೆದಂತಾಗಿ ತಲ್ಲಣಿಸಿಬಿಡುತಾಳೆ. ಆದರೂ ಆದ ಆಘಾತಕ್ಕೂ, 
ಅವಳು ಅದನ್ನು ಹೇಳಿಕೊಳ್ಳುವ ರೀತಿಗೂ ಒಂದಷ್ಟೂ ಹೋಲಿಕೆಯಾಗದಷ್ಟು ಪೇಲವವಾಗಿ 
ಕೇಳುತ್ತದೆ 'By heaven, you do me wrong' ಅಷ್ಟೆ. ಮಾತೇ ಹೊರಡದಷ್ಟು 
ಧಕ್ಕೆಯಾಗಿದೆ. ಈ ಮಾತುಗಳಿಂದ ತನಗೆ ಅನ್ಯಾಯವಾಗಿದೆ ಎಂದು ಮಾತ್ರ ಉಸುರಬಲ್ಲಳು 
ಅವಳು. "ಹಾಗಾದರೆ ಕೇಳು, ನೀನು ಬೆಲೆವೆಣ್ಣು ಅಲ್ಲವೇನು ?' "ಅಲ್ಲ... ಒಬ್ಬ ಕ್ರಿಸನ 
ಅನುಯಾಯಿಯಾಗಿ ಹೇಳುತ್ತಿದ್ದೇನೆ. ಅಲ್ಲ ನನ್ನ ಈ ಒಡಲನ್ನು, ನನ್ನ ಸ್ವಾಮಿಗಲ್ಲದೆ ಬೇರೆ 
ಯಾರಿಗೂ ಅನೈತಿಕವಾಗಿ ಮುಟ್ಟಿಸಿ ಹೊಲಸುಗೊಳಿಸಿಕೊಳ್ಳದಿರುವುದು ಹಾದರಗಿತ್ರಿಯ 
ಲಕ್ಷಣವಲ್ಲವೆನ್ನುವುದಾದರೆ ನಾನು ಖಂಡಿತ ಹಾದರಗಿತಿಯಲ್ಲ' ಡೆಸ್ಟಿಮೋನಾ ಇಡೀ 
ನಾಟಕದಲ್ಲಿ ಅಥೆಲೋನೊಂದಿಗೆ ಆಡುವ ಮೊದಲ ಮತ್ತು ಕೊನೆಯ ಬಾರಿಯ 
ದೃಢವಿಶ್ವಾಸದ ಮಾತುಗಳು. ಕೊನೆಯ ಅಂಕದಲ್ಲಿತನ್ನ ಸಾವು ಸನಿಹವಾಗುತಿದೆ ಎಂಬ ನಂಬಿಕೆ 
ಬಲವಾಗುತಿದ್ದಂತೆ ಅವಳು ಇದಕ್ಕಿಂತ ಹೆಚ್ಚು ಸ್ಟೈರ್ಯದಿಂದ ಮಾತನಾಡುವುದು ನಿಜ. 

ಆದರದು ನೀರಿನಲ್ಲಿ ಮುಳುಗುತ್ತಿರುವವನ ತಲೆ, ಕ್ಸ ಗಳು ನೀರೊಳಗೆ ಕುಸಿಯುತಿದ್ದಂತೆ ಜೀವಕ್ಕೆ 


೨೦೨ ಶೇಕ್‌ಷಿಯರ್‌- ಎರಡು ನಾಟಕಗಳ ಅಧ್ಯಯನ 


ಅಂಟಿಕೊಳ್ಳುವ ಕೊನೆಯ ಯತ್ನದ ಆಕ್ರಂದನವಾಗುತದೆಯೇ ವಿನಾ ಪ್ರತಿಭಟನೆಗಳಾಗಿ 
ಕೇಳುವುದಿಲ್ಲ ಆದರೆ ಇಲ್ಲಿ ಪ್ರಪ್ರಥಮ ಬಾರಿಗೆಂಬಂತೆ ಪ್ರತಿಭಟಿಸುತಾಳೆ. ಅಥೆಲೋನ 
ವಿವರಣೆಯಲ್ಲಿಪರಿಶುದ್ಧತೆಗೆ ಅರ್ಥವೇನೋ ಅವಳಿಗೆ ಗೊತ್ತಿಲ್ಲ ಆದರೆ ತನ್ನಮಟ್ಟಿಗೆ, ತಾನು 
ಅರ್ಥವಾಗುವ ರೀತಿಯಲ್ಲಿ ತಾನು ಪವಿತ್ರಳು, ನಿಷ್ಠಳು. ಈ ಮಾತುಗಳಲ್ಲಿ ಹಿಂದಿನ 
ಕಠೋರತೆಯಿಲ್ಲದಿದ್ದರೂ, ದೃಢತೆಗೆ ಅಥೆಲೋ ಕೊಂಚ ಅಸ್ಥಿರನಾದನೆ 7 ‘What, not a 
whore ? ಎಂದಷ್ಟೇ ಅನ್ನುತಾನೆ. ಅಲ್ಲ, ದೇವರ ದಯೆ ನನ್ನ ಮೇಲೆ ಇರಲಾಗಿ ತಾನು 
ಹಾದರಗಿತ್ತಿಯಲ್ಲ ಅನ್ನುತಾಳೆ. ಅದೇ ವೇಳೆಗೆ, ಬಹುಶಃ ಗಂಡ-ಹೆಂಡಿರ ಮಧ್ಯದ ಎತ್ತಿದ 
ದನಿಯ ವಾಗ್ವಾದ ಕಿವಿಗೆ ಬಿದ್ದು ಎಮಿಲಿಯಾ ಪ್ರವೇಶಿಸಿ ದೂರ ನಿಲ್ಲುತಾಳೆ. ಅಥೆಲೋನ 
ಮುಂದಿನ ಪ್ರಶ್ನೆ ಅತ್ಯಂತ ಮಾರ್ಮಿಕವೂ, ಅರ್ಥಪೂರ್ಣವೂ ಹೌದು. 1s it possible 7' 
ಅವಳನ್ನು ಕೇಳಿದ ಪ್ರಶ್ನ ತನ್ನನ್ನೇ ಕೇಳಿಕೊಂಡ ಪ್ರಶ್ನೆ ಪ್ರಶ್ನೆಯೂ ಹೌದು, ಅರ್ಥವಾಗದ ಒಗಟು 


ಬ ಗ್‌] 


ಏಕಾಏಕಿ ಕಂ ಆ.1೬ ಹೌದು. ತಾನು ತಿಳಿದಂತೆ ನೀತಿಗೆಟ್ಟ ಹೆಣ್ಣೊಂದು ಇಷ್ಟು 


ಆತ್ಮವಿಶ್ವಾಸದಿಂದ ತನ್ನನ್ನು ಎದುರಿಸಬಲ್ಲಳೆ ? ಇಯಾಗೋ ಹೇಳಿದ್ದಕ್ಕಿಂತ ಕುಲಗೆಟ್ಟಿದೆಯೆ ಈ 
ವೆನಿಸಿನ ಸಂಸ್ಕೃತಿ ? ಆಥಮ ತನ್ನ ಎಲ್ಲ ಎಣಿಕೆ ಟು. ತಪ್ಪಿದ್ದು ಡೆಸಿಮೋನಾಳ 
ಮಾತೇ ಸತ್ಯ ಬರಬಹುದೆ 7'](16 possible 7' ಗೊಂದಲ ಪರಾಕಾಷ್ಠೆಯನ್ನು ಮುಟ್ಟಿದಂತಾಗಿ 
ಕ್ಹಣವಷ್ಟೇ ದಡಬಡಿಸುತಾನೆ. ' heaven, forgiveness’ ದೇವರು ಕರುಣೆ ತೋರಲಿ ; 
ದೇವರ "ಕ್ಷಮೆಯಿರಲಿ. ಇಬ್ಬರ ಮೇಲೂ ....ಅಥೊಲೋ ಎಚ್ಚೆಶವನಂತೆ, ಆದರೂ ಈ 
ವಿಚಾರಣೆ ಇಲ್ಲಿಗೆ ಸಾಕೆಂಬಂತೆ, ಇಡೀ ಗೊಂದಲ ಸ್ಥಿತಿಯಿಂದ "ಆಯಾಸಗೊಂಡವನಂತೆ 
ನಿಷ್ಠಮಿಸುವುದಕ್ಕೆ ಮುಂಚೆ ವ್ಯಂಗ್ಯ ಮಿಶ್ರಿತ ಕ್ರೌರ್ಯದಿಂದ ಹೇಳುತಾನೆ: 


"ಒಳ್ಳೆಯದಾಗಲಿ ನಿನಗೆ ಎಂದು ಹಾರೈಸುತ್ತೇನೆ. ವೆನಿಸಿನ ವಂಚಕ ಹಾದರಗಿತ್ತಿ ಆ 
ಅಥೆಲೋನನ್ನು ಮದುವೆಯಾದಳಲ್ಲ ಅವಳೇ ನೀನು ಎಂದು ಭಾವಿಸಿಬಿಟ್ಟಿದ್ದೆ ಎಂದು ಹೇಳಿ 
ಅಲ್ಲಿ ದೂರ ನಿಂತ ಎಮಿಲಿಯಾಳನ್ನು ಸಂಬೋಧಿಸಿ "ನೀನು, ಸಂತ ಪೀತರನ ನಿವಾಸದ 
ಎದುರಿನ ಬಾಗಿಲು ಕಾಯುವ ನೀನು, ನರಕದ ದ್ವಾರಪಾಲಕಿ ಆ್ಲ್ಯ.ಲ್ಲ. ನೀನೇ....ನೀನು.... 
ನಮ್ಮ ಕೆಲಸ ಮುಗಿಯಿತು. ನಿನ್ನ ಸೇವೆಗಾಗಿ ತಗೋ ಈ ಭಕ್ಷೀಸು. ಬೀಗ ಹಾಕಿಟ್ಟುಕೊಂಡು 
ಗುಟುಗಳೆಲ್ಲ ಭದ್ರವಾಗಿಟುಕೋ.... ' ಎಂದು ಗುಡುಗಿ ನಿಷ್ಯಮಿಸಿ ಬಿಡುತ್ತ್‌ನೆ. ಅವನು 
ಬಳಸುವ ಒಂದು ಮಾತು ನೋಡಬೇಕು : "We have done our course’... ಹಿಂದೆ ಈ 
ದೃಶ್ಯದಲ್ಲಿ ಪ್ರವೇಶ ಮಾಡಿದಾಗ ಎಮಿಲಿಯಾಗೆ ಹೊರ ಹೋಗಲು ಹೇಳುವಾಗ ಆಡಿದ 
ಮಾತುಗಳೂ ನಮ್ಮನೆನಪಿನಲ್ಲಿವೆ. ....'Leave procreants alone and shut the door". 
ಈಗ ಹೊರಡುವಾಗ 'we have done our course...’ ©Q'Course’ intercourse’ 


ಅರ್ಥವನ್ನೂ ಒಳಗೊಂಡಿರಲೇಬೇಕು. ವೇಶ್ಯಾಗೃಹಕ್ಕೆ ಬಂದು ವೇಶೈಯೊಡನೆ ಏಕಾಂತದ 


ಹ 


ಅಥೆಲೋ ೨೦೩ 


ವ್ಯವಹಾರ ಮುಗಿಸಿ ಹೊರಟಿದ್ದಾನೆ. ಈ ಕುಂಟಣಿಗಿತ್ತಿ ಎಮಿಲಿಯಾ ಈ ನರಕದ, 
ಪಾಪಕೂಪದ ಬಾಗಿಲು ಕಾಯುವ ಹೆಣ್ಣು ಅಥೆಲೋ ಡೆಸ್ಟಿಮೋನಾರ ಉಪಾಂತ ದೃಶ್ಯ ಇದು. 
ಮತ್ತೆ ಅವರನ್ನು ನಾವು ಕಾಣುವುದು ನಾಟಕದ ಅಂತಿಮ ದೃಶ್ಯದಲ್ಲಿ `ಡೆಸ್ಟಿಮೋನಾಳ 
ಜೀವಶಕ್ತಿಯೆಲ್ಲಬಸಿದು ಹೋಗಿ ಬಳಲಿ ಹೋಗಿದ್ದಾಳೆ. ಅಥೆಲೋವಿನ ನಿಷ್ಕಮಣದ ನಂತರ 
ಮುದುಡಿಬಿದ್ದಿದ್ದಾಳೆ. ಎಮಿಲಿಯಾಗೆ ಅಥೆಲೋವಿನ ವರ್ತನೆ ಎಳ್ಳಷ್ಟೂ ಅರ್ಥವಾಗುವುದಿಲ್ಲ, 
ಯಜಮಾನಿತಿಯ ಕಳೆಗುಂದಿದ ಈ ಸ್ಥಿತಿ ನೋಡಿ ಅವಳು ಹಿಂಡಿ ಹೋಗಿದ್ದಾಳೆ. ಏನು ಈ 
ಮನುಷ್ಯನ ಅರ್ಥ ? ಏನವನ ಕಲ್ಪನೆಗಳು ಎಂದು ಅಚ್ಚರಿಪಟ್ಟುಡೆಸ್ಟಿಮೋನಾಳ ಬಳಿ ಬಂದು 
"ಹೇಗಿದ್ದೀ ತಾಯಿ ಚೆನ್ನಾಗಿದ್ದಿ ತಾನೆ 9' ಎಂದು ಕಳಕಳಿಯಿಂದ. ಕೇಳಿದ್ದಕ್ಕೆ ಉತರವಾಗಿ 
ಡೆಸ್ಟಿಮೋನಾ. "ಅರೆನಿದ್ರಾವಸ್ಥೆಯಲ್ಲಿದ್ದೇನೆ....' ಎಂದು ಮಂಪರಿನಲ್ಲಿ ಮಾತನಾಡಿದಂತೆ 
ಉಸುರುತಾಳೆ. "ಏನು ನನ್ನಧಣಿಗೆ ಏನಾಗಿದೆ' ಎನ್ನುತಾಳೆ ಎಮಿಲಿಯಾ. "ಯಾರು?9' 9' "ನಿನ್ನ 
ಅರ್ಥವಾಗದವಳಂತೆ ಕೇಳುತಾಳೆ. "ನನ್ನ ಪ್ರಭುವಿಗೆ, ತಾಯಿ....' "ಯಾರು ನಿನ್ನ ಪ್ರಭು....?' 
` "ನಿನ್ನ ಪ್ರಭುವಾದವನೇ' ಎಂದು ಆಶ್ಚರ್ಯದಿಂದ ಹೇಳಿದ ಎಮಿಲಿಯಾಗೆ ಡೆಸ್ಟಿಮೋನಾ 
"ನನಗೆ ಯಾರೂ ಪ್ರಭುವಿಲ್ಲ ಎಮಿಲಿಯಾ, ನನ್ನ ಬಳಿ ಮಾತನಾಡಬೇಡ. ಅಳಲೂ ಆಗದೆ 
ಉತರಗಳೂ ಇಲ್ಲದೆ ತೊಳಲಾಡುತಿದ್ದೇನೆ. ನನ್ನಲ್ಲಿರುವುದೆಲ್ಲಈಗ ನೀರಾಗಿ ಹರಿಯಬೇಕಷ್ಟೆ. 
ನೋಡು, ಈ ರಾತ್ರಿ ನನ್ನ ಹಾಸಿಗೆಗೆ ಮದುಮೆಯ ರಾತ್ರಿಯ ಪ್ರಸದ ಹೊದಿಕೆಗಳನ್ನು ಹಾಸು. 
ಮತ್ತೆನಿನ್ನ ಗಂಡನನ್ನೂ ಇಲ್ಲಿಕರೆದು ತಾ' ಜೀವದ್ರವವೆಲ್ಲಬತ್ತಿಹೋದಂತೆ ಹೇಳುತಾಳೆ. ಇಲ್ಲಿ 
ಎಲ್ಲವೂ ಖಂಡಿತ ಬದಲಾಗಿ ಬಿಟ್ಟಿದೆ ಎಂದು ಮರುಗುತ್ತಎಮಿಲಿಯಾ ನಿಷ್ಕಮಿಸುತಾಳೆ. 


ಇಡೀ ನಾಟಕದಲ್ಲಿ ಡಸ್ಟಿಮೋನಾಳು ಆಡುವ ಒಂದೇ ಸ್ವಗತ, ಈಗ ಏಕಾಕಿಯಾಗಿರುವ 
ಅವಳು ಆಡುತಾಳೆ. ತನ್ನನ್ನು ಹೀಗೆ ನಡೆಸಿಕೊಂಡದ್ದಕ್ಷೆ ಬಹುಶಃ ತಾನು ಅರ್ಹಳೇ ಇರಬೇಕು. 
....ಆಗಲಿ, ಒಳ್ಳೆಯದು.... ಆದರೆ ತಾನು ಏನು ಮಾಡಿದ್ದೇನೆಂದು ಹೀಗೆ ತನ್ನನ್ನು ಹಿಂಸಿಸಬೇಕು 
) ತನ್ನ ಅತಿ ಘೋರ ಅಪರಾಧವೂ ಕೂಡ ಅವನ ತೀರ ಸಣ್ಣ ಟೀಕೆಗೂ ಅರ್ಹವಾಗದಷ್ಟು 
ನಿಕೃಷ್ಟವಿರುವಾಗ, ಇದು ಯಾಕೆ ಹೀಗೆ ಎಂದು ಅರ್ಥವಾಗದೇ ವಿಚಲಿತಳಾಗುತಾಳೆ. 


ಇಯಾಗೋ ಬಂದವನೆ ಡೆಸ್ಲಿಮೋನಾಳನ್ನು ಏಕೆ ಕರೆಕಳಿಸಿದಿ, ಹೇಗಿದ್ದೀ ಎಂದು 
ನಮ್ರನಾಗಿ ಕೇಳುತಾನೆ. ಈ ಇಡೀ ದೃಷ್ಯದಲ್ಲಿ ಡೆಸ್ಟಿಮೋನಾಳ ಮಾತಿನ ರೀತಿ, ಅವಳು ತನ್ನ 
ಮನಸ್ಸಿಗಾದ ಭಯಂಕರ ವೇದನೆಯನ್ನು ಹೇಳಿಕೊಳ್ಳುವ ಬಗೆ ಇವುಗಳನ್ನು ನಾವು ಬಹು 
ಸೂಕ್ಬ ವಾಗಿ ಗಮನಿಸಬೇಕು. ಡೆಸ್ಟಿಮೋನಾ, ಇಯಾಗೋ, ಎಮಿಲಿಯಾರ ನಡುವೆ 
ನಡೆಯುವ ಈ ದೃಶ್ಯ ಅತ್ಯಂತ ನಾಟಕೀಯ ಹಾಗೂ ಪ್ರೇಕ್ಷಕರು ಮೂರು ಪಾತ್ರಗಳ ಬಗ್ಗೆ 
ಇದುವರೆವಿಗೆ ಸಷ್ಟ ಕಾಣದಿದ್ದ ವಿವರಗಳೂ ಗೋಚರವಾಗುತ್ತ ಹೋಗುವ ದೃಶ್ಯ. 
ಇಯಾಗೋನ ಪ್ರಶ್ನೆಗೆ ಡೆಸ್ಟಿಮೋನಾ ಏನೂ ಹೇಳಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿದ್ದೇನೆ ತಾನು 


೨೦೪ ಶೇಕ್‌ಪಿಯರ್‌-ಎರಡು ನಾಟಕಗಳ ಅಧ್ಯಯನ 


ಎನ್ನುತ್ತಾಳೆ. ಮಕ್ಕಳಿಗೂ ಕೂಡ ಹೆಚ್ಚು ಮಮತೆಯಿಂದ, ಮೃದುವಾಗಿ ಬುದ್ದಿ ಹೇಳುತಾರೆ. 
ನನಗೆ ಹಾಗೆ ಸರಿ ತಪ್ಪುಗಳ ವಿಷಯ ತಿಳಿಸಬೇಕಿದ್ದರೆ ಮಕ್ಕಳಿಗೆ ಹೇಳಿದಂತೆ ಹೇಳಬಹುದಿತ್ತು 
ಕಠಿಣ ಶಬ್ದಗಳು ಕಠಿಣ ರೀತಿಗಳು ತನಗೆ ಅನವಶ್ಯಕವಾಗಿದ್ದಿತು. ಅಥೆಲೋ ಆ ರೀತಿ ನನ್ನನ್ನು 
ನಡೆಸಿಕೊಳ್ಳಬಹುದಿತು, ಇಯಾಗೋವಿಗೆ ಅವಳ ಮಾತಿನ ಅರ್ಥವಾಗದಂತೆ, ಏನಾಯಿತು, 
ಏನು ವಿಷಯ ಎಂದು ತಿಳಿಯಬಯಸುತಾನೆ. ಡೆಸ್ಟಿಮೋನಾಳು ಆಡಬಹುದಾಗಿದ್ದ, ಆದರೆ 
ಅವಳ ಬಾಯಲ್ಲಿ ಅಂಥ ಮಾತುಗಳೇ ಸಾಧ್ಯವಿಲ್ಲದಂಥ ಮಾತುಗಳನ್ನು ಎಮಿಲಿಯಾ 
ಆಡುತಾಳೆ - ನೇರವಾಗಿ, ಕಟುವಾಗಿ, ಮಾತುಗಳಲ್ಲಿ ಯಾವ ಸಂಕೋಚವೂ ಇಲ್ಲದಂತೆ. 
ಅಥೆಲೋ ಹೆಂಡತಿಯನ್ನು ವೇಶ್ಯೆಯೆಂದು ಹಳಿದಿದ್ದಾನೆ. ಯಾವ ಕೋಮಲ ಮನಸ್ಸೂ 
ಸಹಿಸಲಾರದಂಥ ಶಬ್ದಗಳನ್ನು ಬಳಸಿದ್ದಾನೆ. ಡೆಸ್ಟಿಮೋನಾ ತಾನು ಅಂಥ ಮಾತುಗಳಿಗೆ ಅರ್ಹಳೆ 
ಎಂದು ಕೇಳಿದ್ದಕ್ಕೆ ಇಯಾಗೋ ಎಂಥ ಮಾತುಗಳು ಎಂದು ತಿಳಿಯ ಬಯಸುತಾನೆ. 
ಡೆಸ್ಟಿಮೋನಾಳಿಗೆ ಎಮಿಲಿಯಾ ಬಳಸಿದ ಶಬ್ದಗಳನ್ನು ಮತ್ತೆಆಡಲು ಸಾಧ್ಯವೇ ಇಲ್ಲ ಅಥೆಲೋ 
ಬಳಸಿದನೆಂದು ಎಲಿಮಿಯಾ ಹೇಳಿದ ಶಬ್ದಗಳಿಗೆ ತಾನು ಅರ್ಹಳೇ ಎನ್ನುತಾಳೆ. ಎಮಿಲಿಯಾ 
ಮತ್ತೆ ವಿಶದವಾಗಿ ಮಾತನಾಡುತಾಳೆ. ಪಾನಮತ್ತ ನಿರ್ಗತಿಕನೊಬ್ಬ ಕೂಡ ತನ್ನ ಸೂಳೆಗೆ 
ಬಳಸಬಾರದಂಥ ಶಬ್ದಗಳು. ಆದರೆ ಹೀಗೇಕೆ ಮಾಡಿದನೆಂದು ಇಯಾಗೋವಿಗೆ 
ಅರ್ಥವಾಗುವುದಿಲ್ಲ ತನಗೆ ಗೊತ್ತಿಲ್ಲ ತಾನು ಸತ್ಯವಾಗಿ ಅಂಥವಳಲ್ಲಎಂಬುದು ಮಾತ್ರ ತನಗೆ 
ಗೊತ್ತು ಎನ್ನುತಾಳೆ ಡೆಸ್ಟಿಮೋನಾ. ಈ ಕ್ಷಣದಲ್ಲಿ ಅವಳು ತನ್ನ ದುಃಖ ತಡೆಯಲಾಗದೆ 
ಕಣ್ಣೀರಿಡುತಾಳೆ. ಅಥೆಲೋ ಅಷ್ಟೆಲ್ಲ ರೋಷಾವಿಷ್ಟನಾಗಿ ಮಾತನಾಡಿದಾಗ ಕೂಡ ಕಣ್ಣೀರು 
ಸುರಿಸದಿದ್ದ ಡೆಸ್ಟಿಮೋನಾ ಈಗ ತನ್ನ ಸಂಕಟವನ್ನು ಹೆಚ್ಚು ಭರಿಸಲಾಗದೆ ಈ ಭಾರದಲ್ಲಿ 
ಕುಸಿಯುತಾಳೆ. ಇಯಾಗೋ ಅಳಬೇಡ, ಅಳಬೇಡ ಎಂದು ಅವಳಿಗೆ ಸಮಾಧಾನ ಹೇಳಿ, 
ಎಂಥ ದುರ್ದೈವ ಇದು ಎಂದು ಮರುಗುತಾನೆ. ಉಚ್ಚ ಸಂಬಂಧಗಳನ್ನೆಲ್ಲ ತಿರಸ್ಕರಿಸಿ, ತನ್ನ 
ತಂದೆ, ತನ್ನ ನಾಡು, ತನ್ನ ಬಂಧು ಮಿತ್ರರು ಎಲ್ಲರನ್ನೂ ತ್ಯಜಿಸಿ ಇವನನ್ನು ಮದುವೆಯಾಗಿದ್ದು 
"ಸೂಳೆ ಎಂದು ಕರೆಸಿಕೊಳ್ಳುವುದಕ್ಕೇನು? ಯಾರಿಗಾದರೂ ಅಳದೆ ಇರಲು ಸಾಧ್ಯವೆ ಎಂದು 
ಕನಲುತಾಳೆ ಎಮಿಲಿಯಾ. ಎಲ್ಲ ನನ್ನ ಕೆಟ್ಟ ಹಣೆಬರಹ ಎಂದು ಇಡೀ ಪ್ರಸಂಗಕ್ಕೆ ತನ್ನನ್ನೇ 
ಹಳಿದುಕೊಳ್ಳುತಾಳೆ ಡೆಸ್ಟಿಮೋನಾ. ಅವನಾಡಿದ ಮಾತುಗಳಿಗೆ ಅಥೆಲೋನನ್ನುಜರಿಯಬೇಕು 
ನೀನು ಎಂದು ಮುಂದುವರೆದು ಆದರೆ ಹೀಗೇಕಾಯಿತು ಎಂದು ಅಚ್ಚರಿಪಡುತಾನೆ 
ಇಯಾಗೋ. ದೇವರಿಗೆ ಗೊತ್ತು ಎಂದು ವಿವರ ಹುಡುಕಲು ಸಾಧ್ಯವಿಲ್ಲದೆ ಹೇಳುತ್ತಾಳೆ 
ಡೆಸ್ಟಿಮೋನಾ. ಇಲ್ಲಿಂದ ಮುಂದಕ್ಕೆ ಹದಿನೆಂಟು ಸಾಲುಗಳು ಇಯಾಗೋ ಮತ್ತು ಎಮಿಲಿಯಾ 
ಮಧ್ಯೆ ಮಾತ್ರ ನಡೆಯುವ ಸಂಭಾಷಣೆ. ಎಮಿಲಿಯಾಗೆ ಖಂಡಿತವಾಗಿದೆ ಈಗ - ಈ ಇಡೀ 
ಪ್ರಸಂಗದ ಹಿಂದೆ ಯಾವನೋ ಒಬ್ಬ "Eternal villian’ ‘Busy and insinuating 
rogue' ‘cogging, cozening slave’ ತನ್ನದೇನೋ ಸ್ವಾರ್ಥ ಸಾಧಿಸುವುದಕ್ಕೆ ಹೀಗೆ 


pS 


ಅಥೆಲೋ ೨೦೫ 


ಮಾಡಿರಬೇಕು ಎಂದು. ಇಯಾಗೋ ಕೊಂಚ ಅಧೀರನಾಗುತಾನೆ ; ಅವಳ ಮಾತನ್ನು 
ಸಾಧ್ಯವೇ ಇಲ್ಲದ ಊಹೆಗಳೆಂಬಂತೆ ತಳ್ಳಿಹಾಕುತಾನೆ. ಈ ಕ್ಷಣವೂ ಕೂಡ ಡೆಸ್ನಿಮೋನಾ ತನ್ನ 
ಮುಗ್ದ ಸಜ್ಜನಿಕೆಯನ್ನು ಕಲೆದುಕೊಳ್ಳುವುದಿಲ್ಲ ಅಂಥವನೊಬ್ಬನಿದ್ದರೆ ದೇವರು ಅವನನ್ನು 
ಕ್ಷಮಿಸಲಿ ಎಂದು ಬಯಸುತ್ತಾಳೆ. ಗಲ್ಲಿಗೇರಿಸುವ ವಧಕಾರ ಕ್ಷಮಿಸಲಿ, ನರಕದಲ್ಲಿ ಅವನ 
ಮೂಳೆಗಳನ್ನು ಕಿತ್ತು ತಿನ್ನಲಿ ಎಂದು ಶಪಿಸುತಾಳೆ ಎಮಿಲಿಯಾ. ವೇಶ್ಯೆ ಎಂದು ಕರೆಯಬೇಕು 
ಯಾಕೆ ಅವನು ? ಯಾರು ಅವಳ ಗೆಣೆಕಾರರು ? ಯಾವಾಗ, ಎಲ್ಲಿ, ಹೇಗೆ ಸಾಧ್ಯ ಎಂದು 
ತಿಳಿದು ಆರೋಪಮಾಡುತ್ತಿದ್ದಾನೆ ಇವನು ? ಯಾವನೋ 'uಃrag್ರeous rogue’ ‘base 
notorious knave:’, 'scurvy fellow’ ಇಂಥ ಕೆಲಸ ಮಾಡಿರಬೇಕು. ಯಾರೆಂದು ತಿಳಿದರೆ 
ಜಗತಿನ ಎಲ್ಲರ ಕೈಗಳಿಗೆ ಚಾಟಿಗಳು ನೀಡಿ ಈ ಭೂಮಿಯ ಅಂಚಿನವರೆವಿಗೆ, ಪೂರ್ವದಿಂದ 
ಪಶ್ಚಿಮದವರೆವಿಗೆ ಅವನನ್ನು ಅಟ್ಟಿಸಿಕೊಂಡು ಹೋಗಿ ಥಳಿಸಬೇಕು ಎಂದು ಹೃತೂರ್ವಕವಾಗಿ 
ಹಾರೈಸುತಾಳೆ. ಅಡ್ಡ ಬರಲು ಯತ್ನಿಸಿದ ಇಯಾಗೋನ ಬಾಯಿಮುಚ್ಚಿಸಿ ಅಂಥದೇ ಒಬ್ಬ 
ಮಹಾನುಭಾವ ಯಾರೋ ಇಯಾಗೋನ ತಲೆಯೂ ಕೆಡಿಸಿ ಮೂರನ ಜೊತೆಗೆ ತನ್ನ 
ಸಂಬಂಧ ಸೃಷ್ಟಿಸಿ ತಮ್ಮಿಬ್ಬರ ಸಂಬಂಧಕ್ಕೆ ಕಲ್ಲುಹಾಕಲು ಹೊರಟಿದ್ದ ಇಯಾಗೋನಿಗೆ ಇದು 
ಕೊಂಚ ವಿಪರೀತವೆನಿಸಿ, ನೀನೊಬ್ಬಮೂರ್ಬ ಹೆಂಗಸು ಎಂದು ಅವಳ ವಾಗ್ಗಧಿಗೆ ಮುಕಾಯ 
ತರಲು ಯತ್ನಿಸುತಾನೆ. ಡೆಸ್ಟಿಮೋನಾಳಿಗೂ ಇದು ಸಾಕೆನಿಸಿರಬೇಕು. ತನ್ನ ಚಿಂತೆ ತನ್ನಗಂಡನನ್ನು 
ಮತ್ತೆ ಪಡೆಯುವುದು ಹೇಗೆ ಎಂದು. "ಪ್ರಿಯ ಮಿತ್ರ ಇಯಾಗೋ ಅವನ ಬಳಿ ಹೋಗು' 
ದೇವರಾಣೆ ತನಗೆ ತನ್ನ ಗಂಡನನ್ನು ಹೇಗೆ ಕಳೆದುಕೊಂಡೆ ಎಂದು ಅರ್ಥವಾಗುತ್ತಿಲ್ಲ "ನನ್ನ 
ಮಂಡಿಯೂರಿ ಇಲ್ಲಿ ಪ್ರಮಾಣ ಮಾಡುತೇನೆ. ನನ್ನ ಕಲ್ಪನೆಯಲ್ಲಿ, ಕ್ರಿಯೆಯಲ್ಲಿಎಂದಾದರೂ 
ನಾನು ಅವನ ಪ್ರೀತಿಗೆ ಅಪಚಾರವೆಸಗಿದ್ದರೆ, ಅಥವಾ ನನ್ನ ಕಣ್ಣು, ಕಿವಿ ಅಥವಾ ಯಾವುದೇ 
ಇಂದ್ರಿಯವಾಗಲಿ ಅವನನ್ನಲ್ಲದೆ ಬೇರೆ ಪುರುಷರ ವಿಷಯದಲ್ಲಿ ಆಸಕಿವಹಿಸಿದ್ದರೆ ಅಥವಾ 
ಹಿಂದೂ, ಇಂದೂ ಮತ್ತು ಎಂದೆಂದಿಗೂ ಅವನನ್ನು ಅಪಾರವಾಗಿ ಪ್ರೀತಿಸದೇ ಇದ್ದರೆ ಎಲ್ಲ 
'ದುರ್ಗತಿಗಳೂ ನನ್ನನ್ನು ಆವರಿಸಿ ಹಾಳುಮಾಡಲಿ. ನನ್ನನ್ನು ಅವನು ತಿರಸ್ಕರಿಸಿ ದೂರ 
ತಳ್ಳಿದರೂ ಕೂಡ ಅವನ ಕುರಿತಾದ ಪ್ರೀತಿ ಮಾತ್ರ ಅಚಲವಾಗಿ ಉಳಿಯುತದೆ ಎಂದು ನನಗೆ 
ಖಂಡಿತವಿದೆ. ನಿರ್ದಯತೆ ಯಾರನ್ನೂ ಧೃತಿಗೆಡಿಸಬಹುದು. ಅವನ ನಿರ್ದಯತೆ ನನ್ನ 
ಬದುಕನ್ನೇ ನಾಶಮಾಡಿಬಿಡುತದೆ. "ವೇಶ್ಯೆ' ಎಂಬ ಶಬ್ದ ನನ್ನ ಬಾಯಲ್ಲಿ ನಾನು ಆಡಲಾರೆ. 
ಹೀಗೆ ಆ ಮಾತು ನನ್ನ ನಾಲಗೆಯಿಂದ ಹೊರ ಬಂದ ಕೂಡಲೇ ನನ್ನ ಬಗ್ಗೆಯೇ 
ಅಸಹ್ಯವಾಗುತ್ತದೆ. ಹಾಗಿರುವಾಗ ಕ್ರಿಯೆಯಲ್ಲಿಯೂ ಆ ರೀತಿ ನಡೆದುಕೊಳ್ಳುವುದಕ್ಕೆ ನನ 
ಈ ಇಡೀ ಜಗತಿನ ವೈಭವವೂ ಆಕರ್ಷಿಸಲು ಸಾಧ್ಯವಿಲ್ಲ.' ಹೃದಯ ಮಿಡಿಯುವ 
ಮಾತುಗಳು ಇವು. ನಿರ್ಮಲ ಮನಸ್ಸಿನ ಹೂವಿನಂಥ ಮಾತುಗಳು. ಈ ಬಗ್ಗೆ ಮತ್ತೂ 
ಹೇಳುವುದಕ್ಕೆ ಮುಂಚೆ ಈ ದೃಶ್ಯದ ಕೊನೆಯ ಮೂರು ನಾಲ್ಕು ಸಾಲುಗಳ ಕುರಿತು 


೨೦೬ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಮಾತನಾಡಿಬಿಡೋಣ. ಇಯಾಗೋ ಅವಳಿಗೆ ಸಮಾಧಾನ ಮಾಡುತಾನೆ. "“ಅಸ್ವಸ್ಥ 
ಗೊಂಡಿರುವ ಅಧೆಲೋವಿನ ಮನಸ್ಠಿತಿಯಷ್ಟೆ ಇದು. ರಾಜ್ಯಕ್ಕೆ ಸಂಬಂಧಿಸಿದ ಯಾವುದೋ 
ವಿಷಯದಲ್ಲಿ ಅವನು ಮುಳುಗಿರಬೇಕು. ಅಲ್ಲಿ ತಲೆಕೆಡಿಸಿಕೊಂಡು ನಿನ್ನ ಮೇಲೆ 
ಕಿಡಿಕಾರುತಿದ್ದಾನೆ'', "ಅದು ಇಷ್ಟುಮಾತ್ರವಾಗಿದ್ದರೆ' ಎಂದು ಆಶಿಸಿದ ಡೆಸ್ಸಿಮೋನಾಳಿಗೆ "ಅದು 
ಅಷ್ಟೆ, ನಿನಗೆ ಆಶ್ವಾಸನೆ ನೀಡುತ್ತೇನೆ' ಎಂದನ್ನುತಿದ್ದಂತೆ ಇಯಾಗೋವಿಗೆ ದೂರದಲ್ಲಿ 
ಕಹಳೆಗಳು ಮೊಳಗಿದ್ದು ಕೇಳಿ ಡೆಸ್ಟಿಮೋನಾಳನ್ನು ಭೋಜನಕ್ಕೆ ಆಹ್ವಾನಿಸುತ್ತಿರುವ ಸೂಚನೆ, 
ವೆನಿಸಿನಿಂದ ದೂತರು ಅವಳಿಗಾಗಿ ಕಾದಿದ್ದಾರೆ ಎಂದು ಹೇಳಿ'Gಂ in, weepnot, all things 
shall be well ಎಂದು ಧೈರ್ಯ ಹೇಳುತಾನೆ. ಅಲ್ಲಿಗೆ ಈ ಮೂವರ ದೃಶ್ಯ ಮುಗಿಯುತ್ತದೆ. 


ಈ ದೃಶ್ಯದ ಕುರಿತು ಆರಂಭದಲ್ಲಿ ಒಂದು ಮಾತು ಹೇಳಿದ್ದೆ ""...ಈ ದೃಶ್ಯ ಅತ್ಯಂತ 
ನಾಟಕೀಯವೂ ಹಾಗೂ ಪ್ರೇಕ್ಷಕರಿಗೆ ಈ ಮೂರು ಪಾತ್ರಗಳ ಬಗ್ಗೆ ಇದುವರೆವಿಗೆ ಸಷ್ಟವಾಗಿ 
ಕಾಣದಿದ್ದ ವಿವರಗಳೂ ಗೋಚರವಾಗುತ್ತ ಹೋಗುವ ದೃಶ್ಯ'' ಎಂದು. ಈಗ ಆ ಮಾತನ್ನು 
ಪುಷ್ಲೀಕರಿಸಬೇಕಾದುದು ಅವಶ್ಯವೇ ಹೌದು. ಮತ್ತು ಇದಕ್ಕೂ ಮುಂಚೆ ನಾಲ್ಕನೇ ಅಂಕದ 
ಮೊದಲ ದೃಶ್ಯದ ಆರಂಭದಲ್ಲಿಇಯಾಗೋನಕುರಿತು ಮಾತನಾಡುತ್ತ'ನನಗನ್ನಿಸುವ ಮಟ್ಟಿಗೆ 
ಇಡೀ ನಾಟಕದಲ್ಲಿ ಅವನ ಪ್ರಧಾನ ಗುರಿ ಹಾಗು ಲಕ್ಷ್ಯ ಡೆಸ್ಟಿಮೋನಾಳೇ, ಅಥೆಲೋ ಅಲ್ಲ 
ಎಂದಿದ್ದೆ ಮತ್ತೆಆ ಮಾತನ್ನು ಮುಂದುವರೆಸದೆ "ಈ ಹಂತದಲ್ಲಿಇಷ್ಟುಸಾಕು' ಎಂದು ಹೇಳಿ 
ಇಯಾಗೋವಿನ ಕುರಿತಾದ ಆ ಭಾಗಕ್ಕೆ ತಾತ್ಕಾಲಿಕ ತಡೆ ನೀಡಿದ್ದೆ ಈಗ ಇಯಾಗೋವಿನ ಬಗ್ಗೆ 
ನಮ್ಮ ವಿಶ್ಲೇಷಣೆ ಮುಂದುವರೆಯಬಹುದು ಎಂದೂ ಮತ್ತು ಅದಕ್ಕಿಂತ ಹೆಚ್ಚಿಗೆ ಹೇಗೆ 
ಡೆಸ್ಟಿಮೋನಾಳೇ ಅವನ "ಅಂತಿಮ ಗುರಿ ಹಾಗೂ ಲಕ್ಸ್ಯ' ಎಂಬ ಮಾತು ಸಕಾರಣವಾದುದು 
ಎಂದು ನೋಡಲು ಯತ್ನಿಸುವುದಕ್ಕೆ ಸಕಾಲವೆನಿಸುತ್ತದೆ. ಡೆಸ್ಲಿಮೋನಾಳ ಎದುರು ಮಾತ್ರ ತಗ್ಗಿ 
ಬಗ್ಗಿ ನಡೆಯುತಾನೆ ಇಯಾಗೋ ಎಂದು ಕೂಡ ಹೇಳಿದ್ದೆ ಯಾಕೆ ಹೀಗೆ ? ಅವನ 
ಸಹಜಗುಣಗಳೆಲ್ಲ ಮಾಯವಾಗುತವೆ ಯಾಕೆ ? ತಾನು ಬಿಳಿಯ, ಅವಳು ಬಿಳಿಯಳು, 
ಇಬ್ಬರೂ ವೆನಿಷಿಯವರು, ಒಂದೇ ಸಂಸ್ಕೃತಿಯವರು. ಈ ಕರಿ ಹುಡುಗ - ಬಿಳಿ ಹುಡುಗಿಯ 
ಮಧ್ಯದ ಮದುವೆಗೆ ಹುಳಿ ಹಿಂಡಬೇಕೆನಿಸಿದರೆ ಅವನಿಗೆ ಬಹುಶಃ ಡೆಸ್ಟಿಮೋನಾಳನ್ನೂ 
ಬಳಸಿಕೊಳ್ಳುವುದು ಹೆಚ್ಚುಸುಲಭವಾಗುತಿತಲ್ಲವೆ ? ಇಬ್ಬರೂ ಮೇಲ್ನೋಟ್ಕಕಾದರೂ ಒಂದೆ 
ತರಂಗಮಾನದವರು. ಆದರೂ ಅವಳ ಹತಿರ ಆಪವಾಗಿ ಮಾತನಾಡವುದಿರಲಿ, 
ಸುಳಿದಾಡಲೂ ಅವನಿಗೆ ವಿಚಿತ್ರ ಕಸಿವಿಸಿ ಉಂಟಾಗುತದಲ್ಲಯಾಕೆ? 


" ಇದಕ್ಕೆ ಉತರ ಕೊಡುವ ಮೊದಲು ಬಹುಶಃ ನಾಟಕದ ಈ ಹಂತದಲ್ಲಿಇಯಾಗೋವಿನ 
ವ್ಯಕಿತ್ಸದ ಮೂಲ ಹಾಗೂ ಪ್ರಾಧಾನ ಲಕ್ಷಣ ಯಾವುದು ಎಂದು ಹುಡುಕಿ ನೋಡುವುದು 
ಸೂಕ್ತ ಎಂದೆನಿಸುತದೆ. ಜನಾಂಗದ್ದೇಷ ಸ್ವೀದ್ವೇಷ ಅಧಿಕಾರವ್ಯಾಮೋಹ, ಅಸೂಯೆ 


ಅಥೆಲೋ ೨೦೭ 


ಇವುಗಳೆಲ್ಲಕ್ಕಿಂತ ಬಹುಮುಖ್ಯವಾಗಿ ಇಯಾಗೋ ಒಬ್ಬ ಜೀವದ್ದೇಷಿ, ಸಹಜತೆಗಳೂ, 
ಮುಗ್ಧತೆಗಳೂ, ಸುಂದರ ವಿಷಯಗಳೂ ಕಂಡಿತೆಂದರೆ ತೀರ ಅಸ್ವಸ್ಥನಾಗುತ್ತಾನೆ. ಈ 
ಮಾತುಗಳನ್ನು ಕೂಡ ಪುನರುಚ್ಚರಿಸುವುದಕ್ಕೆ ಕಾರಣ ಇಲ್ಲಿ ಡೆಸ್ಟಿಮೋನಾಳ ಸಂದರ್ಭದಲ್ಲಿ 
ಇದು ಪ್ರಸುತವಾಗುತದೆ ಎಂಬ ಕಾರಣಕ್ಕೆ. ತನ್ನ ಜೀವದ್ವೇಷದ ರಸಾಯನವನ್ನು ಉಣಿಸಲು 
ಅವನು ಆರಿಸಿಕೊಳ್ಳುವುದು ಅಥೆಲೋನನ್ನು ಡೆಸ್ಲಿಮೋನಾಳನ್ನಲ್ಲ ಎಂಬುದಕ್ಕೆ ಕಾರಣ 
ಇಲ್ಲಿದೆ. ಇಯಾಗೋ ಮತ್ತು ಡೆಸ್ನೋನಾ ಜೀವನ ಮೌಲ್ಯಗಳ ವಿರುದ್ದ 
ತುದಿಗಳಲ್ಲಿರುವವರು. ಇಯಾಗೋ ಜೀವದ್ದೇಷಿ ಡೆಸ್ಟಿಮೋನಾ ಸುತಲ ಜಗತ್ತು, ಜನ, 
ಹಾಗೂ ಎಲ್ಲಸುಂದರ ವಸುಗಳ ಕುರಿತು ಅಪಾರ ಆಸಕ್ತಿ, ಪ್ರೀತಿ ಹಾಗೂ ತಾದಾತ್ಮವನ್ನು 
ಹೊಂದಿರುವ ಹೆಣ್ಣು ಅವಳಿಗೆ ವಕ್ರಗಳೇ ಕಾಣುವುದಿಲ್ಲ ವಕ್ರ ಕಂಡಿತೆಂದರೆ ಅದು ತನ್ನ 
ನೋಟದ ದೋಷವಾಗಿ ಕಾಣುತದೆಯೇ ವಿನಾ ವಸುವಿನ ದೋಷವಾಗಿಯಲ್ಲ ಬದುಕಿನ 
ಬಗೆಗಿನ ಅವಳ ಬದ್ಧತೆ ಅವಳನ್ನೊಂದು ಪ್ರಕೃತಿ ಸೃಷ್ಟಿಸಿದ ಅತ್ಯಂತ ಮುಗ್ಗ ಮನೋಹರ ಪಾತ್ರ 
ಡೆಸಿಮೋನಾ. ಎಂದೇ ಜೀವ ಪ್ರೇಮದ ಸಾಕಾರಮೂರ್ತಿಯಾದ ಡೆಸ್ನಿಮೋನಾ 
ಜೀವದ್ವೇಷದ ಸಾಕಾರಮೂರ್ತಿಯಾದ ಇಯಾಗೋವಿನ ಪರಮ ಗೀಳಾಗುವುದರಲ್ಲಿ, 
ಮನಸನ್ನೆಲ್ಲ ಆವರಿಸಿ ಕಾಡುವ ಪೀಡೆಯಾಗಿ ಕಾಣುವುದರಲ್ಲಿ ಆಶ್ಚರ್ಯವಿಲ್ಲ ಈ ಗೀಳೇ 
ಡೆಸ್ಟಿಮೋನಾಳನ್ನು ಇಯಾಗೋವಿನ "ಪರಮ ಗುರಿ ಹಾಗೂ ಲಕ್ಷ್ಯ'ವನ್ನಾಗಿ ಮಾರ್ಪಡಿಸಿ 
ಕೊನೆಗೆ ಅವಳನ್ನೇ ತನ್ನ ಪ್ರಧಾನ ಬಲಿಪಶುವನ್ನಾಗಿ ಮಾಡಬೇಕೆಂಬ ನಿರ್ಧಾರದಲ್ಲಿ 
ಕೊನೆಗಾಣಿಸುವುದು. ವಿರೋಧಾಭಾಸವಾಗಿ ಕಂಡರೂ ಮತ್ತೂ ಒಂದು ಮಾತನ್ನು ಈ 
ಸಂದರ್ಭದಲ್ಲಿ ಸೇರಿಸಲೇಬೇಕು. ಇಡೀ ನಾಟಕದಲ್ಲಿ ಡೆಸ್ಟಿಮೋನಾಳ ವ್ಯಕಿತ್ಸದ 
ಆಳ-ಎತರಗಳನ್ನು ಯಾರಾದರೂ ಸರಿಯಾಗಿ ಗ್ರಹಿಸಿದ್ದರೆ ಅದು ಇಯಾಗೋನೇ ಹೊರತು, 
ಅಥೆಲೋನನ್ನು ಸೇರಿಸಿದ ಹಾಗೆ ಮತ್ತೆ ಯಾರೂ ಅಲ್ಲ ಅವಳು ತನಗೆ ಸವಾಲಾಗಿ 
ಕಾಣುವುದೂ ಅದಕ್ಕಾಗಿಯೇ. ನಾಟಕದ ಮಿಕ್ಕ ಯಾವ ಪಾತ್ರವೂ ತನಗೆಂದೂ ಸಮಸ್ಯೆಯೇ 
ಅಲ್ಲ ಬ್ರಬಾನ್ದಿಯೋ, ಕ್ಯಾಷಿಯೋ, ತನ್ನ ಹೆಂಡತಿ ಎಮಿಲಿಯಾ ಅಥವಾ ವಿಶೇಷವಾಗಿ 
ಹೇಳಲೇ ಬೇಕಿಲ್ಲದ ರೋಡರಿಗೋ ಯಾರೂ ಅಲ್ಲ ಅಥೆಲೋನ ಗಟ್ಟಿ ವ್ಯಕಿತ್ರವೂ 
ಡೆಸ್ಟಿಮೋನಾಳ ಕುರಿತಾಗ ಅವನ ಅಗಾಧ ಪ್ರೀತಿಯೂ ತನ್ನ ಎಟುಕಿಗೆ ಕೊಂಚ ಕಠಿಣವಾಗಿ 
ಕಂಡದ್ದು ನಿಜವಾದರೂ ಕೊನೆಗೂ ಅವನನ್ನು ಕೂಡ ತನ್ನ ತಾಳಕ್ಕೆ ಕುಣಿಸುವುದರಲ್ಲಿ 
ಯಶಸ್ವಿಯಾಗುತಾನೆ. ನಾನು ಈ ಮೊದಲೇ ಕೇಳಿಕೊಂಡ ಪ್ರಶ್ನೆಗೆ ಉತರ ಕಂಡುಕೊಳ್ಳ 
ಬೇಕಾದ ಸಮಯ ಬಂದಿದೆ. ಇಯಾಗೋ ತನ್ನ ಪರಿಸರದವಳೇ ಆದ ಡೆಸ್ಸಿಮೋನಾಳ 
ಮನಸ್ಸನ್ನು ವಿಷ ಹಾಕಿ ನಾಶಮಾಡುವುದರ ಬದಲು ತನ್ನ ಜಗತ್ತಿಗೇ ಪರಕೀಯನಾದ 
ಅಥೆಲೋನನ್ನು ಯಾಕೆ ಆರಿಸಿಕೊಳ್ಳುತಾನೆ ? ಅಥೆಲೋ ಗಟ್ಟಿ ವ್ಯಕಿತ್ರದ ಮನುಷ್ಯ ಹೌದು. 
ಬೆಳಕೇ ಕಾಣದ ಕಪ್ಪು ನೆಲದ ಅನಾಗರಿಕ ಸಂಸ್ಕೃತಿಯ ಜನಾಂಗದವನು ಎಂದು ಬಿಳಿಯರು 


9೦೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ತಿಳಿದಿದ್ದರೂ ಅಥೆಲೋ ತನ್ನ ಪರಾಕ್ರಮ, ವೈಯಕಿಕ ಘನತೆ ಹಾಗೂ ಸಾಧನೆಗಳಿಂದ ವೆನಿಸ್‌ 
ನಾಗರಿಕರ ಗೌರವಾದರಗಳನ್ನು ಗಳಿಸಿ ಗಣ್ಯನೆನಿಸಿಕೊಂಡವನು ಎಂಬುದೂ ನಿಜ. ಮತ್ತು 
ಡೆಸ್ಟಿಮೋನಾಳ ಪ್ರೀತಿ ಮತ್ತು ತಾನು ಅವಳ ಬಗ್ಗೆ ಹೊಂದಿರುವ ಉದಾತ್ತ ಭಾವನೆಗಳು 
ಅವನನ್ನು ವ್ಯಕ್ತಿಯಾಗಿ ಮತ್ತೂ ಅಷ್ಟು ಆಯಾಮಗಳನ್ನು ಗಳಿಸಿಕೊಳ್ಳುವಂತಾಗಿದೆ. ಅವನ 
ಮಿಲಿಟರಿ ಕರಾರುವಾಕ್‌ ಭಾಷೆ ಕ್ರಮೇಣ ಕಾವ್ಯಮಯತೆಯ ಸೊಗಡು ಪಡೆದುಕೊಂಡು 
ಹೊಳೆಯುತದೆ. ಇವೆಲ್ಲ ನಿಜ. ಆದರೆ ಇಯಾಗೋ ಗುರಿ ಇಡುವುದು ಅಥೆಲೋವಿನ 
ಪ್ರಜ್ಞೆಯ ಗುಪ್ತ ನಿಗೂಢ ಸಂದುಗೊಂದುಗಳಲ್ಲಿ, ಅಳಿಸಲಿಕ್ಕಾಗದೆ ಅಂಟಿಕೊಂಡೇ ಇರುವ 
ಅವನ ಕೀಳರಿಮೆಯ ಮೇಲೆ. ಅವನ ಬಣ್ಣದ, ಅವನ ಜನಾಂಗದ, ಅವನ ಮನಸ್ಸಿನ, ಅವನ 
ಕರಾಳ ರೂಪದಕುರಿತಾದ ಕೀಳರಿಮೆಯ ಮೇಲೆ, ಒಂದು ಗಂಡು - ಒಂದು ಹೆಣ್ಣು ಶೂನ್ಯದಲ್ಲಿ 
ಪ್ರೀತಿಸುವುದು ಸಾಧ್ಯವಿಲ್ಲ ಎಷ್ಟೇ ಗಾಢವಾದರೂ ಒಂದು ಸಂದರ್ಭದಲ್ಲಿಪ್ರೀತಿ ಸಾಧ್ಯ. ಈ 
ಸಂದರ್ಭ ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ ವಿವರಗಳನ್ನು ಹೇಗೆ ಹೊಂದಿರುತವೆಯೋ , 
ಹಾಗೆಯೇ ಜನಾಂಗ, ಬಣ್ಣ ಭಾಷೆ ವೈಯಕ್ತಿಕ ಕನಸುಗಳು, ಪೂರ್ವ ಗ್ರಹಗಳು ಇವೂ ಕೂಡ 
ಸಂದರ್ಭದ ಭಾಗವಾಗಿರುತ್ತದೆ. ಆದರೆ ಪ್ರೀತಿ ಹೆಚ್ಚು ಹೆಚ್ಚು ಆಳಕ್ಕೆ ಇಳಿಯುತ್ತಿದ್ದಂತೆ, ಹೆಚ್ಚು 
ಎಸಾರವಾಗುತಿದ್ದಂತೆ ಸೀಮಿತಗೊಳಿಸಿಬಿಡುವ ಸಂದರ್ಭದ ಸಂಕೋಲೆಗಳನ್ನುಕಳಚಿಕೊಳ್ಳುತ್ತ 
ಅದಕ್ಕೂ ಮೀರಿ ಬೆಳೆದು ನಿಲ್ಲುತ್ತದೆ. ಅಂದರೆ ಆ ಮನುಷ್ಯನಿರ್ಮಿತ ಸಂದರ್ಭವನ್ನು ಮೀರಿ 
ಪ್ರಕೃತಿಯ ಅಂಗವಾಗಿ ಬಿಡುತದೆ. ಈ ಕಪ್ಪು ಮನುಷ್ಯ - ಬಿಳಿ ಹುಡುಗಿಯ ಮಧ್ಯದ ಮದುವೆ 
ಈ ಬಗೆಯ ಸಂದರ್ಭಗಳನ್ನು ಮೀರಿ ಬೆಳೆದು ಬಿಡುವ ಅಪಾಯಗಳು ಇಯಾಗೋನಿಗೆ 
ಕಾಣುತ್ತಿವೆ. ಎಂದೇ ಮತ್ತೆ ಇದನ್ನು ಸಂದರ್ಭಕ್ಕೆ ಎಳೆದು ತರಬೇಕಾದರೆ, ಇಬ್ಬರನ್ನೂ 
ಆಗದಿದ್ದರೂ ಒಬ್ಬರನ್ನಾದರೂ ಮಾನಸಿಕವಾಗಿ ನಾಶ ಮಾಡಬೇಕು. ತಾನು ಎಂದಿಗೂ 
ಹೊರಗಿನವನೇ ಎಂಬ ಅಥೆಲೋವಿನ ಆಳದ ಭಾವನೆಯನ್ನು ಪೋಷಿಸಬೇಕು ; ಬೆಳೆಸಬೇಕು. 

ಅದೇ ಭಾರದಡಿಯಲ್ಲಿ ಅವನು ಕುಸಿಯುವಂತಾಗಬೇಕು. ಡೆಸ್ಟಿಮೋನಾ ತಾನೆಷ್ಟು ಕೈ 
ಚಾಚಿದರೂ ಸಿಗದಷ್ಟು ಎತರದಲ್ಲಿದ್ದಾಳೆ. ಎಷ್ಟೇ ನೋವಿನಲ್ಲಿಯೂ ಹುಳಿಯಾಗದ ಮನಸ್ಸು 
ಅವಳದು. ನೋಡಿದಷ್ಟೂಅವಳು ಬೆಳೆಯುತ್ತಿದ್ದಾಳೆ ಎಂದು ಮಾತ್ರ ತನಗೆ ವೇದ್ಯವಾಗುತದೆ. 

ತನ್ನ ಪ್ರಜ್ಞೆಯಾಳದಲ್ಲಿ ಸದಾಕಾಲ ಚುರುಗುಟ್ಟುವ ಈ ಭಾವನೆಯನ್ನು ಪ್ರಜ್ಞಾಪೂರ್ವಕವಾಗಿ 
ಒಪ್ಪಿಕೊಳ್ಳಲು ತಯಾರಿಲ್ಲದ ಅವನ ಅಹಂಕಾರ, ಸಿನಿಕತನದಲ್ಲಿ ಡೆಸ್ಟಿಮೋನಾಳನ್ನು 'Super 
subtle venitian' ಎಂದು ವರ್ಣಿಸಿ ಸಮಾಧಾನ ಪಟ್ಟುಕೊಳ್ಳುವ ಯತ್ನ ಮಾಡುವುದು. 

ಎಂದೇ ಮುಟ್ಟಲಿಕ್ಕಾಗದ ಇವಳನ್ನು ಅಥೆಲೋನ ಮೂಲಕ ನಾಶ ಮಾಡಬೇಕು. ಇಯಾಗೋನ 
ಪ್ರಕಾರ ತನ್ನ ಅಹಮಿಕೆಯ ವ್ಯಾಪ್ತಿಯೊಳಗೆ ಬರದ ಯಾವುದಕ್ಕೂ ಅಥವಾ ಯಾರಿಗೂ 

ಉಳಿಯುವ ಹಕ್ಕಿಲ್ಲ ಇಂದ್ರಿಯಾತೀತ ಜಗತ್ತಿನ ಕುರಿತಾದ ನಂಬಿಕೆಯಾಗಲಿ, ಶ್ರದ್ಧೆಯಾಗಲಿ 
ಅವನಿಗೆ ಇಲ್ಲ ಈ ಕ್ಷಣವನ್ನು ಮೀರಿ ಚಿಂತಿಸಿ ತಲೆಕೆಡಿಸಿಕೊಳ್ಳುವ ರೀತಿಯವನಲ್ಲ ಅವನು. 


ಅಥೆಲೋ ೨೦೯ 


ಅಹಮಿನ ಲವಲೇಶವೂ ಕಾಣದ ಡೆಸ್ನಿಮೋನಾಳ ವ್ಯಕಿತ್ವ ಅವನಿಗೆ ಅರ್ಥವೇ ಆಗುವುದಿಲ್ಲ 
ಅದೇ ಕಾರಣಕ್ಕಾಗಿಯೇ ಅಂಥ ವ್ಯಕಿತ್ವದ ಕುರಿತಾಗಿ ಸಹನೆಯೂ ಸಾಧ್ಯವಿಲ್ಲ ಅವನಿಗೆ. 
ಒಂದಿಷ್ಟುದರೂ ಆ ಚಿಹ್ನೆ ಅವನ ಗಮನಕ್ಕೆ ಬಂದಿದ್ದರೆ, ಈ ದೃಶ್ಯದಲ್ಲಿ ಅಂದರೆ ನಾಲ್ಕನೇ 
ಅಂಕದ ಎರಡನೇ ದೃಶ್ಯದಲ್ಲಿ ವಿಶೇಷವಾಗಿ ಬರಬೇಕಿತ್ತು ಅನುಮಾನವಾದರೂ 
ಸಾಧ್ಯವಿದ್ದಿದ್ದರೆ ಸಂಪೂರ್ಣ ಅದರ ದುರ್ಲಾಭ ಪಡೆಯುವುದರಲ್ಲಿ ಸಂದೇಹವೇ 
ಇರುತಿರಲಿಲ್ಲ ಅಥೆಲೋ ತನ್ನನ್ನು ಹೀನ ಶಬ್ದಗಳಿಂದ ಅವಮಾನಗೊಳಿಸಿದನೆಂದು ಹೇಳಿದಾಗ 
"ಅವನ ಯೋಗ್ಯತೆ ಅಷ್ಟೆ, ಅವನೊಬ್ಬ ಅನಾಗರಿಕ ಮೃಗ, ಕಪ್ಪು ದೈತ್ಯ' ಎಂದೆಲ್ಲ ಹೇಳಿ 
ಅವಳನ್ನು ತನ್ನ ಬಲೆಗೆ ಸಿಲುಕಿಸಿಕೊಳ್ಳಬಹುದಿತ್ತಲ್ಲ ? ಹಿಂದೆ ಮಾಂಟನೋ ನಂತರ 
ಲೋಡೊವಿಕೋ ಬಳಿ ಕ್ಯಾಷಿಯೋ ಮತ್ತು ಅಥೆಲೋರ ಬಗ್ಗೆ ಅವರ ಬೆನ್ನ ಹಿಂದೆ ಎಷ್ಟು 
ಲಘುವಾಗಿ ಮಾತನಾಡಿ ಅವರ ಮನಸ್ಸುಗಳ ಮೇಲೆ ಪರಿಣಾಮ ಉಂಟುಮಾಡಿದ್ದ ತಾನು? 
ಆದರೆ ಡೆಸಿಮೋನಾ ಈ ಬಗೆಯ ಟೊಳ್ಳು ವ್ಯಕ್ತಿತ್ವದ ಹೆಣ್ಣಲ್ಲ ಹೀಗಾಗಿಯೇ ತನ್ನನ್ನು ಸದಾ 
ಕೆಣಕುವ ಈ ನಿಶ್ಚಲ, ನಿರ್ಮಲ, ಶುಭ್ರ ಕೊಳದಲ್ಲಿ ಕೆಸರು ತುಂಬಿ ರಾಡಿ ಮಾಡಬೇಕು. ತನ್ನ 
ವಿಷದ ರುಳ ತಾಗಿ ಈ ಕೊಳ ಬತ್ತಿ ಹೋಗಿ ಮಣ್ಣು ಕಲ್ಲುಗಳಾಗಿ ಬಿಡಬೇಕು. ಇದು 
ಇಯಾಗೋನ ವ್ಯಕಿತ್ವ. ಇಷ್ಲಾದರೂ ಅವನಿಗೆ ಸಾಂಪ್ರದಾಯಿಕ ಅರ್ಥದ ಖಳನಾಯಕ ಎಂಬ 
ಹಣೆ ಪಟ್ಟಿ ತಗಲಿಸುವುದಕ್ಕೂ ಮನಸ್ಸು ಒಪ್ಪುವುದಿಲ್ಲ ಶೇಕ್ಸ್‌ಪಿಯರನಿಗೆ ಅಪ್ಪಟ ನಾಯಕ- 
ನಾಯಕಿಯರು-ಖಳನಾಯಕರು ಎಂಬುದೇ ಇರಲಿಲ್ಲ ಮನುಷ್ಯರು ಮಾತ್ರ ಅವನ 
ಕಾಳಜಿಗಳು. ದೇವತೆಗಳೂ ಅಲ್ಲ, ರಾಕ್ಷಸರೂ ಅಲ್ಲ ರೋಗಗ್ರಸನೊಬ್ಬನನ್ನು ಖಳನಾಯಕ 
ನೆಂದು ತಳ್ಳಿಹಾಕಿಬಿಡುವುದು ನಮ್ಮದೇ ವ್ಯಕಿತ್ವಗಳಲ್ಲಿನ ಅಸಹನೆ ಹಾಗೂ ಅತಿಸಾತ್ವಿಕತನದ 
ಲಕ್ಷಣಗಳಾಗುತವೆ. 


ಈ ದೃಶ್ಯದಲ್ಲಿಎಮಿಲಿಯಾ ನಡದುಕೊಳ್ಳುವ ರೀತಿ ಕೂಡ ಅನೇಕ ಕುತೂಹಲಗಳನ್ನು 
ಹುಟ್ಟುಹಾಕುತ್ತದೆ. ಅಥೆಲೋ ತನ್ನೊಡನೆ ಮಾತನಾಡುವಾಗ ಕ್ಯಾಷಿಯೋ ಹೆಸರು ಸೂಚಿಸಿ 
ತನ್ನ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾನೆ. ಅದಕ್ಕೆ ತಾನು ಬಹು ದೃಢವಾಗಿ ಉತ್ತರಗಳನ್ನು 
ಕೊಟ್ಟಿದ್ದಾಳೆ. ಸದ್ಯದ ಈ ದೃಶ್ಯದಲ್ಲಿ"Why should he call her a whore ? who keeps 
her company...’ ಎಂದು ತಾನೇ ಹೇಳುತಾಳೆಯೆ ಹೊರತು ಮೂರನು ಹೇಳಿದ್ದ 
ಕ್ಯಾಷಿಯೋ ಹೆಸರನ್ನು ಹೇಳುವುದಿಲ್ಲ ಮರೆವಿನಿಂದ ಸಾಧ್ಯವಿಲ್ಲ ಮರೆಯುವಂಥ ಸಾಮಾನ್ಯ 
ವಿಷಯವಲ್ಲಇದು. ಒಂದೇ ವಿವರಣೆ ಸಾಧ್ಯ. ಶೇಕ್‌ಪಿಯರ್‌ ಉದ್ದಿಶ್ಯಪೂರ್ವಕವಾಗಿ ಅವಳ 
ಬಾಯಲ್ಲಿ ಆಡಿಸುವುದಿಲ್ಲ ಹಾಗೊಮ್ಮೆ ಆಡಿಸಿದ್ದರೆ ಡೆಸ್ಟಿಮೋನಾ ಖಂಡಿತ ಮರುಕ್ಷಣದಲ್ಲಿ 
ಅಥೆಲೋನನ್ನು ಈ ವಿಷಯದಲ್ಲಿ ನೇರ ಪ್ರಶ್ನೆ ಮಾಡಿಬಿಡುತ್ತಿದ್ದುದರಲ್ಲಿ ಸಂಶಯವಿಲ್ಲ 
ನಾಟಕದ ದಿಕ್ಕೇ ಬದಲಾಗಿ ಬಿಡುತಿತ್ತು ಆದರೆ ಸೂಕ್ಷ್ಮವಾಗಿ ನಾಟಕ ಗಮನಿಸುತ್ತಿರುವ ನಮಗೆ 
ಎಮಿಲಿಯಾ ಬಗ್ಗೆ ಅಚ್ಚರಿಯಾದರೆ ಆಶ್ಚರ್ಯವೇನಿಲ್ಲ ಇನ್ನೂ ಒಂದು ಕುತೂಹಲವಿದೆ. 


೨೧೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಇದಕ್ಕೇ ನೇರವಾಗಿ ಎಮಿಲಿಯಾಳೇ ಜವಾಬ್ದಾರಳು. ಇಯಾಗೋ ಎದುರಿಗಿದ್ದಾನೆ, ಅಥೆಲೋ 

ಡೆಸ್ಟಿಮೋನಾಳನ್ನು ಕರವಸ್ತದ ವಿಷಯದಲ್ಲಿ ಎಷ್ಟೊಂದು ಹಿಂಸಿಸಿದ ಎಂದು ಕಂಡಿದ್ದಾಳೆ, 

ಡೆಸ್ಟಿಮೋನಾಳು ಆ ಬಗ್ಗೆ ಎಷ್ಟುನರಳುತಿದ್ದಾಳೆ ಎಂದು ತನಗೆ ಗೊತಿದೆ. ಈ ಕರವಸ್ಥವನ್ನುತಾನು 

ಗಂಡನಿಗೆ ಕೊಟ್ಟಿದ್ದು, ಈಗ ಆ ಗಂಡ ಎದುರೇ ಇರುವಾಗ ಯಾಕೆ ನೇರವಾಗಿ ಅವನಿಗೆ ಕರವಸ್ತ್ರ 
ಹಿಂತಿರುಗಿಸುವುದಕ್ಕೆ ಹೇಳುವುದಿಲ್ಲ ? ಗಂಡನನ್ನು ರಕ್ಷಿಸಲೆಂದೆ ? ಇಂದಲ್ಲ ನಾಳೆ ಕರವಸ್ತ್ರ 
ತನ್ನ ಕೈಗೆ ಬಂದೇ ಬರುತದೆ ಎಂದು ಖಾತ್ರಿಯಲ್ಲಿಯೆ ? ಗಂಡನ ಬಗ್ಗೆ ನಂಬಿಕೆಯೇ 9 

ಅಥವಾ ಕರವಸ್ತ್ರ ದಂಥ ಕ್ಷುಲ್ಲಕ ವಿಷಯಕ್ಕೆ ಅಥೆಲೋನ ರೀತಿ ತಲೆಕೆಡಿಸಿಕೊಳ್ಳುವುದು 

ಮೂರ್ಪತನವೆಂದೆ ? ಅಷ್ಟೇ ಗಟ್ಟಿ ದನಿಯಲ್ಲಿ 'Eternal villian’ ಅನ್ನು ಖಂಡಿಸಿದ 

ಎಮಿಲಿಯಾ ಹೆಚ್ಚು ನಿರ್ದಿಷ್ಟವಾಗಿ ಮಾತನಾಡಬಹುದಿತಲ್ಲ? ಇದು ಕೇವಲ ಶೆಕ್‌ಪಿಯರನ 

ನಾಟಕ ರಚನೆಯ ತಂತ್ರಗಾರಿಕೆ ಮಾತ್ರವಲ್ಲ, ಇದಕ್ಕೂ ಮತ್ತುಒಟ್ಟಾರೆ ಎಮಿಲಿಯಾಳ ಪಾತ್ರದ 

ಕುರಿತು ಬಹುಶಃ ಇದೇ ಅಂಕದ ಮೂರನೇ ದೃಶ್ಯದ ಕೊನೆಯ ಭಾಗಕ್ಕೆ ಮುಂದೆ 

ಹಾಕಬಹುದು. ಡೆಸ್ಟಿಮೋನಾಳ ಕುರಿತಾಗಿಯೂ ಹೇಳಬೇಕಾದದ್ದು ಸಾಕಷ್ಟಿದೆ. ಇದೂ ಕೂಡ 

ಕೊಂಚ ಕಾಯಬಹುದು. 


ಡೆಸ್ಟಿಮೋನಾ, ಎಮಿಲಿಯಾ ನಿಷ್ಯಮಿಸುವುದನ್ನೇ ಕಾಯುತಿದ್ದವನಂತೆ ರೋಡರಿಗೋ 
ಪ್ರವೇಶಿಸುತ್ತಾನೆ. ತೀರ ವ್ಯಗ್ರ ಮನಷ್ಟಿತಿಯಲ್ಲಿದ್ದಾನೆ ಅವನು. ಇಯಾಗೋನ ಬಗ್ಗೆ ನಂಬಿಕೆ 
ಸಂಪೂರ್ಣವಾಗಿ ಹೋಗಿದೆ. ತನ್ನ ಹಣ, ಚಿನ್ನ ಬೆಳ್ಳಿ ಎಲ್ಲ ಅವನ ಕೈಗೆ ಕೊಟ್ಟು 
ಡೆಸ್ಟಿಮೋನಾಳು ಇಂದಲ್ಲ ನಾಳೆ ತನ್ನ ವಶವಾಗುತಾಳೆಂದು ನಂಬಿ ಕಾಯುತ್ತಿದ್ದಾನೆ. ತಾನು 
ಕೊಟ್ಟಷ್ಟು ಐಶ್ಚರ್ಯ ಸಂತಳನ್ನೂ ತನ್ನ ಕಡೆ ಮನಸ್ಸು ವಾಲಿಸುವಂತೆ ಮಾಡುವುದರಲ್ಲಿ 
ಯಶಸ್ವಿಯಾಗುತ್ತಿತ್ತು ಆದರೆ ಡೆಸ್ಟಿಮೋನಾಳು ತನ್ನ ಕಡೆ ಕಣ್ಣೂ ಹಾಯಿಸಿಲ್ಲ ಇನ್ನು ತಾನು 
ತಾಳ್ಮೆಯಿಂದ ಇರಲುಸಾಧ್ಯವಿಲ್ಲ ಮತ್ತುಮೂರ್ಬ ವ್ಯಾಮೋಹಗಳೆಲ್ಲಮರೆತು ಹಿಂತಿರುಗಲು 
ನಿಶ್ಚಯಿಸಿದ್ದೇನೆ ಎನ್ನುತಾನೆ ರೋಡರೀಗೋ. ಇಡೀ ತನ್ನ- ಇಯಾಗೋವಿನ ಸಂಬಂಧದಲ್ಲಿ 
ಮೊದಲ ಬಾರಿಗೆಂಬಂತೆ ತೀರ ದನಿ ಎತದಿಸಿ, ರೇಗಿನಲ್ಲಿ, ಸಿಟ್ಟಿನಲ್ಲಿ ಇಯಾಗೋನನ್ನು 
ಉದ್ದೇಶಿಸಿ ಮಾತನಾಡುತಾನೆ. 


ರೋಡರಿಗೋ ಕೂಗಾಡಿ ದಮ್ಮು ಎಳೆದುಕೊಂಡು ತನ್ನ ಶಕ್ತಿಯನ್ನೆಲ್ಲ ವ್ಯಯ 
ಮಾಡಿಕೊಳ್ಳುವುದನ್ನೇ ಕಾಯುತಿರುವವನಂತೆ ಇಯಾಗೋ ಸಹನೆಯಿಂದ ಆಗೊಂದು 
ಈಗೊಂದು ಮಾತನಾಡುತಾನೆ. ಆದರೆ ಸಾಕಷ್ಟು ಕೇಳಿಯಾಯಿತೆನಿಸಿದ ಮೇಲೆ 
ರೋಡರಿಗೋನಿಗೆ ಸಮಾಧಾನ ಮಾಡುವವನಂತೆಯೂ ಮತ್ತು ಅದೇ ಸಮಯಕ್ಕೆ 
ಉಬ್ಬಿಸುವವನಂತೆಯೂ ಮಾತನಾಡುತಾನೆ. ತನ್ನ ಬಗ್ಗೆ ಅನ್ಯಾಯದ ಆರೋಪಗಳನ್ನೇ 
ಹೊರಿಸುತ್ತಿದ್ದೆ ನೀನು ಎನ್ನುತ್ತಾನೆ. ಯಾವತ್ತೂ ಅವನ ವಿಷಯದಲ್ಲಿ ತಾನು ನ್ಯಾಯವಾಗಿ 


4 


ಅಥೆಲೋ ೨೧೧ 


ನಡೆದುಕೊಂಡಿದ್ದೇನೆ ಎಂದು ನಂಬಿಸಲು ಯತ್ನಿಸುತಾನೆ. "ಹೌದು ನನ್ನಕೃತ್ಯಗಳಲ್ಲಿಅದು ನಿನಗೆ 
ಸಾಬೀತಾಗಿಲ್ಲ' ಈಗ ರೋಡರಿಗೋ ಎಂಥ ದೃಢಮನಸಿನ ಮನುಷ್ಯ ಎಂದು ತನಗೆ 
ಕಾಣುತಿದೆ. ಆ ಶಕ್ತಿಯನ್ನು ಅವನು ಈ ರಾತ್ರಿ ಪ್ರದರ್ಶಿಸಬೇಕು. ಮತ್ತೆಮುಂದಿನ ರಾತ್ರಿಯೇ 
ಡೆಸ್ಟಿಮೋನಾಳನ್ನು ಅವನು ಪಡೆಯದೇ ಹೋದರೆ ತನಗಾಗಿ ಎಂಥ ಘೋರ ಶಿಕ್ಚೆಗಳನ್ನಾದರೂ 
ರೂಪಿಸಿ ಈ ಭೂಮಿಯಿಂದಲೇ ಒರೆಸಿಹಾಕಿ ಬಿಡಬಹುದು. ರೋಡರಿಗೋನಿಗೆ ಮತ್ತೂ 
ಅನುಮಾನ, ಅವನು ಹೇಳುತ್ತಿರುವುದು ಸಾಧ್ಯವಾದದ್ದೇ ಅಲ್ಲವೆ ಎಂದು. ಇಯಾಗೋ 
ಅವನಿಗೆ ಇಡೀ ಯೋಜನೆಯನ್ನು ವಿವರಿಸಿ ಹೇಳುತಾನೆ. ಕ್ಯಾಷಿಯೋ ಅಥೆಲೋವಿನ 
ಸ್ಥಾನವನ್ನು ಗಳಿಸುತಿದ್ದಾನೆ. ಹಾಗೆಂದಾಕ್ಷಣ ಅಥೆಲೋ ಡೆಸ್ಜಿಮೋನಾಳೊಂದಿಗೆ ವೆನಿಸಿಗೆ 
ಹೊರಟು ಬಿಡುತಾನೆಂದಲ್ಲ ಮಾರಿಟಾನಿಯಾಗೆ ಅವಳೊಂದಿಗೆ ಹೋಗುತಾನೆ. ಆದರೆ 
ಅವನು ಹೋಗಲಿಕ್ಕಾಗದಂಥ ಸಂದರ್ಭವೇನಾದರೂ ಏರ್ಪಟ್ಟರೆ ಹೋಗಲು ಆಗುವುದಿಲ್ಲ 
ಹೀಗೆ ಹೋಗಲಿಕ್ಕಾಗದಂತೆ ಮಾಡುವುದಕ್ಕೆ ಒಂದೇ ದಾರಿ - ಕ್ಯಾಷಿಯೋನನ್ನು 
ಇಲ್ಲವಾಗಿಸುವುದು. ರೋಡರಿಗೋಗೆ ಅರ್ಥವಾಗುವುದಿಲ್ಲ ಇಲ್ಲವಾಗಿಸುವುದು ಎಂದರೆ? 

ಅಂದರೆ ಅಥೆಲೋವಿನ ಸ್ಥಾನ ಗಳಿಸದ ಹಾಗೆ ಮಾಡುವುದು. ಅವನ ತಲೆಯನ್ನು ಒಡೆದು 
ಬಿಡುವುದು. ಈ ಕೆಲಸ ಇಯಾಗೋ ತನ್ನಿಂದ ಮಾಡಿಸಲು ಯತ್ನಿಸುತಿದ್ದಾನೆಯೆ ಎಂದು 
ರೋಡರಿಗೋ ಕೇಳುತಾನೆ. ಹೌದು. ಹಾಗೆ ಮಾಡಿದರೆ ಮಾತ್ರ ಅವನು ತನ್ನ ನ್ಯಾಯ ಸಾಧಿ 

ಸಿದಂತೆ. ಈ ರಾತ್ರಿ ಕ್ಯಾಷಿಯೋ ಅವನ ಬೆಲೆವೆಣ್ಣಿನ ಮನೆಗೆ ಊಟಕ್ಕೆ ಹೋಗುತ್ತಿದ್ದಾನೆ. 

ಅವನಿಗಿನ್ನೂ ತನ್ನ ಹೊಸ ಅದೃಷ್ಟದ ಬಗೆಗೆ ಗೊತ್ತಿಲ್ಲ ಅವನು ಹೋಗುವ ವೇಳೆಗೆ ಸರಿಯಾಗಿ 

ನೀನು ಅಡ್ಡ ಹಾಕಿ ಅವನ್ನುಮುಗಿಸಬೇಕು. ತಾನು ಕೂಡ ಇಲ್ಲಿಯೇ ಇದ್ದುರೋಡರಿಗೋವಿಗೆ 

ಸಹಾಯ ಮಾಡುತ್ತೇನೆ. ಅವನ ಸಾವು ಎಷ್ಟು ಅವಶ್ಯಕ ಎಂಬುದನ್ನು ನೀನೇ ಮನಗಾಣುತ್ತಿ 

ಊಟದ ವೇಳೆಯಾಗುತ್ತ ಬಂತು. ನಡಿ ಹೊತ್ತು ಹಾಳುಮಾಡಬಾರದು ಎಂದು 

ಕರೆದುಕೊಂಡು ಹೋಗುತ್ತಾನೆ. ಡೆಸ್ಟಿಮೋನಾಳ ಜೊತೆಗಿನ ದೃಶ್ಯದಲ್ಲಿ ಕೊಂಚ ನೆಮ್ಮದಿ 

ಕೆಡಿಸಿಕೊಂಡಿದ್ದ ಇಯಾಗೋ ರೋಡರಿಗೋನ ಸಹವಾಸದಲ್ಲಿ ಮತ್ತೆ ತನ್ನ ಸಹಜಸ್ಥಿತಿಗೆ 

ಮರಳುತಾನೆ. 


ನಾಲ್ಕನೇ ಅಂಕದ ಮೂರನೇ ದೃಶ್ಯದ ಮೊದಲ ಭಾಗದಲ್ಲಿ ಅಥೆಲೋ ಅತಿಥಿ 
ಲೋಡೂರಿಕೋನೊಂದಿಗೆ ಒಂದಷ್ಟು ದೂರ ನಡೆದು ಹೋಗುವ ನಿರ್ಧಾರ ಮಾಡಿದ್ದಾನೆ. 
ಹೋಗುವುದಕ್ಕೆ ಮುಂಚೆ ಸಮಾಧಾನದ ದನಿಯಲ್ಲಿಹೆಂಡತಿಗೆ ಮಲಗಲು ಹೋಗು ಎಂದು 
ಹೇಳುತ್ತಾನೆ. ತಾನು ಇಷ್ಟರಲ್ಲಿಯೇ ಹಿಂತಿರುಗುವುದಾಗಿಯೂ ಹೇಳಿ ಡೆಸ್ತಿಮೋನಾ ತನ್ನ 
ಸಹಾಯಕ ಹೆಣ್ಣುಎಮಿಲಿಯಾಳನ್ನು ಕಳಿಸಿಬಿಟ್ಟಿರಲು ಹೇಳುತಾನೆ. ಮರೆಯದಂತೆ ಹೇಳಿದ್ದನ್ನು 
ಮಾಡು ಎಂದು ಮತ್ತೆಎತ್ತಿಹೇಳಿ ಹೊರಡುತಾನೆ. 


ಟ್ರ ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಎಮಿಲಿಯಾಗೆ ಆಶ್ಚರ್ಯ. ಇದೇನು ಅಥೆಲೋ ಸ್ವಲ್ಲ ಹೊತ್ತಿಗೆ ಮುಂಚಿಗಿಂತ ಹೆಚ್ಚು 
ಮೃದುವಾಗಿ ಕಾಣುತ್ತಿದ್ದಾನಲ್ಲ ಎಂದು. ಅವನು ಇಷ್ಟರಲ್ಲೇ ತಿರುಗಿ ಬರುವವನಿದ್ದಾನೆಂದೂ 
ಅವನ ಆದೇಶದ ಪ್ರಕಾರ ಎಮಿಲಿಯಾ ಯಜಮಾನಿತಿ ಒಬ್ಬಳನ್ನೇ ಬಿಟ್ಟುಹೋಗಬೇಕೆಂದೂ 
ಡೆಸ್ಟಿಮೋನಾ ಹೇಳುತಾಳೆ. ತನ್ನನ್ನು ಕಳಿಸಿಬಿಡಲು ಹೇಳಿದನೆ ಎಂದು ಅರ್ಥವಾಗದವಳಂತೆ 
ಕೇಳುತ್ತಾಳೆ ಎಮಿಲಿಯಾ. ""ಹೌದು, ಅದು ಅವನ ಅಪ್ಪಣೆ. ನನ್ನ ರಾತ್ರಿ ಉಡುಪು ಕೊಡು. ಈ 
ಸಂದರ್ಭದಲ್ಲಿನಾವು ಅವನನ್ನು ಅಸಂತೋಷಗೊಳಿಸಬಾರದು.'' ಎಮಿಲಿಯಾ ಆ ಕ್ಷಣದಲ್ಲಿ 
ತನ್ನ ನಿಜವಾದ ಭಾವನೆಯನ್ನು ಹೇಳಿಬಿಡುತಾಳೆ - "ನೀನು ಅವನನ್ನು ಎಂದೂ ನಡೋದೇ 
ಇದ್ದಿದ್ದರೆ ಚೆನ್ನಾಗಿರುತಿತು' ಎಂದು. “ಅಲ್ಲ ನನಗೆ ಹಾಗೆ ಅನ್ನಿಸುವುದಿಲ್ಲ. ಅನ್ನುತಾಳೆ 
ಡೆಸ್ಟಿಮೋನಾ..... 'My love doth so approve him / That even his 
stubbornness, his checks and frowns - prithee unpin me here - have 
grace and favour in them’. ಈ ನಿಶ್ಚಲ ನಿರ್ಮಲ ಕೊಳದ ಮೇಲೆ ಪುಟ್ಟ ಕಲ್ಲುಎಸೆದರೂ 
ಅಷ್ಟೆ, ಹೆಬ್ಬಂಡೆ ಹಾಕಿದರೂ ಅಪ್ಟೆಒಂದಷ್ಟುವರ್ತುಲ ವರ್ತುಲವಾಗಿ ತರಂಗಗಳು ಎದ್ದುಮತ್ತೆ 
ಆ ನಿಶ್ಚಲತೆಯಲ್ಲಿ ಕರಗಿಹೋಗುತ್ತವೆ. ಕ್ಷಣಮಾತ್ರ ಪ್ರಕ್ಟುಬ್ಬಗೊಳಿಸಬಹುದಷ್ಟೇ ಈ ಪ್ರಶಾಂತ 
ಸರೋವರವನ್ನು ಆಕಾಶದ ನೀಲಿಯನ್ನೇಪ್ರತಿಬಿಂಬಿಸುತ್ತಅಷ್ಟೇ ತಂಪು ನೀಡುವ ಕೊಳ ಇದು. 
"ಅವನ ಹಟಮಾರಿತನ, ನನ್ನಮೇಲಿನ ಅವನ ನಿಯಂತ್ರಣಗಳು, ಸಿಡುಕು, ಸೆಡವುಗಳೂ ಕೂಡ 
ರಮ್ಯತೆ ಸೌಮ್ಯತೆಗಳಿಂದ ಕೂಡಿವೆ. ಎಂದೇ my love doth 50 approve him. 
ಮುಂದುವರೆಯುವುದಕ್ಕೆ ಮುನ್ನಡೆಸ್ಟಿಮೋನಾಳ ವ್ಯಕ್ತಿತ್ವದ ಮತ್ತೂಅಷ್ಟುಪರಿಚಯ, ಮತ್ತೂ 
ಒಂದಷ್ಟು ವಿಶ್ಲೇಷಣೆಯನ್ನು ಮಾಡಿಕೊಳ್ಳಬಹುದೆನಿಸುತದೆ. ಮೊದಲಿನಿಂದ ಹೇಳುತ್ತಿರುವ 
ಹಾಗೆ ಅವಳು ಅತ್ಯಂತ ಮುಗ್ದ ಲಾವಣ್ಯವತಿ ಮಹಿಳೆ ಹೌದು. ಅವಳ ಬಗ್ಗೆ ಅಪಾರ ಗೌರವವೂ, 
ವಿಶ್ವಾಸವೂ ಹುಟ್ಟುವುದೂ ಸಹಜ. ಸಹೋವರದ ಪ್ರತಿಮೆಗೆ ತಕ್ಕುದಾದ ವ್ಯಕಿತ್ರ 
ವೆನಿಸುವುದೂ ಸರಿ. ಆದರೆ ಈ ಮುಗ್ಗತನದ ಅನುಭವದೊಂದಿಗೆ, ಸುತಲ ಜಗತಿನೊಡನೆಯ 
ಹಲವು ಹತ್ತು ರೀತಿಯ ಸಂಬಂಧಗಳೊಂದಿಗೆ ಆಯಾಮಗಳನ್ನು ಪಡೆದುಕೊಳ್ಳುತ್ತ 
ಹೋಗಬೇಕು. ಮಕ್ಕಳ ಮುಗ್ಧಶನಕ್ಕೂ ಪ್ರಬುದ್ದರ ಮುಗ್ಗತನಕ್ಕೂ ಸಾಕಷ್ಟು ಅಂತರವಿದೆ. ಈ 
ಲೋಕವು ಎಲ್ಲ ತರದ ಟಾ ತುಂಬಿದೆ ; ನಮ್ಮ ಎಣಿಕೆಗಳಿಗೆ, ಕಲನೆಗಳಿಗೆ 
ಎಟುಕಲಾರದಂಥ ನೂರು ಬಗೆಯ ಗುಣಗಳ ಜನಗಳಿದ್ದಾರೆ. ನಮ್ಮಮುಗ್ಗತೆ, ಸ್ವಚ್ಛ ಕತೆಗಳನ್ನು 
ಕಳೆದುಕೊಳ್ಳದೆಯೂ ಇಂಥ ಜನಗಳ ಮಧ್ಯದಲ್ಲಿ ಬದುಕುವುದನ್ನು ಹೊಸ ಕಲಿಯ 
ಬೇಕಾಗುತದೆ ಮದುವೆಯಂಥ ddd ನಮ್ಮ ಮುಗ್ಗತನ, ಸ್ವಚ್ಛತನಗಳು 
ಗಟ್ಟಿತನವನ್ನು ಪಡೆಯಬೇಕಾಗುತ್ತದೆ. ಅಥೆಲೋ ಪರ್ವತದೆತ್ತರದ ವ್ಯಕ್ತಿಯಿರಬಹುದು. 
ಅವನು ಸಮುದ್ರದಂಥ ರೌದ್ರ ಭೋರ್ಗರೆತಗಳೂ ಭವ್ಯವಾಗಿ ಕಾಣಬಹುದು ಆದರೆ 


ಅಥೆಲೋ ೨೧೩ 


ಅವನೂ ಒಬ್ಬಮನುಷ್ಯ ಮಾತ್ರ. ಎಷ್ಟೇ ದೊಡ್ಡವನಾದರೂ ಅವನಲ್ಲಿಯೂ ಮನುಷ್ಯ ಸಹಜ 
ದೌರ್ಬಲ್ಯಗಳು, ಪೂರ್ವಗ್ರಹಗಳು, ಭಾವಾತಿರೇಕಗಳೂ ಇದ್ದೇ ಇರುತ್ತದೆಂಬ ತಿಳಿವು 
ವಿಶೇಷವಾಗಿ ಹೆಂಡತಿಯಾದವಳಿಗೆ ಇರಬೇಕು. ಪ್ರೀತಿ ಎಷ್ಟೇ ಆಳದ್ದಾದರೂ ಅದು 
ಫಲಿಸಬೇಕಾದುದು ಇಂಥಮನುಷ್ಯಲೋಕದ ಸಂದರ್ಭದಲ್ಲಿ ಎಂದು ತಿಳಿದಿರಬೇಕು. ಇದನ್ನೇ 
ನಾನು ಅನುಭವದೊಂದಿಗೆ ನಮ್ಮ ಮುಗ್ಧತನವೂ ಗಟ್ಟಿಯಾಗುತ್ತ ಹೋಗಬೇಕು ಎಂದು 
ವಿವರಿಸಿದ್ದು "My love doth 50 approve him’ ಎಂಬ ಮಾತು ಸತ್ಯವೂ ಹೌದು, 
ಪ್ರಾಮಾಣಿಕವಾಗಿ ಆಡಿದುದೂ ಹೌದು. ಆದರೆ ಈ ಪ್ರೀತಿ ದಿಟ್ಟವಾಗಿ ಗಂಡನ 
ರೀತಿನೀತಿಗಳನ್ನುಪ್ರಶ್ಲಿಸುವ, ಎದುರಿಸುವ ಶಕಿಯನ್ನುಪಡೆದುಕೊಳ್ಳಬೇಕು. ಉದಾಹರಣೆಗಾಗಿ 
ಡೆಸ್ಟಿಮೋನಾಳ ಸ್ಥಾನದಲ್ಲಿ "ಜೂಲಿಯಸ್‌ ಸೀಸರ್‌' ನಾಟಕದ ಬ್ರೂಟಸ್‌ನ ಹೆಂಡತಿ 
ಪೋರ್ಟಿಯಾ ಇದ್ದಿದ್ದರೆ ? ಅಥವಾ "ಕಿಂಗ್‌ ಲಿಯರ್‌' ನಾಟಕದ ಕಾರ್ಡಿೀಲಿಯಾ ಇದ್ದಿದ್ದರೆ, 
"ಮರ್ಚೆಂಟ್‌ ಆಫ್‌ ವೆನಿಸ್‌'ನ ಪೋರ್ಲಿಯಾ ಇದ್ದಿದ್ದರೆ ? ಈ ಮೂರೂ ಪಾತ್ರಗಳೂ 
ಡೆಸ್ಟಿಮೋನಾಳಷ್ಟೇ ಸುಂದರ ಪಾತ್ರಗಳು. ಅಂತಃಸತ್ವವುಳ್ಳ ದೃಢ ವ್ಯಕ್ತಿತ್ವಗಳು ಅವರದು. 
ಮುಗ್ಧತನ ಅವರುಗಳ ಪ್ರಧಾನ ಲಕ್ಷಣವೂ ಹೌದು. ಆದರೆ ಮೂರೂ ಪಾತ್ರಗಳೂ ತಮ್ಮತಮ್ಮ 
ಸಂದರ್ಭದಲ್ಲಿತಮ್ಮವ್ಯಕಿತ್ಸವನ್ನು ಸ್ಥಾಪಿಸುತ್ತಾರೆ. ಅಹಿತವಾದ, ಕ್ರೂರವಾದ ಸಂದರ್ಭಗಳಲ್ಲಿ 
ಮೂಕರಾಗಿ ಈಡಾಗುವುದಕ್ಕೆ ಒಪ್ಪದ ಪಾತ್ರಗಳು ಅವು. ಡೆಸ್ಟಿಮೋನಾಳ ದುರಂತವಿರುವುದು 
ಅವಳ ಈ ಲೋಪದಲ್ಲಿ ಅಥೆಲೋವಿನ stubbornness, checks frowns ತನಗೆ 
` graceful ಆಗಿ ಕಾಣಬಹುದು. ಹಾಗೆ ತಾನು ಎಲ್ಲದರಲ್ಲಿಯೂ ಒಳ್ಳೆಯದನ್ನೇ ಕಾಣುವುದು 
ತನ್ನ ಜೀವನ ಧರ್ಮವನ್ನಾಗಿ ಮಾಡಿಕೊಂಡಿರಬಹುದು. ಆದರೆ ಮದುವೆಯ ಸಂಬಂಧ 
ಮುರಿದು ಹೋಗುತಿದೆ ಎಂಬ ಅರಿವು ಬಾರದೆ ಹೋಗುವುದು ಅತ್ಯಂತ ದುರದೃಷಕರ 
ಸಂಗತಿ. ಕೊಳವನ್ನು ಬತಿಸ ಹೊರಟ ಶಕ್ತಿಗಳಿಗೆ ಅಪ್ರಜ್ಞಾಪೂರ್ವಕವಾಗಿ ಸಹಾಯಹಸ್ತ 
ಚಾಚಿದಂತೆ ಆಗಿಬಿಡುತ್ತದೆ ಇದು. ಇಷ್ಟುಹೇಳಿದ ಮೇಲೂ ಅವಳ ಕುರಿತಾದ ನಮ್ಮಅಪಾರ 
ಗೌರವಾದರಗಳು ಕಿಂಚಿತೂ ಕಡಿಮೆಯಾಗುವುದಿಲ್ಲ ಅವಳ ಬಗ್ಗೆ ಪ್ರಬುದ್ಧರೀತಿಯ ಮೆಚ್ಚುಗೆ 
ಸಹಾನುಭೂತಿಗಳು ಕೊನೆಯವರೆವಿಗೂ ಉಳಿದು ಕೊಂಡು ಬರುತದೆಂಬ ಅಂಶವನ್ನುನಾವು 
ಮರೆಯಲೇಬಾರದು. ಈ ಭಾವನೆಗಳು ಈ ದೃಶ್ಯದ ಮುಂದುವರೆದ ಭಾಗದಲ್ಲಿಮತೂ ಅಷ್ಟು 
ಗಾಢವಾಗಿ ನಮ್ಮನ್ನು ತಟ್ಟುತವೆ. ತಾನು ಹಿಂದೆ ಎಮಿಲಿಯಾಗೆ ಹೇಳಿದ್ದಂತೆ ಅವಳು ಹಾಸಿಗೆಗೆ 
ಪ್ರಸ್ತದ ಹೊದಿಕೆಗಳನ್ನು ಹಾಸಿದ್ದಾಳೆ. ಆದರೆ ಡೆಸ್ಟಿಮೋನಾಳ ಪ್ರತಿಕ್ರಿಯೆ ಇದ್ದಕ್ಕಿದ್ದಂತೆ ಕೊಂಚ 
ಕುಗ್ಗಿದ ದನಿಯಲ್ಲಿದ್ದಂತೆ ಇದೆ. ತನ್ನಹಣೆಬರಹದಲ್ಲಿಬರೆದಂತೆ ಆಗಲಿ ಎಂಬಂತೆ ೈ ಚೆಲ್ಲಿಕೂತ 
ಹಾಗೆ ಕಾಣುತ್ತಾಳೆ ಡೆಸ್ಟಿಮೋನಾ. 'ಎಲ್ಲ ಒಂದೆ....ಒಳ್ಳೆಯದು ಎಷ್ಟು ಮೂರ್ಯತನದ್ದು 
ನೋಡು. ನಮ್ಮಮನಸುಗಳು !' ಎಂದವಳು ಈ ನಾಟಕದಲ್ಲಿ ಪ್ರಪ್ರಥಮಬಾರಿಗೆ ದುರಂತದ 


೨೧೪ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ನೆರಳು ತನ್ನ ಮೇಲೆ ಹಾದು ಹೋಗಿರುವ ಅನುಭವವಾಗಿರುವಂತೆ ಮಾತನಾಡುತಾಳೆ - 
ವಿಷಾದದಲ್ಲಿ. ಹೌದು; ಆದರೆ ಆತ್ಮಮರುಕದಲ್ಲಿ ಅಲ್ಲ "ನಿನಗೂ ಮೊದಲು ನಾನು ಕಣ್ಣು 
ಮುಚ್ಚಿದರೆ, ಇಲ್ಲಿ ನೋಡು, ಆ ಒಂದು ಹೊದಿಕೆಯಲ್ಲಿಯೇ ನನ್ನ ದೇಹವನ್ನು ಮುಚ್ಚು' 
ಎಂದೆನ್ನುತ್ತಾಳೆ. ಎಮಿಲಿಯಾ - ನಮ್ಮಹಾಗೆಯೇ - ಹೌಹಾರುತಾಳೆ. "ಸಾಕು; ಸಾಕು, ಸುಮನೆ 
ಮಾತನಾಡಬೇಡ' ಎಂದು ಅವಳ ಬಾಯಿ ಮುಚ್ಚಿಸಲು ಯತ್ನಿಸುತಾಳೆ. 


ಡೆಸ್ಟಿಮೋನಾಳಿಗೆ ತನ್ನ ಇಂದಿನ ಸ್ಥಿತಿ ಬಹುಶಃ ಬಹು ಚಿಕ್ಕವಯಸ್ಸಿನಲ್ಲಿಯೇ ಆದ ಒಂದು 
ಅನುಭವದ ಮೂಲಕ ಸೂಚನೆಗಳನ್ನು ದೊರಕಿಬಿಟ್ಟಿದ್ದವೆ ? ಈಗ ಇದ್ದಕ್ಕಿದ್ದಂತೆ ಆ ನೆನಪು 
ಯಾಕೆ ತನ್ನನ್ನು ಕಾಡುತ್ತಿದೆ. ಆ ಇಡೀ ಪ್ರಸಂಗ ಒಂದು ರೂಪಕ ಶಕ್ತಿಯನ್ನು ಪಡೆದುಕೊಂಡು 
ಬಿಟ್ಟಿದೆ ಈಗ. ತನ್ನತಾಯಿಯ ಬಳಿ ಒಬ್ಬಚಿಕ್ಕವಯಸ್ಸಿನ ಹೆಣ್ಣಾಳು ಇದ್ದಳು. ಬಾರ್ದರೀ ಎಂದು 
ಸರು ಅವಳದು. ಅವಳು ಒಬ್ಬಹುಡುಗನನ್ನುಪ್ರೀತಿಸಿದ್ದಳು. ಆ ಹುಡುಗನಿಗೆ ಹುಚ್ಚುಹಿಡಿದು 
ಇವಳನ್ನು ತೊರೆದು ಹೋದ. ಆ ಹುಡುಗಿ ಒಂದು ಹಾಡು ಹೇಳುತ್ತಿದ್ದಳು. ಹಳೆಯ ಹಾಡು 
ಅದು. ಆದರದು ಆ ಹುಡುಗಿಯ ವಿಧಿಯನ್ನು ಅಭಿವ್ಯಕಗೊಳಿಸುತಿತು ಮತ್ತೆ ಅವಳು ಆ 
ಹಾಡು ಹಾಡುತಲೇ ಕಣ್ಣುಮುಚ್ಚಿದಳು. ಆ ಹಾಡು ೪11109 ಹಾಡು. ೪1110೪/ ಅಂದರೆ 
ತೊರೆದು ಹೋದ ಪ್ರಿಯಕರನ ಸಂಕೇತ. ಯಾಕೋ ಏನೋ ಡೆಸ್ನಿಮೋನಾಳ ನೆನಪಿನಲ್ಲಿ ಈ 
ಹಾಡು ಈ ಸಂಜೆ ಮತ್ತೆ ಮತ್ತೆ ಮರುಕಳಿಸುತಿದೆ. ಆ ಹಾಡು ಹಾಡದಿರಲು ತನಗೆ ಸಾಧ್ಯವೇ 
ಆಗುತ್ತಿಲ್ಲ ತಲೆಯನ್ನೊಂದು ಕಡೆಗೆ ವಾಲಿಸಿ ನತದೃಷ್ಟ ಬಾರ್ಬರಿಯಂತೆ ಆ ಹಾಡು 
ಗುನುಗುವುದೇ ನನಗೆ ಈಗ ಮಾಡಲಿಕ್ಕಿರುವುದು. "ಸರಿ ಎಮಿಲಿಯಾ, ಇನ್ನುಹೋಗಬಹುದು' 
ಎಂದು ಅವಳಿಗೆ ಅನುಮತಿ ನೀಡುತಾಳೆ. "ಬೇಡ ನನ್ನರಾತ್ರಿ ಉಡುಪು ಈಗ ಬೇಡ' ಎಂದವಳು 
ಇದ್ದಕ್ಕಿದ್ದಂತೆ ಲೋಡೊವಿಕೋ ಒಬ್ಬಸಂಭಾವಿತ ಮನುಷ್ಯ ಎಂದೆನ್ನುತಾಳೆ. ಈ ಸಂದರ್ಭದಲ್ಲಿ 
ಇದ್ದಕ್ಕಿದ್ದಂತೆ ತೂರಿ ಬಂದ ಈ ಮಾತು ಸಾಕಷ್ಟು ಗೊಂದಲವುಂಟುಮಾಡುತದೆ. ತನ್ನ ಚಿಕ್ಕಂದಿನ 
ಬಾರ್ಗರಿ ಹಾಡು ಎಲ್ಲಿ? ಈ ಲೋಡೊವಿಕೋ ಎಲ್ಲಿ? ಕೆಲವು ವಿಮರ್ಶಕರ ಪ್ರಕಾರ ಈ ಮಾತು 
ಅವಳು ಆಡುವುದೇ ಇಲ್ಲ- ಎಮಿಲಿಯಾ ಆಡುವುದು. ಬಹುಶಃ ಡೆಸ್ಟಿಮೋನಾಳ ಮನಸ್ಸನ್ನು 
ಬೇರೆ ಕಡೆ ತಿರುಗಿಸುವ ಯತ್ನವಾಗಿ ಆಡಿದ ಮಾತಿರಬಹುದು ಎಂದು ವಾದಿಸುತ್ತಾರೆ. ಮತ್ತೆ 
ಕೆಲವರ ವಾದ ಡೆಸ್ನಿಮೋನಾಳು ತನ್ನ ಕ್ಟೋಭೆಗೊಂಡ ಮನಸ್ಥಿತಿಯಲ್ಲಿ ಸಾಂಗತ್ಯವೇ ಇಲ್ಲದ 
ಮಾತುಗಳನ್ನು ಆಡುತ್ತಿದ್ದಾಳೆ ಎಂದು. ಡೆಸ್ಟಿಮೋನಾಳ ಈ ಮಾತನ್ನು ಪಟಕ್ಕನೆ 
ಹಿಡಿದುಕೊಂಡು ಅದಕ್ಕೊಂದು ಹೆಚ್ಚಿನ ಅರ್ಥಕೊಡಲು ಬಯಸುತಾಳೆ ಎಮಿಲಿಯಾ. 
ಹೌದು ಅವನು ಬಹು ಸುಂದರಪುರುಷ ಎನ್ನುತಾಳೆ. ಆದರೆ ಡೆಸ್ಟಿಮೋನಾಳಿಗೆ ಇರುವುದು 
ಅವನ ವ್ಯಕಿತ್ಸದ ಆಕರ್ಷಣೆ : ಅವನು ಬಹು ಸೊಗಸಾಗಿ ಮಾತನಾಡುವುದರ ಅವಳಿಗೆ 
ಆಕರ್ಷಣೆಯಾಗಿರುವುದು. ಎಮಿಲಿಯಾ ಅಲ್ಲಿಗೂ ಬಿಡುವುದಿಲ್ಲ - ವೆನಿಸಿನ ಹೆಣ್ಣೊಂದು 


ಹ 


| 
ತ 
ಕ 


ಅಥೆಲೋ ೨೧೫ 


ಅವನ ತುಟಿಗಳ ಚುಂಬನಕ್ಕಾಗಿ ಪಾಲಸ್ಟೀನ್‌ವರೆಗೆ ಬರಿಗಾಲಲ್ಲಿನಡೆದು ಅವನನ್ನು ಅನುಸರಿಸಿ 
ಹೋಗುತ್ತಿದ್ದಳೆಂಬುದರ ಕುರಿತು ತನಗೆ ಅನುಮಾನವೇ ಇಲ್ಲವೆನ್ಸುತ್ತಾಳೆ. ಡೆಸ್ಟಿಮೋನಾಳಿಗೆ ಆ 
ವೇಳೆಗೆ ಬಾರ್ಗದಿ ಹಾಡು ಒತಿಕೊಂಡು ಬಂದು ಹಾಡಲಾರಂಭಿಸುತಾಳೆ. 


The poor soul sat sighing, by a sycamore tree, 
Sing alla green willow; 

Her hand on her bosom, her head on her knee 
Sing willow, willow, willow 


ಹಾಡುತಿದ್ದಂತೆ ಯಾವ ಕ್ಷಣವಾದರೂ ಅಥೆಲೋ ಬಂದುಬಿಡಬಹುದು. ನೀನು 
ಹೊರಡು ಎಂದು ಎಮಿಲಿಯಾಗೆ ಹೇಳುತ್ತಲೇ ಹಾಡು ಮುಂದುವರೆಸುತಾಳೆ. 


The fresh streams ran by her, and murmered her moans, 
Sing willow, willow, willow 

Her salt tears fell from her, which softoned the stones, 
Sing willow, willow, willow 


ಎಂಥ ಸಂದರ್ಭದಲ್ಲಿಯೂ ಮನಸ್ಸನ್ನೂ ಹುಳಿಯಾಗಿಸಿಕೊಳ್ಳಬಾರದೆಂಬ ಪಾಠ ಎಷ್ಟು 


ಚಿಕ್ಕ ವಯಸ್ಸಿನಲ್ಲಿಯೇ ಕಲಿತಿರಬೇಕು ಅವಳು | ಇದ್ದಕ್ಕಿದ್ದಂತೆ ಬಾಗಿಲು ಶಬ್ದವಾಗಿ ನೋಡು, 


ಯಾರು ಬಾಗಿಲು ಬಡಿಯುವುದು ಎಂದು ಆತಂಕಪಡುತಾಳೆ. ಆದರೆ ಅದು ಗಾಳಿಯಷ್ಟೆ 
ಎಂದು ತಿಳಿದು ಹಾಡಿನ ಕೊನೆಯ ಎರಡು ಸಾಲು ಹಾಡುತಾಳೆ. 


Sing all a green willow must be my garland 
Let nobody blame him, his scornlI approve... 


ಈ ಇಡೀ ಹಾಡು ಹನಿಹನಿಯಾಗಿ ನಮ್ಮಪ್ರಜ್ಞೆಯ ಆಳಕ್ಕೆ ಇಳಿದು ಗಟ್ಟಿ ಪಾಕವಾಗುತ್ತ 
ಹೋಗುತದೆ. willow willow willow ಎಂಬ ಪಲ್ಲವಿಯೇ ನಿಟ್ಟುಸಿರುಗೈವ ಶೈಲಿಯಲ್ಲಿದೆ. 
ಎಲ್ಲೋ ಏಕಾಕಿ ನಿಂತ ಮರದಲ್ಲಿ ಆಡುವ ಗಾಳಿಗೆ ತನ್ನ ಅನಾಥ ಸ್ಥಿತಿಯ ನೂರು ನೆನಪುಗಳು 
ಕಾಡಿ ಮರೆದೆಲೆಗಳು ಮರ್ಮರಗಟ್ಟಿದಂತೆ ಕೇಳುತದೆ ಇಡೀ ಹಾಡು. ವಿಷಾದವೆಷ್ಟುಇದೆಯೋ 
ಅಷ್ಟೇ ಮಟ್ಟಿಗೆ ಆ ವಿಷುದಕ್ಕೆ ಗಾಂಭೀರ್ಯದ ನಯವೂ ಇದೆ. ತೀರ ಖಾಸಗಿಯಾಗಿ ಉಸುರಿದ ಈ 
ಮೆಲುದನಿಯು ಕೇಳುಗನನ್ನು ಹಿಡಿಯಲ್ಲಿ ಹಿಡಿದು ಹಿಂಡುವ ಬಗೆಯ ಶೋಕಕಗೀತೆ. 
ಡೆಸ್ಟಿಮೋನಾ ತನ್ನ ಚರಮಗೀತೆಯನ್ನು ಹಾಡಿಕೊಳ್ಳುತಿದ್ದಾಳೆಯೆ ? ಇದೇ ಅವಳ 
ಹಂಸಗೀತೆಯೆ ? ಈ ತನ್ನ ನೆನಪಿನ ಹುಡುಗಿಯ ಕತೆಯ ಪ್ರತಿಯೊಂದು ವಿವರವೂ ತನ್ನ 
ಸ್ಥಿತಿಯನ್ನೇ ಬಿಂಬಿಸುವಂತಿದೆ. ಪ್ರೀತಿ, ಪ್ರಿಯಕರನಿಗೆ ಹಿಡಿದ ಹುಚ್ಚು, ತೊರೆದು ಹೋದ 


೨೧೬ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ದುಃಖ, ಕೊನೆಗೆ ಈ ಎಲ್ಲವೂ ಒಟ್ಟಾರೆ ಸೇರಿ ತನಗೆ ತಂದ ಸಾವು. ಮತ್ತೆಆ ಹಾಡಿನಲ್ಲಿಯಂತೆ 
Let nobody blame him, his scom 1 approve’ ತಾನೂ ಕೂಡ ತನ್ನಪ್ರಿಯಕರನನ್ನು 
ದೂಷಿಸುವುದಿಲ್ಲ ಅವನ ನಿರಾಕರಣೆಯನ್ನು ತಾನು ಒಪಿಕೊಳ್ಳುತ್ತೇನೆ. ಬದುಕಿನಲ್ಲಿ 
ಪಶ್ಥಾತಾಪಗಳೂ ಇಲ್ಲ, ದೋಷಾರೋಪಣೆಗಳೂ ಇಲ್ಲ ಡೆಸ್ಟಿಮೋನಾ ಈ ಹಿಂದೆ ಹೆಸರಿಸಿದ 
ಶೇಕ್‌ಪಿಯರ್‌ನ ನಾಯಕಿಯರ ಬಗೆಯಲ್ಲ ನಿಜ. ಅವಳ ಸೋಲಿಗೆ, ಅವಳ ದುರಂತಕ್ಕೆ 
ಬಹಳಷ್ಟು ಅವಳ ಪೂರ್ಣಮಟ್ಟದ ಬೇಷರತ್‌ ಒಳ್ಳೆಯತನವೇ ಕಾರಣ. ಆದರೂ ಒಂದು 
ಬಗೆಯಲ್ಲಿಆ ನಾಯಕಿಯರಿಗಿಂತಲೂ ಒಂದು ಮೆಟ್ಟಿಲು ಮೇಲೆ ಇದ್ದಾಳಲ್ಲವೆ ಎಂದೂ ಅನೇಕ 
ಬಾರಿ ನನಗೆ ಅನ್ನಿಸಿದೆ. ಅವಳ ಸೋಲು, ದುರಂತಗಳೂ ಕೂಡ ಒಂದು ಬಗೆಯಲ್ಲಿ ವಿಶಿಷ್ಟ 
ಅರ್ಥದಲ್ಲಿ ಇಡೀ ಮನುಷ್ಯಕುಲದ ಬದುಕಿನ ಸಾಧ್ಯತೆಗಳ ದೃಷ್ಟಿಯಲ್ಲಿ ಆಶಾದಾಯಕವೇ 
ಅಲ್ಲವೆ? ಒಂದು ಬಂಗಾರದ ಕಿರಣವೇ ಅಲ್ಲವೆ? 


ಹಾಡು ಮುಗಿಯುತಿದಂತೆ, ಯಾವ ಕ್ಷಣವಾದರೂ ಬರಬಹುದಾದ ಅಥೆಲೋನ 
ಜ್ಞಾಫಕವಾಗಿ ಎಮಿಲಿಯಾಗೆ ಹೂತ ಹೇಳುತಾಳೆ. ಒಳ್ಳೆ ಯದಾಗಲಿ ಹೋಗಿ ಬಾ. ನನ್ನ 
ಕಣ್ಣುಗಳು ಉರಿಯುತಿವೆ. ಇದೇನು ಅಳುವ ಸೂಚನೆಯೋ ಎಂದು ಅಚ್ಚರಿಪಡುತ್ತಾಳೆ. 
ಶೇಕ್ಸ್‌ಪಿಯರ್‌ ಒಬ್ಬ ಸಾಧಾರಣ ಮಟ್ಟದ ನಾಟಕಕಾರನಾಗಿದ್ದಿದ್ದರೆ ಈ ದೃಶ್ಯವನ್ನು ಇಲ್ಲಿಗೆ 
ಮುಕಾಯ ಮಾಡಿ ಎಮಿಲಿಯಾಳನ್ನು ್ಲಿ ನಿಷ್ಯಮಿಸುವಂತೆ ಮಾಡಿಬಿಡುತಿದ್ದ ಆದರೆ ಎಂಥ 
ಮಹಾ ಪ್ರತಿಭಾಶಾಲಿ ನಾಟಕೀಯತೆಯ ಪ್ರಜ್ಞೆ ಅವನದೆಂದರೆ ಈ ದೃಶ್ಯ ವನ್ನು ಮತ್ತೂ 
ಮುಂದುವರೆಸುತಾನೆ - ನಲವತ್ತೈ ದು ಸಾಲುಗಳಷ್ಟು ಈ ನಲವತ್ತೈ ದು ಸಾಲುಗಳಲ್ಲಿ 
ಡೆಸ್ಟಿಮೋನಾ ಮಾತನಾಡುವುದು ಜಾತಕ ಇಲುಗಳ ಮಾತ್ರ, ಮಿಕ್ಕ ಮೂವತೆರಡು 
ಸಾಲುಗಳು ಎಮಿಲಿಯಾ ಮಾತನಾಡುವುದು. ನಾಟಕ ಪರಾಕಾಷ್ಟೆಯ ಮಟ್ಟ ಮುಟ್ಟಿದ್ದು, 
ಈಗಷ್ಟೇ ಡೆಸ್ಟಿಮೋನಾಳ ಬಾಲ್ಯದ ನೆನಪಿನ ಮಧುರಗೀತೆಯನ್ನುಕೇಳಿದ್ದನಮಗೆ ಈ ಕ್ಷಣದಲ್ಲಿ 
ಎಮಿಲಿಯಾಗೆ ಏನು ಇಷ್ಟೊಂದು ಪ್ರಾಶಸ್ತ್ಯಎಂದು ಅನ್ನಿಸಿದರೆ ಅಚ್ಚರಿಯಿಲ್ಲ ಆದರೂ ಈ 
ದೃಶ್ಯ ಬಹು ಪ್ರಸುತವೂ ಹಾಗೂ ಬಹು ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ದೃಶ್ಯವೂ ಆಗಿದೆ. 
ಒಬ್ಬಸಾಮಾನ್ಯ ಹೆಣ್ಣಿನ ಬಡಬಡಿಕೆಯೆಂದು ಅಸಹನೆ ತೋರಬಾರದು ನಾವು. 


ನನ್ನ ಕಣ್ಣುಗಳು ಉರಿಯುವುದು ಅಳುವ ಸೂಚನೆಯೇ ? ಎಂದದ್ದಕ್ಕೆ ಎಮಿಲಿಯಾ 
ಬಿಡು ಬಿಡು, ಅದಕ್ಕೆ ೇನು ವಿಶೇಷ ಅರ್ಥಗಳಿಲ್ಲಎಂದು ವಿಷಯವನ್ನು ಮುಗಿಸುತಾಳೆ. ಆದರೆ 
ತಾನು ಹಾಗೆ ಕೇಳಿದ್ದೇನೆ ಎಂದು ಡೆಸ್ಟಿಮೋನಾ ಇದ್ದಕ್ಕಿದ್ದಂತೆ" ಓ ಈ ಗಂಡಸರು, ಈ-ಗಂಡಸರು' 
ಎಂದು ಉದ್ದಾರ ತೆಗೆದು ಅತ್ಯಂತ ಕುತೂಹಲಿಯಾದವಳಂತೆ ಎಮಿಲಿಯಾಳನ್ನು ಈ 
ಲೋಕದಲ್ಲಿ ಗಂಡಂದಿರಿಗೆ ದ್ರೋಹ ಬಗೆಯುವ ಹೆಣ್ಣುಗಳಿರುತ್ತಾರೆಯೇ 9.... ಅವರು 
ಆತ್ಮಸಾಕ್ಚಿಪೂರ್ವಕವಾಗಿ ಹಾಗೆ ಮಾಡಬಲ್ಲರೆ ಎಂದು ಕೇಳುತ್ತಾಳೆ. ವಿಚಿತ್ರ ಗಳಿಗೆಯಲ್ಲಿವಿಚಿತ್ರ 


ಅಥೆಲೋ ೨೧೭ 


ಪ್ರಶ್ನೆ. ಎಮಿಲಿಯಾಳ ಪ್ರಕಾರ ಕೆಲವರು ಅಂಥವರಿರಬಹುದು ಎಂದು. ಡೆಸ್ನಿಮೋನಾ 
ಎಮಿಲಿಯಾಳನ್ನುನೇರ ಕೇಳುತಾಳೆ "ತ ಇಡೀ ಜಗತುಲಾಭವಾಗುತದೆ ಎಂದರೂ ನೀನು ಈ 
ಬಗೆಯ ಕೃತ್ಯಕ್ಕೆ ಇಳಿಯುವೆಯಾ' ಎಮಿಲಿಯಾಗೆ ಆಶ್ಚರ್ಯ. ಯಾಕೆ ಡೆಸ್ನಿಮೋನಾ 
ಮಾಡುವುದಿಲ್ಲವೇನು ? ಖಂಡಿತ ಇಲ್ಲ .... ಈ ಸೂರ್ಯಕಿರಣಗಳ ಆಣೆ ಎನ್ನುತಾಳೆ 
ಡೆಸ್ಟಿಮೋನಾ. ಆವಳು ಬಳಸುವ ಮಾತು .... 'no, by this heavenly light ಎಂದು. 
ಆದರೆ ಎಮಿಲಿಯಾ ಅದರ ಅಕ್ಷರಶಃ ಅರ್ಥವನ್ನು ಮಾತ್ರ ಹಿಡಿದು ತಾನೂ ಅಷ್ಟೆ ಹಾಡು 
ಹಗಲಲ್ಲಿಅಂಥ ಕೃತ್ಯಗಳನ್ನು ಮಾಡುವವಳಲ್ಲ ಕತಲಲ್ಲಿಈ ಇಂಥವುಗಳಲ್ಲಿ ತೊಡಗುವವಳು 
ತಾನು ಅನ್ನುತಾಳೆ. ಅಂದರೆ ಈ ಲೋಕದ ಆಮಿಷಕ್ಕೆ ಇಂಥ ದ್ರೋಹದ ಕೆಲಸ ಮಾಡಬಲ್ಲೆಯಾ 
ಎಂದು ನಂಬದವಳಂತೆ ಕೇಳುತಾಳೆ ಡೆಸ್ಟಿಮೋನಾ. ಓ, ಈ ಜಗತ್ತು ಬಹು ವಿಸ್ತಾರವಾದದ್ದು 
ನಾವು ಎಸಗುವ ದ್ರೋಹ ಬಹು ಸಣ್ಣ ಪ್ರಮಾಣದ್ದು ಡೆಸ್ಟಿಮೋನಾಳಿಗೆ ನಂಬಿಕೆ 
ಯಾಗುವುದಿಲ್ಲ ಖಂಡಿತ ಎಮಿಲಿಯಾ ಹೀಗೆ ಮಾಡಲಾರಳು ಎಂದೇ ಅವಳ ನಂಬಿಕೆ. 
ಎಮಿಲಿಯಾಳ ಉತರ ಇಡೀ ಅವಳ ವ್ಯಕಿತ್ಸದ ಮೇಲೆ ಅಷ್ಟೇ ಅಲ್ಲ, ಅವಳು ಭಾಗವಾಗಿರುವ 
ವೆನಿಸಿನ ಸಾಮಾಜಿಕ ಮೌಲ್ಯಗಳ ಮೇಲೆ ಕೂಡ ಬೆಳಕು ಚೆಲ್ಲುವಂಥವು. ಅವಳು ಹೇಳುತಾಳೆ, 
- ನಿಜ ಹೇಳಬೇಕೆಂದರೆ ತಾನು ಹಾಗೆ ಮಾಡುವುದೂ ನಿಜ, ಹಾಗೆ ಮಾಡಿದ್ದನ್ನು 
ಇಲ್ಲವೆನಿಸುವುದೂ ನಿಜ. ಛೆ. ಛೆ. ಒಂದು ಪುಟ್ಟ ಉಂಗುರಕ್ಕೆ, ಅಂಗೈಅಗಲದ ಭೂಮಿ ಕಾಣಿಕೆ. 
" ಒಂದು ಹೊಸ ಉಡುಪಿಗೆ ಅಥವಾ ಒಂದು ಒಳಲಂಗಕ್ಕೆ ಇಂಥ ಕೆಲಸ ಮಾಡುವವಳಲ್ಲ ತಾನು. 
ಗಂಡನಿಗೆ ಒಂದು ಚಿಕ್ಕ ಪ್ರಮಾಣದ ದ್ರೋಹ ಬಗೆದರೆ ಅವನು ಚಕ್ರವರ್ತಿಯಾಗುವುದಾದರೆ 
ಯಾರು ಬೇಡವೆನ್ನುತಾರೆ. ಇದಕ್ಕಾಗಿ ನರಕಕ್ಕೂ ಕೂಡ ಹೋಗಿ ಬರಬಲ್ಲೆ ತಾನು. ಇಲ್ಲಿದೆ 
ಅವಳು ಉಸಿರಾಡಿದ ಸಂಸ್ಕೃತಿ. ತೃಣವೂ ಪಾಪಭಾವನೆ ಹೋಗಲಿ, ಕಸಿವಿಸಿಯೂ ಇಲ್ಲದೆ ಈ 
ಮಾತುಗಳನ್ನಾಡುತಾಳೆ. ಕೇವಲ ಡೆಸ್ಟಿಮೋನಾಳನ್ನುಬೆಚ್ಚಿಸುವುದಕ್ಕೂ ಅಲ್ಲತಮಾಶೆಗೂ ಅಲ್ಲ 
ಅಥವಾ ಎಮಿಲಿಯಾ ಮೂಲತಃ ನೀಚ ಮಟ್ಟದ ಹೆಣ್ಣು ಎಂದೂ ಅಲ್ಲ ಅವಳು ಕೂಡ 
ಗೌರವಾನ್ವಿತ ಮನೆಗೆ ಸೇರಿದವಳು. ಇಯಾಗೋವಿನಂಥ ಸಾಕಷ್ಟುಪ್ರಮುಖ ಪ್ರಜೆಯ ಪತ್ನಿ 

ಡೆಸ್ಟಿಮೋನಾಳ ಆಪ್ತ ಸಂಗಾತಿ. ಆದರೆ ಅವಳು ನಂಬುವ ಈ ವಿಚಾರಗಳು ಮಾತ್ರ ಅವಳ 
ವ್ಯಕಿತ್ವದ ಅಂಗವಾಗಿ, ಬದುಕನ್ನು ನೋಡುವ ರೀತಿಯೇ ಆಗಿಬಿಟ್ಟಿದೆ. ಈ ಕ್ಷಣ ಮುಖ್ಯ ಕೈಗೆ 
ಕಾಣುವುದು, ಎಣಿಕೆಗೆ ಬರುವುದು ಮುಖ್ಯ. ಈ ಬ್ರಹ್ಮಾಂಡದ ಅಧಿಪತಿಯಾಗುವುದಾದರೆ 
ಕಣ್ಣಿಗೆ ಕಾಣದ, ಅಮೂರ್ತಗಳಾದ ಚಾರಿತ್ರ್ಯ, ಆತಹಾಕ್ಷಿ, ಪ್ರಾಮಾಣಿಕತೆ ಇವುಗಳಿಗೇನು 
ಬೆಲೆ? ಇಂದ್ರಿಯಲೋಕ ಸತ್ಯವಾದದ್ದು ಪ್ರಜ್ಞೆಸೃಷ್ಟಿಸುವ ಲೋಕ ಕನಸಿನ ಜಗತ್ತು ಗಂಡನಿಗೆ 

ದ್ರೋಹ ಬಗೆದರೇನು? ಅದನ್ನುತಾನು ಮಾಡುತಿರುವುದು ಅವನಿಗಾಗಿಯೇ ಎಸಗಿದ ತ್ಯಾಗ. 

ತರ್ಕದ ಜಗತ್ತು ಇದು. ಇದೇ ಲೋಕಕ್ಕೆ ಸೇರುವವರು ವೆನಿಸಿನ ಡ್ಯೂಕ್‌, ಬ್ರಬಾನ್ದಿಯೋ, 

ಕ್ಯಾಷಿಯೋ, ಮಾಂಟನೋ, ಲೋಡೊವಿಕೋ ಇತ್ಯಾದಿಗಳು. ವೆನಿಸಿನ ಡ್ಯೂಕನಿಗೆ ಮತ್ತು 


9೧೮ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಪುರಪ್ರಮುಖರಿಗೆ ಅಥೆಲೋನ ಪ್ರೇಮಗಾಥಕ್ಕಿಂತ ಮುಖ್ಯವಾದದ್ದು ತಮ್ಮ ದೇಶದ ರಕ್ಷಣೆ. 
ಇದು ಮೀರಿ ಎಲ್ಲವೂ ಪ್ರಸುತಗಳಲ್ಲದ ವೈಯಕಿಕ ವಿವರಗಳು. ಅವರ .ಲೋಕ ಎಷ್ಟು 
ಸಂಕುಚಿತವೆಂಬುದು ಅವರಾಡುವ ಸವಕಲು ಭಾಷೆಯಲ್ಲಿಯೇ ಧ್ವನಿತವಾಗುತದೆ. 
ಬ್ರಬಾನ್ನಿಯೋಗೆ ತನ್ನಮಗಳು ನಿಜವಾಗಿ ಪ್ರೀತಿಸಿರಬಹುದು, ಪ್ರೀತಿ ಎಂಬುದೊಂದು ಯಾರ 
ಅಂಕೆಗೂ ಸಿಗದ ಅನುಭವ ಎಂದು ಅರ್ಥವೇ ಆಗುವುದಿಲ್ಲ ಅವನಿಗೆ ಈ ಪ್ರೀತಿ ಅಥೆಲೋನ 
ಮಾಟ ಮಂತ್ರಗಳ ಪರಿಣಾಮವಾಗಿಯೇ ಆಗಿರಬೇಕೇ ವಿನಾ ಸಹಜವಾಗಿ ಏರ್ಪಡಲು 
ಸಾಧ್ಯವೇ ಇಲ್ಲ ಕ್ಯಾಷಿಯೋ ಸಂಪ್ರದಾಯದ ಅರ್ಥದಲ್ಲಿ ಒಬ್ಬಸಜ್ಜನ. ಆದರೆ ಅವನ ವ್ಯಕಿತ್ತ 
ಎಂಥದು ಎಂಬುದನ್ನು ಅವನು ಬಿಯಾಂಕಳನ್ನು ಒಬ್ಬನೇ ಇದ್ದಾಗ ಹೇಗೆ ನಡೆಸಿಕೊಂಡ, 
ಇಯಾಗೋ ಪ್ರಶ್ನಿಸಿದಾಗ ಹೇಗೆ ಪ್ರತಿಕ್ರಿಯಿಸಿದ ಎಂಬುದರಲ್ಲಿ ಸಷವಾಗುತದೆ. ಸುಲಭವಾಗಿ 
ಸಿಕ್ಕ ಹೆಣ್ಣು, ತನ್ನ ಒಂಟಿ ಖಾಸಗೀ ಜೀವನದಲ್ಲಿ ಒಂದು ಮನರಂಜನೆ ಅಷ್ಟೆ. ಇಲ್ಲಿಯೂ ಅಷ್ಟೆ, 
ಅವನು ದುಷನೆಂದಲ್ಲ ನಡೆದುಕೊಳ್ಳುವ ಸಹಜ ರೀತಿ ಅಷ್ಟೆ. ಹಾಗೆಯೇ ಎಮಿಲಿಯಾ. 
ಲವಲೇಶವೂ ಅವಳಲ್ಲಿ ಸಣ್ಣತನ, ಸ್ರಾರ್ಥಗಳಿಲ್ಲದಿದ್ದರೂ ಯಾರಿಗೂ ಹೆಚ್ಚಿಗೆ ಅನ್ಯಾಯ 
ವಾಗದೆ ಎಸಗಿದ ಒಂದು ಕ್ಷಣದ ಪುಟ್ಟ ತಪಿಗೇಕೆ ಪಶ್ಚಾಶಾಪಪಡಬೇಕು ಎಂಬುದು ಅವಳ 
ಸಿದ್ದಾಂತ. ನನಗನ್ನಿಸುವ ಮಟ್ಟಿಗೆ ಈ ಇಡೀ ವನಿಸ್‌ ಲೋಕದ ಸಂಸ್ಕೃತಿಯಿಂದ ಕೊಂಚವೇ 
ಕೊಂಚ ಭಿನ್ನಳಾಗಿ ಕಾಣುವವಳು ಬಿಯಾಂಕಾ. ಆದರೆ ಅವಳ ಬಗ್ಗೆ ಬಹು ನಿರ್ದಿಷ್ಟವಾಗಿ 
ಹೇಳುವುದು ಅವಸರದ ಕ್ರಮವೂ ಆಗುತದೆ. ನಾಟಕದ ಇತರ ಪಾತ್ರಗಳಾದ ಮಾಂಟನೋ, 
ಲೋಡೊವಿಕೋ, ಗ್ರೇಷಿಯಾನೋ ಎಲ್ಲರೂ ಕೂಡ ಒಂದಲ್ಲಒಂದು ಮಟ್ಟದಲ್ಲಿ ಈ ವೆನಿಸಿನ 
ಸಂಸ್ಕೃತಿಯ ಭಾಗವಾಗಿ ಉಳಿದುಬಿಡುವವರು. ಈ ಸಂಸ್ಕೃತಿಯ ಎರಡು ತುತತುದಿಯಲ್ಲಿ 
ನಿಲ್ಲುವವರು ಇಯಾಗೋ ಮತ್ತು ರೋಡರಿಗೋ. ಇಯಾಗೋ ಎಲ್ಲರ ಕಣ್ಣಿನಲ್ಲಿಯೂ 
ರಾರಾಜಿಸುವ ಮೇಧಾವಿ, ಪ್ರಾಮಾಣಿಕ, ಸರ್ವಜನ ಹಿತೈಷಿ ಹಾಗೂ ನಿಸ್ವಾರ್ಥಿ. ಇಂಥ 
ಭೋಳೇ ಜಗತಿನಲ್ಲಿ ಕನಿಷ್ಠ ಬುದ್ದಿಶಾಲಿಯೂ ಕಂಗೊಳಿಸುವುದಕ್ಕೆ ಸಾಧ್ಯವಿರುವಾಗ 
ಇಯೋಗನಂಥ ಪ್ರಚಂಡ ಬುದ್ಧಿಶಾಲಿ ತಾರೆಯ ಹಾಗೆ ಬೆಳಗುವುದಕ್ಕೇನು ಕಷ್ಟ? ಇಂಥ 
ಭೋಳೇ, ಸವಕಲು ಜಗತ್ತೇ ಸೃಷಿಸುವಂಥ ವ್ಯಕ್ತಿಜಯಾಗೋ. ರೋಡರಿಗೋ ಒಬ್ಬಮಳ್ಳ. ಈ 
ಜಗತ್ತಿಗೆ ಹೊರ ಪ್ರಪಂಚದಿಂದ ಬಂದು ಇಲ್ಲಿ ಕೂಡಿಕೊಳ್ಳುವುದಕ್ಕೆ, ಒಂದಾಗುವುದಕ್ಕೆ 
ಯತ್ನಿಸುವುದು ಅಥೆಲೋ. ಈ ವಿವರಗಳನ್ನೆಲ್ಲನಾವು ಈಗಾಗಲೇ ನೋಡಿದ್ದೇವೆ. ಈ ಕೆಸರಿನಲ್ಲಿ 
ಅರಳಿದ ಕಮಲ ಡೆಸ್ನಿಮೋನಾ. ಕ್ರಮೇಣ ತನ್ನ ಸುತಲನ್ನೂ ಒಂದು ನಿರ್ಮಲ ಶುಭ್ರ 
ಕೊಳವಾಗಿಸಿಕೊಂಡು ಪವಿತ್ರವಾಗಿ ಉಳಿದ ಪ್ರಕೃತಿಯ ಶಿಶು ಆಕೆ. ಈ ಸಮಾಜಕ್ಕೆ ಯಾವ 
ಅರ್ಥದಲ್ಲಿಯೂ ಹೊಂದಿಕೊಳ್ಳದ, ಎಂದೂ ಹೊರಗಿನವಳಾಗೇ ಉಳಿಯುವ ಪಾತ್ರವೆಂದರೆ 
ಡೆಸ್ಟಿಮೋನಾ. ಅವಳೇ ಇಲ್ಲಿ Outsider, ಈ ಜಗತಿನೊಡನೆ ಕಟ್ಟ ಕಡೆಯವರೆವಿಗೆ 
ಶಾಮಿಲಾಗದೇ ಉಳಿಯುವುದು ` ಆದ್ದರಿಂದಲೇ ಗರಿಷ್ಠಮಟ್ಟದಲ್ಲಿಹಿಂಸೆ ಅನುಭವಿಸುವುದು, 


ಅಥೆಲೋ ೨೧೯ 


ಕೊನೆಗೆ ಸಾವನ್ನೂ ಅಪ್ಪವುದು. ಇದನ್ನು ಸಷಪಡಿಸಲೆಂದೇ ಈ ದೃಶ್ಯವನ್ನು ರೂಪಿಸ 
ಲಾಗಿರುವುದು ಎಂದು ನನಗನ್ನಿಸುತ್ತದೆ. ಎಮಿಲಿಯಾ ಮೂಲಕ ಅವಳ ಅರಿವಿಲ್ಲದೇ, ಈ 
ಲೋಕವು ಕಡೆಯ ಯತ್ನಮಾಡಿ ಡೆಸ್ಜಿಮೋನಾಳನ್ನು ಸೆಳೆದುಕೊಳ್ಳಲು ಹವಣಿಸುತದೆ. 
ಸೋಲುತದೆ. ಎಮಿಲಿಯಾ ಮಾತುಗಳು ಡೆಸ್ನಿಮೋನಾಳಿಗೆ ಒಂದಿಷ್ಟೂ ಹಿಡಿಸುವುದಿಲ್ಲ ಈ 
ಬ್ರಹ್ಮಾಂಡದಾಸೆಗೂ ತಾನು ಇಂಥ ಕೆಲಸ ಮಾಡುವುದು ಅಸಾಧ್ಯ ಎನ್ನುತ್ತಾಳೆ. ಎಮಿಲಿಯಾ 
ವಾದ ಬಹು ಸ್ಪಷ್ಟವಾಗಿದೆ. ಈ ಒಂದು ಪುಟ್ಟಲಕೃತ್ಯಕ್ಕಾಗಿ ಇಡೀ ಲೋಕವೇ ಗಳಿಸುವುದಾದರೆ, 
ಆ ಲೋಕ ನಮ್ಮದು ಎಂದಾದ ಮೇಲೆ ನಮ್ಮ ಮೌಲ್ಯಗಳನ್ನು ನಮ್ಮ ಅನುಕೂಲಕ್ಕೇ 
ಬದಲಿಸಬಹುದಲ್ಲ ಎನ್ನುತಾಳೆ. ಆದರೂ ಆಂಥ ಒಂದು ಹೆಣ್ಣು ಇರಲಿಕ್ಕೆ ಸಾಧ್ಯವಿಲ್ಲರೆಂದೇ 
ಡೆಸ್ಟಿಮೋನಾಳ ನಂಬಿಕೆ. ಯಾಕಿಲ್ಲಡಜನ್‌ಗಟ್ಟಲೆ ಇದ್ದಾರೆ. ಮತ್ತೂಮುಂದುವರೆಯುತಾಳೆ. 
ಹೆಣ್ಣುಹೀಗೆ ವರ್ತಿಸುವುದಾದರೆ ಅದಕ್ಕೆ ಅವರ ಗಂಡಂದಿರದೇ ದೋಷ ಕಾರಣ. ಗಂಡಸಿನ 
ಸಿಟ್ಟು, ಸೆಡವು, ಅಸೂಯೆ ಅಥವಾ ಅವರ ಪರಸ್ತೀ ವ್ಯಾಮೋಹ ಇವುಗಳೇ ಕಾರಣ. ನಮ್ಮ 
ಮೇಲೆ ಮಾತ್ರ ನೀತಿಶಾಸ್ಪಗಳನ್ನು ಆರೋಪಿಸುವ ಗಂಡಸರು, ನಮನ್ನು ಥಳಿಸಬಹುದಾದರೆ 
ಅಥವಾ ನಮ್ಮ ಖರ್ಚಿಗೂ ಅಡ್ಡಿ ಅಂಕೆಗಳನ್ನು ವಿಧಿಸಿದರೆ ? ಯಾಕೆ ನಮಗೂ ಧಾರ್ಟ್ಯ್ಯ, 
ಸೊಕ್ಕುಗಳು ಇರಬಾರದೇನು ? ನಮ್ಮಗಂಡಂದಿರಿಗೂ ತಿಳಿದಿರಲಿ- ತಮ್ಮ ಹೆಂಡತಿಯರಿಗೂ 
ಸಿಹಿ-ಕಹಿ ಭಾವನೆಗಳಿವೆ ಎಂದು. ನಮ್ಮನ್ನು ಬಿಟ್ಟುಬೇರೆ ಹೆಣ್ಣುಗಳ ಬೆನ್ನಟ್ಟುವುದೇಕೆ ಅವರು? 
ವಿನೋದಕ್ಕಾಗಿಯೇನು ? ಬಹುಶಃ ಇರಬಹುದು. ಪ್ರೀತಿವಿಶ್ವಾಸಗಳು ಕಾರಣವೇನು ? 
ಅದೂ ಇರಬಹುದು. ಅಥವಾ ಅವರ ದೌರ್ಬಲ್ಯಗಳೋ? ಅದೂ ಸಾಧ್ಯ. ನಮಗೇನು ಪ್ರೀತಿ 
ವಿಶ್ವಾಸಗಳಿಲ್ಲವೇನು? ನಮಗೂ ದೌರ್ಬಲ್ಯಗಳು ಇರಬಾರದೇನು? ಅವರಿಗೂ ತಿಳಿಯಲಿ- 
ನಮ್ಮ ದುರ್ನಡತೆಗೆ ಕಾರಣ ಅವರೇ. ಅದನ್ನು ಅವರಿಂದಲೇ ನಾವು ಕಲಿತದ್ದೆಂದು. 
ಇಂದ್ರಿಯಲೋಕವನ್ನು ಮೀರಿ ಏರಲಾಗದ ಜಗತ್ತಿನ ಅಭೂತಪೂರ್ವ ದರ್ಶನ ಇದು. 
ಡೆಸ್ಟಿಮೋನಾಳಿಗೆ ಇನ್ನುಸಾಕು ಎನಿಸಿ ಅವಳಿಗೆ ಶುಭರಾತ್ರಿ ಹೇಳುತಾಳೆ. ಕೆಟ್ಟದ್ದರಿಂದ ಕೆಟ್ಟದ್ದನ್ನು 
ಕಲಿಯುವ ಗುಣದಿಂದ ಪಾರು ಮಾಡಿ, ಕೆಟ್ಟದ್ದನ್ನು ಸನ್ಮಾರ್ಗಕ್ಕೆ ತಿರುಗಿಸುವಂಥ ಶಕ್ತಿ ದೇವರು 
ತನಗೆ ನೀಡಲಿ ಎಂದು ಪ್ರಾರ್ಥಿಸಿ ಈ ದೃಶ್ಯಕ್ಕೆ ಈ ಅಂಕಕ್ಕೆ ತೆರೆ ಎಳೆಯುತಾಳೆ. ಡೆಸ್ಟಿಮೋನಾಳ 
ಈ ಮಹೋನ್ನತ ಗುಣ ಅವಳ ಗೊನೆ ಗಳಿಗೆಯ ಕೊನೆ ಉಸಿರಿನವರೆವಿಗೆ ಉಳಿದು ಬರುತದೆ. 
ಅಥೋಲೋವಿನಿಂದ ಹತಳಾಗಿ, ಕುಟುಕು. ಜೀವ ಮಾತ್ರವಿದ್ದ ಗಳಿಗೆಯಲ್ಲಿ ಎಮಿಲಿಯಾ 
"ಯಾರು ಹೀಗೆ ಮಾಡಿದ್ದು' ಎಂದು ಕೇಳಿದಾಗ 'nobody ; I myself. Farewell / 
Commend me to my kind lord ; 0 farewell’ ಎಂದು ಕಣ್ಣು ಮುಚ್ಚುತಾಳೆ ಅತ್ಯುನ್ನತ 
ಎತ್ತರದ ಪ್ರೀತಿ, ಧಾರ್ಮಿಕ ಭಾವನೆಗಳನ್ನು ಹೇಗೆ ಸುರಿಸುತ್ತದೆ ಎಂಬುದಕ್ಕೆ ಇದು ಸಾಕ್ಟಿ ಪ್ರೀತಿ 
ಕೂಡ ಒಂದು ಧರ್ಮವೇ ತಾನೆ? 


ಬು ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಐದನೇ ಅಂಕದ ಮೊದಲನೇ ದೃಶ್ಯ ಬಹು ಬಿರುಸಿನಿಂದ ಸಾಗುವ ದೃಶ್ಯ. ಇಯಾಗೋನ 
ಯೋಜನೆಗಳೆಲ್ಲ ಕಾರ್ಯರೂಪಕ್ಕೆ ಬರಲಾರಂಭಿಸುವ ದೃಶ್ಯ. ಇಲ್ಲಿಂದ ಮೊದಲುಗೊಂಡು 
ಎರಡನೆಯ ದೃಶ್ಯದವರೆವಿಗೂ ಈ ಮಾತು ಹೇಳಬಹುದು. ಆರಂಭದಲ್ಲಿರೋಡರಿಗೋನಿಗೆ 
ಇಯಾಗೋ ಧೈರ್ಯ ತುಂಬುತಲಿದ್ದಾನೆ. ಕ್ಯಾಷಿಯೋ ಯಾವ ಕ್ಷಣದಲ್ಲಿಯಾದರೂ 
ಬರಬಹುದು. ಇಲ್ಲೇ ನಿಂತು ತಕ್ಷಣ ಅವನ ಮೇಲೆ ಕತಿಹಾಯಿಸಬೇಕು. ತಾನು ಪಕ್ಕದಲ್ಲಿಯೇ 
ಇರುತ್ತೇನೆ. ಈ ಕೃತ್ಯದಿಂದ ನಾವು ಗೆಲ್ಲುತ್ತೇವೆ ಅಥವಾ ಸೋಲುತೇವೆ. ಜೀವನ್ಮರಣದ ಪ್ರಶ್ನೆ 
ಇದು ಎಂಬಂತೆ ಎಚ್ಚರಿಕೆ ನೀಡುತಾನೆ. ರೋಡರಿಗೋನಿಗೆ ಇನ್ನೂ ಧೈರ್ಯ ಸಾಲದು. 
"ಪಕ್ಕದಲ್ಲೇ ಇರು, ನನ ಕೈಗಳು ಗುರಿ ತಪಬಹುದು' ಎಂದು ಇಯಾಗೋನನ್ನು 
ಕೇಳಿಕೊಳ್ಳುತ್ತಾನೆ. ಇಲ್ಲಿಯೇ ಇರುತ್ತೇನೆ ಸಿದ್ದನಾಗು ಎಂದು ಹೇಳಿ ಹೊರಹೋಗುತಾನೆ. 
ರೋಡರಿಗೋಗೆ ಈ ಕೆಲಸದಲ್ಲಿ ಆಸಕಿಯೇ ಇಲ್ಲ ಆದರೂ ಇಯಾಗೋ ನಂಬಿಕೆಗೆ 
ಬರುವಂಥ ವಿವರಗಳನ್ನು ನೀಡಿದ್ದಾನೆ. ಏನು ಮಹಾ ಒಬ್ಬಮನುಷ್ಯನ ಹತ್ಯೆ ತಾನೆ? ತಾನು 
ಸಿದ್ದ ಇಯಾಗೋ ಸ್ವಲ್ಪದೂರದಲ್ಲಿಕಾಣಿಸಿಕೊಂಡು ತನ್ನ ಹಂಚಿಕೆಗಳು ಹೇಗೆ ಕೈಗೂಡುತ್ತವೆ 
ಎಂದು ನೋಡಲು ಕಾದಿದ್ದಾನೆ. "ಯಾರು ಯಾರನ್ನಾದರೂ ಕೊಲ್ಲಲಿ ಕ್ಯಾಷಿಯೋ 
ರೋಡರಿಗೋನನ್ನು ಅಥವಾ ಇವನು ಅವನನ್ನು ಅಥವಾ ಇಬ್ಬರೂ ಸಾಯಲಿ. ನನ್ನ ಕಾರ್ಯ 
ಸಿದ್ದಿಸಿದ ಹಾಗೆ. ಈ ರೋಡರಿಗೋ ಬದುಕಿ ಉಳಿದರೆ ಇಂದಲ್ಲನಾಳೆ ಡೆಸ್ಟಿಮೋನಾಳಿಗೆಂದು 
ಅವನಿಂದ ಹಾರಿಸಿದ ತನ್ನ ಹಣ, ಬಂಗಾರ ಎಲ್ಲ ಹಿಂತಿರುಗಿಸಲು ಕೇಳುತಾನೆ. ಅದು 
ಆಗಗೊಡಕೂಡದು. ಈ ಕ್ಯಾಷಿಯೋ ಉಳಿದುಕೊಂಡರೆ ಎಂದೂ ಮಾಸದ ತನ್ನ 
ಪ್ರಭೆಯಿಂದ ನನ್ನನ್ನು ವಿರೂಪಗೊಳಿಸುತಿರುತಾನೆ. ಅದಕ್ಕೂ ಹೆಚ್ಚಿನ ಭಯವೆಂದರೆ ಇಂದಲ್ಲ 
ನಾಳೆ ಮೂರನು ಗುಟ್ಟುಗಳನ್ನೆಲ್ಲ ರಟ್ಟು ಮಾಡಿ ತನ್ನನ್ನೇ ಬಯಲು ಮಾಡಿಬಿಡಬಹುದು. 
ಅಲ್ಲಿಯೂ ಕೂಡ ತನಗೆ ಅಪಾಯವೇ. ಇಲ್ಲಕ್ಕಾಷಿಯೋ ಸಾಯಲೇ ಬೇಕು. ಹಾಗೇ ಆಗಲಿ 
ಅದು.' ಇಷ್ಟು ಚಿಂತಿಸುವ ವೇಳೆಗೆ ಕ್ಯಾಷಿಯೋ ಅಲ್ಲಿಗೆ ಬರುವ ಸೂಚನೆ ಕಾಣುತದೆ. 
ಇಯಾಗೋನಂಥ ಅದಮ್ಯ ಆತ್ಮವಿಶ್ವಾಸದ ವ್ಯಕಿಗೂ ಗೊತ್ತು- ಪಿತೂರಿಯನ್ನು ಬಹುಕಾಲ 
ಕದ್ದುಮುಚ್ಚಿ ಕಾಪಾಡಲಾಗದು ಎಂದು. ಎಲ್ಲರನ್ನೂ ನಾಶಗೊಳಿಸುವ ಹುನ್ನಾರದಲ್ಲಿ ತಾನೂ 
ನಾಶವಾಗದ ಹಾಗೆ ಎಚ್ಚರ ವಹಿಸಬೇಕು ಅಷ್ಟೆ. 


ಕ್ಯಾಷಿಯೋ ಬಂದ ಕೂಡಲೆ ರೋಡರೀಗೋ ಅವನನ್ನು ಇರಿಯುವ ಯತ್ನಮಾಡಲು 
ಹೋಗಿ, ಅವನಿಗಿಂತ ಹೆಚ್ಚು ಚಾಕಚಕ್ಕತೆಯಿಂದ ಆಯುಧ ಬಳಸಬಲ್ಲ ಕ್ಯಾಷಿಯೋನಿಂದ 
ತಾನೇ ಇರಿಯಲಡುತಾನೆ. “ಸತ್ರೇ ಎಂಬ ರೋಡರಿಗೋ ಧ್ವನಿ ಕೇಳಿದ ಕೂಡಲೆ 
ಇಯಾಗೋವಿಗೆ ಕ್ಯಾಷಿಯೋ ತಪ್ಪಿಸಿಕೊಂಡುಬಿಟ್ಟನೆಂಬ ಆತಂಕ, ತಾನೇ ಮರೆಯಲ್ಲಿನಿಂತು 
ಅವನಿಗೆ ಇರಿಯಲು ಹೋಗಿ ಕಾಲಿಗೆ ಮಾತ್ರ ಪೆಟ್ಟುತಾಗುವ ಹಾಗೆ ಮಾಡುತಾನೆ. ಇದೇ ಕ್ಷಣಕ್ಕೆ 


ಅಥೆಲೋ ೨೨೧ 


ಕಾದಿದ್ದವನಂತೆ ಅಥೆಲೋ ರಂಗದ ತುದಿಯಲ್ಲಿ ಕಾಣಿಸಿಕೊಂಡು ಗಾಯಗೊಂಡ 

ಕ್ಯಾಷಿಯೋನ ದನಿಕೇಳಿ ಅವನು ಹತ್ಯೆಗೊಂಡನೆಂದು ಪುಲಕಿತನಾಗುತಾನೆ. ಇಯಾಗೋ ತನ್ನ 
ಮಾತು ಉಳಿಸಿಕೊಂಡ ಎಂದು ಸ್ನೇಹಿತನಿಗೆ ಮನಸಿನಲ್ಲಿಯೇ ಧನ್ಯತೆಯ ಜಾ 
ಸೂಚಿಸುತಾನೆ. ಸುತಲ ಅರಚಾಟ, ಕಿರುಚಾಟದ ಮಧ್ಯದಲ್ಲಿ ) ಅಥೆಲೋ ಮಾತ್ರ ತ್ರ ಸಂಭ್ರಮಿಸುತ್ತ 
ನಿಂತಿದ್ದಾನೆ. '0 brave 1880, honest and just, / That hast such noble sense of 
thy friends wrong, / Thou teachest me, ಪ್ರತೀಕಾರ ತೆಗೆದುಕೊಳ್ಳುವ ವಿಷಯ 
ದಲ್ಲಿಯೂ ಅಥೆಲೋನಿಗೆ ಇಯಾಗೋವೇ ಗುರು. ಅವನ ಕುರಿತಾದ ೃತಜ್ಞತೆಗೆ ಎಣೆಯೇ 
ಇಲ್ಲ...ಈಗ ತನ್ನಜವಾಬ್ದಾರಿ ನಿರ್ವಹಿಸಬೇಕು. "Minion your dear lies d dead, / And 
your fate hies apace ; strumpet, I come,’ ಎಂದು ತನ್ನನಿರ್ಧಾರಕ್ಕೆ ಮತ್ತೂಅಷ್ಟು 
ಕುಮಕ್ತು ನೀಡುವವನಂತೆ Forth of my heart those charms, thine eyes, are 
blotted. 


Thy bed, lust stained, shall with lust's blood be spotted 


ಎಂದು ಹೇಳಿಕೊಳ್ಳುತಾನೆ. ಮನಸ್ಸು ಕಲುಷಿತಗೊಂಡಾಗ ಮಾತುಗಳೂ ಎಷ್ಟು 
ಸೊರಗಿಕೊಂಡು ಒಣಗಿ ಹೋಗುತವೆ ಎನ್ನುವುದಕ್ಕೆ ಈ ಕೊನೆಯ ಎರಡು ಸಾಲುಗಳೇ 
ನಿದರ್ಶನ. ಬಹುಶಃ ಇಡೀ ನಾಟಕದಲ್ಲಿ ಎಲ್ಲಿಯೂ ಕೂಡ ಅಥೆಲೋ ಇಷ್ಟು ಪೇಲವವಾಗಿ, 
ಅತಿ ನಾಟಕೀಯವಾಗಿ ಮಾತನಾಡಿಯೇ ಇಲ್ಲ ಅಥೆಲೋ ಅಲ್ಲಿಂದ ನಿಷ್ಕಮಿಸುತ್ತಾನೆ. 


ಇನ್ನು ಮುಂದೆಲ್ಲ ನಡೆಯುವುದನ್ನು ಎರಡು ಮಾತುಗಳಲ್ಲಿ ಹೇಳಬಹುದು. ಈ 
ಗೊಂದಲದ ಸುದ್ದಿ ಕೇಳಿ ಗೇಷಿಯಾನೋ, ಲೋಡೊವಿಕೋ ಕೂಡ ಅಲ್ಲಿಗೆ ಬಂದಿದ್ದಾರೆ. 
ಕ್ಯಾಷಿಯೋಗೆ ಕಾಲು ಮಾತ್ರ ಪೆಟ್ಟಾಗಿದೆ. ರೋಡರಿಗೋ ನೋವಿನಲ್ಲಿ ಅರಚುತಿದ್ದಾನೆ. ಈ 
ಇಷ್ಟೂ ಇವನೇ ಕಾರಣ ಎಂಬಂತೆ ಇಯಾಗೋ ಅವನನ್ನು ತಿವಿದು ಸಾಯಿಸುತಾನೆ. 
ರೋಡರಿಗೋವಿಗೆ ಈಗ ಸಾವಿನ ಗಳಿಗೆಯಲ್ಲಿ ಇಯಾಗೋನ ದುಷ್ಪತನದ ಪೂರ್ಣದರ್ಶನ 
ವಾಗುತ್ತದೆ. 'ಲಿ damned Tago, ಲಿ inhuman dog, oh, oh, oh' ಎಂದು ನರಳುತ್ತಾ 
ಸಾಯುತ್ತಾನೆ. ಅಲ್ಲಿಗೆ ಬಿಯಾಂಕಾ ಪ್ರವೇಶಿಸುತ್ತಾಳೆ. ಕ್ಯಾಷಿಯೋವಿನ ದುಚ್ಚಿತಿ ನೋಡಿ 
ಗೋಳಾಡುತಾಳೆ. ಇಯಾಗೋ ಈ ಇಷ್ಟಕ್ಕೂ ಯಾರು ಮೂಲಕಾರಣ ಎಂದು ಶೋಧನೆ 
ನಡೆಸಿ ಕಡೆಗೆ ಅಲ್ಲಿಸತ್ತುಬಿದ್ದಿರುವವನೇ ಇರಬೇಕೆಂದು ಹತಿರ ಹೋಗಿ ಅದು ರೋಡರಿಗೋ 
ಎಂದು ತಿಳಿದು ದಿಗ್ಭಾಂತಿ ವ್ಯಕ್ತಪಡಿಸುತ್ತಾನೆ. ಅಲ್ಲಿಂದ ಮುಂದಕ್ಕೆ ಒಂದು ಕುರ್ಚಿ ತರಿಸಿ 
ಕ್ಯಾಷಿಯೋನನ್ನು ಅಲ್ಲಿಂದ ಸಾಗಿಸಲಾಗುತ್ತದೆ. ಬಿಯಾಂಕ ಕಡೆ ತಿರುಗಿ ಅವಳೂ ಕೂಡ ತನ್ನ 
ಅಳುವಿನಿಂದ ತನ್ನ ಪಾಪಗಳನ್ನು ತೊಳೆದುಕೊಳ್ಳಲಿಕ್ಕೆ ಆಗದು ಎಂದು ಎಚ್ಚರಿಸುತಾನೆ. ಅಲ್ಲಿಗೆ 


ps ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಬಂದ ಎಮಿಲಿಯಾಗೆ ವಿವರಗಳನ್ನು ತಿಳಿಸಿ ಇವೆಲ್ಲಸೂಳೆಗಾರಿಕೆಯ ಫಲಗಳು ಎಂದು ತೀರ್ಪು 
ನೀಡಿಬಿಡುತಾನೆ. ಕ್ಯಾಷಿಯೋ ಬಿಯಾಂಕಾ ಮನೆಯಲ್ಲಿ ತನ್ನ ಭೋಜನ ಮಾಡಿದ್ದನೆಂದು 
ತಿಳಿದು ಇಯಾಗೋ, ಎಮಿಲಿಯಾ ಇಬ್ಬರೂ ಕೂಡಿಯೇ ಅವಳನ್ನು ದೂಷಿಸಿ ಈ ಎಲ್ಲ 
ಅನಾಹುತಕ್ಕೆ ಅವಳೇ ಕಾರಣ ಎಂದೆನ್ನುತಾರೆ. ಎಮಿಲಿಯಾಗೆ ಹೋಗಿ ಅಥೆಲೋನಿಗೆ ಈ ಎಲ್ಲ 
ಸುದ್ದಿ ತಿಳಿಸಲು ಹೇಳುತಾನೆ. ಮಿಕ್ಕೆಲ್ಲರೂ ಕ್ಯಾಷಿಯೋನ ಆರೈಕೆಗೆ ಗಮನ ಕೊಡಬೇಕೆಂದು 
ಆಶಿಸುತ್ತಾನೆ. ದೃಶ್ಯದ ಕೊನೆಗೆ ತನ್ನಎರಡು ಸಾಲುಗಳ ಸ್ಪಗತವಾಡುತಾನೆ. 


This 15 the night 
That either makes me or foredoes me quite. 


ಈ ದೃಶ್ಯದಲ್ಲಿ ಅರ್ಧ ಕೆಲಸವಾಗಿದೆ, ಕ್ಯಾಷಯೋ ಉಳಿದುಕೊಂಡುಬಿಟನೆಂಬ 
ನಿರಾಸೆಯಿದ್ದರೂ ಕೂಡ. ಆದರೆ ಮಿಕ್ಕರ್ಧಭಾಗ ಉಳಿದಿದೆ. ತನ್ನ ಅಳಿವು, ಉಳಿವಿನ 
ರಾತ್ರಿಯಿದು. ಇಡೀ ನಾಟಕದಲ್ಲಿಪ್ರಥಮಬಾರಿಗೆಂಬಂತೆ ಆತಂಕದ ಸ್ಥಿತಿಯಲ್ಲಿದ್ದಾನೆ ಅವನು. 


ನಾಟಕದ ಅಂತಿಮ ದೃಶ್ಯ ಇದು. ಅಥೆಲೋ-ಡೆಸ್ನಿಮೋನಾ ಮದುವೆಯಾದಾಗಿನಿಂದ 
ಈ ಕ್ಷಣದವರೆವಿಗೆ ಅಡ್ಡಿ ಆತಂಕಗಳಿಲ್ಲದೆ ಆಪಗಳಿಗೆಗಳನ್ನು ಕಳೆದದ್ದಿಲ್ಲ ಸುಖವಾಗಿ ನಿದ್ರೆ 
ಮಾಡಿದ್ದಿಲ್ಲ ಒಂದೋ ನಾಡಿನ ತುರ್ತುಪರಿಸ್ಥಿತಿ, ಇಲ್ಲವೇ ಹೊರಗೆ ನಡೆಯುವ ಗಲಭೆಗಳು, 
ಯಾವುದಾದರೊಂದು ಅವರ ಏಕಾಂತವನ್ನು ಅಡ್ಡಿಪಡಿಸಿದೆ. ನಾಲ್ಕನೇ ಅಂಕದ ಮೂರನೇ 
ದೃಶ್ಯದಲ್ಲಿ ಅಥೆಲೋ ಡೆಸ್ನಿಮೋನಾಳಿಗೆ ಹೋಗಿ ಮಲಗಲು ಹೇಳಿದ್ದಾನೆ. ತಾನು ಬಹು 
ಬೇಗ ಬರುವುದಾಗಿಯೂ ಹೇಳಿದ್ದಾನೆ. ಹೀಗಾಗಿ ಈ ದೃಶ್ಯದಲ್ಲಿ ಮೊದಲ ಬಾರಿಗೆಂಬಂತೆ 
ಅವರನ್ನು ಅವರ ಮಲಗುವ ಕೋಣೆಯಲ್ಲಿ ನೋಡುತ್ತಿದ್ದೇವೆ. ಡೆಸ್ಟಿಮೋನಾ ಈಗಾಗಲೇ 
ನಿದ್ರೆಯಲ್ಲಿದ್ದಾಳೆ. ಅಥೆಲೋ ಕೈನಲ್ಲಿ ಮೇಣದ ದೀಪ ಹಿಡಿದು ಪ್ರವೇಶಿಸುತಾನೆ. 
ಪ್ರಕ್ಟುಬ್ಛತೆಯೆಲ್ಲಮಾಯವಾಗಿದೆ. ಮನಸ್ಸುನಿರಾಳವಾಗಿದೆ. ನಿರ್ಧಾರ ಗಟ್ಟಿಯಾಗಿದೆ. 


ಇಯಾಗೋ ತನ್ನ ನಿಷ್ಠೆಯಿಂದ ಮಾತು ಉಳಿಸಿಕೊಂಡು ತನಗೆ ಮಾದರಿಯಾಗಿದ್ದಾನೆ. 
"Thou 10೩01766 me' ಎಂದು ಅಥೆಲೋ ಅವನಿಗೆ ಗುರುಸ್ಥಾನವನ್ನು ನೀಡಿದ್ದಿನೆ. ಈಗ ಆ 
ಗುರುವಿಗೆ ತನ್ನ ಕಾಣಿಕೆ ಅರ್ಪಿಸಬೇಕಾಗಿದೆ. ಅದೂ ಅಲ್ಲದೆ ತನ್ನದೇ ಸ್ವಾಭಿಮಾನವಿಲ್ಲವೆ ? 
ತಾನು ಈಗ ಧೃತಿಗೆಡುವುದೆಂದರೆ ಇಯಾಗೋವಿಗೆ ಅಷ್ಟೇ ಅಲ್ಲ ತನ್ನ ಕಣ್ಣಿನಲ್ಲಿಯೇ ಕೀಳಾಗಿ 
ಬಿಡುತ್ತೇನೆ. ಮತ್ತುತಾನು ಯೋಧ, ಸೈನಿಕ. ಶತ್ರು ಯಾರು ಎಂದು ಗುರುತಿಸಿದ ಮೇಲೆ ಶತ್ರು 
ನಾಶವಾಗಬೇಕು ಅಷ್ಟೆ. .ಈ ದೃಶ್ಯದ ಮೊದಲ ಭಾಗದಲ್ಲಿ, ಡೆಸ್ಲಿಮೋನಾ ಎಚ್ಚರವಾಗು 
ವವರೆಗೆ ಅಥೆಲೋನದು ಒಂದು ಸ್ವಗತವಿದೆ. ಈ ಸ್ವಗತದ ಧಾಟಿ, ಶೈಲಿ ಹಾಗೂ ಗಾಂಭೀರ್ಯ 
ನಮಗೆ ಅವನು ಮೊದಲ ಅಂಕದ ಮೂರನೇ ದೃಶ್ಯದಲ್ಲಿ ಡ್ಯೂಕನೆದುರು ತನ್ನ - 


\ 


ಅಥೆಲೋ ೨೨೩ 


ಡೆಸ್ಟಿಮೋನಾರ ಪ್ರೀತಿ ಹೇಗೆ ಅಂಕುರಿಸಿತು ಎಂದು ಹೇಳುವಾಗಿನ ಧಾಟಿ, ಶೈಲಿಗಳನ್ನು ನೆನಪು 
ಮಾಡುತವೆ. ಆ ದೃಶ್ಯದಲ್ಲಿ ಅಥೆಲೋನಿಗೆ ತಮ್ಮಿಬ್ಬರ ಪ್ರೀತಿಯು ಎಷ್ಟುಗಾಢವಾದದ್ದುಎಂದು 
ಇನ್ನೂಸಂಪೂರ್ಣ ಅರಿವಿಗೆ ಬಂದಿರಲಿಲ್ಲಎಂದು ನಾವು ನೋಡಿದ್ದೆವು. ಆದ್ದರಿಂದಲೇ ಅವನ 
ಮಾತುಗಳು ತರ್ಕಬದ್ಧವಾಗಿದ್ದವೇ ಹೊರತು ಒಂದು ಅನುಭವದ ಸಂಕೀರ್ಣ ಗುಣವನ್ನು 
ಬಿಂಬಿಸಲು ಸಾಧ್ಯವಾಗಿರಲಿಲ್ಲ 'She loved me for the dangers 1 had passed/ And 
Iloved her that she did pity them' ಎಂದು ಮುಂದೆ ವಾದವೇ ಅನವಶ್ಯಕವೆನ್ನುವಷ್ಟು, 
ಗಣಿತಶಾಸ್ತ್ರದ ಪ್ರಮೇಯವನ್ನು ಸಾಧಿಸಿ ತೋರಿಸಿದ ಹಾಗೆ ತೋರಿಸಿಬಿಡುತ್ತಾನೆ. ಅದೇ ಶೈಲಿ 
ಇಲ್ಲಿ ಮತ್ತೆ ಮರುಕಳಿಸುತದೆ. ವಾದ, ತರ್ಕ, ತೀರ್ಮಾನ ಬಹು ಸ್ಪಷ್ಟವಾಗಿ ಕಾಣುತದೆ. 
ರಂಗಪ್ರವೇಶಿಸಿದ ಕೂಡಲೆ ಅಥೆಲೋ '1!15 the cause, It is the cause my soul, / Let 
me not name it to you, you chaste stars’ ಎಂದು ಆರಂಭಿಸುತಾನೆ. ತಾನೊಂದು 
ದೈವನಿಯಾಮಕಕರ್ತವ್ಯವನ್ನು ನಿರ್ವಹಿಸಬೇಕಾದ ಜವಾಬ್ದಾರಿಯಿದೆ ಎಂಬ ದನಿಯಲ್ಲಿ 
ಮಾತನಾಡುತಾನೆ. ಒಂದು '೦೩ಚೀ'ಗಾಗಿ ತಾನು ಈಗ ಬದ್ದನಾ ಗಿದ್ದೇನೆ. 'It is the cause, 
my soul’ ಇಲ್ಲಿ 'My soul’ ತನ್ನ 'sou!'ಗೆ ಹೇಳಿಕೊಂಡದ್ದೋ ಅಥವಾ ಡೆಸ್ನಿಮೋನಾಳಿಗೆ 
ಹೇಳುತಿರುವುದೋ 9 ನನ್ನ ಪರಮಪ್ರೀತಿಯ ವಸ್ತುವಾದ ಡೆಸ್ನಿಮೋನಾಳು ಕೂಡ 
ತಿಳಿಯಬೇಕು ಮತ್ತು ತನ್ನ ಅಂತರಾತ್ಮವೂ ಸಂಪೂರ್ಣ ತಿಳಿಯಾಗಿರಬೇಕು ಈ ವಿಷಯದಲ್ಲಿ. 
‘It is the cause’ ಆದರೆ ಈ '0೩೬೩6' ತಾನು ಬಾಯಿಬಿಟ್ಟು ಹೇಳಲಿಕ್ಕಾಗದಂಥ, ಕಸಿವಿಸಿ 
ಹುಟ್ಟಿಸುವಂಥ ಬಹುಶಃ ಅಸಹ್ಯಗೊಳಿಸುವಂಥದು. ಈ ಜಗತಿಗೆ, ಆಕಾಶ, ನಕ್ಷತ್ರಗಳಿಗೆ ತಾನು 
ಬಾಯಿಬಿಟ್ಟು ಹೇಳಲಿಕ್ಕಾಗದು, ಹೇಳಬಾರದು. ಈ ಇಡೀ ಭಾಗದಲ್ಲಿ ಅಥೆಲೋ ಒಬ್ಬ ಅತಿ 
ಸಾತ್ವಿಕತನದ ನೀತಿವಂತನಂತೆ ಮಾತನಾಡುತಾನೆ, ಹಾಗೆಯೇ ನಡೆದುಕೊಳ್ಳುತಾನೆ. ಎರಡನೇ 
ಅಂಕದಲ್ಲಿ ಡೆಸ್ಟಿಮೋನಾಳ ಪ್ರೀತಿಯಿಂದ ಅನುಭವಿಸಿದ ಭವ್ಯಸ್ಥಿತಿಯನ್ನು ಬಿಂಬಿಸುವ 
'ಅಥೆಲೋನನ್ನಲ್ಲ ನಾವು ಕಾಣುವುದು, ಮೂರನೇ ಮತ್ತು ನಾಲ್ಕನೇ ಅಂಕಗಳಲ್ಲಿ ತನ್ನ 
ಭಯಂಕರ ಸಂಕಟ, ನರಳಾಟಗಳಲ್ಲಿ ತನ್ನ ಅನುಭವಗಳ ಜೊತೆ ಸೆಣೆಸಾಡುವ ಅಥೆಲೋನನ್ನಲ್ಲ 
ನಾವು ಇಲ್ಲಿಕಾಣುವುದು ; ಇಲ್ಲಿಕಾಣುವುದು ಒಬ್ಬನಿರ್ಭಾವುಕ, ಕರ್ತವ್ಯನಿಷ್ಠ ಫಿರ್ಯಾದಿ, 
ನ್ಯಾಯವಾದಿ ಹಾಗೂ ತೀರ್ಪು ಜಾರಿಗೊಳಿಸುವ ವಧಕಾರ. ಮೊದಲ ಅಂಕದ ಮೂರನೇ 
ದೃಶ್ಯದಲ್ಲಿಯಂತೆಯೇ ಭಾಷೆ ಇಲ್ಲಿಯೂ ಕೂಡ ತುಂಬ ಆಕರ್ಷಕವಾಗಿದೆ. ಬಹು 
ಪರಿಣಾಮಕಾರೀ ಪ್ರತಿಮೆಗಳಿವೆ. ಆದರೆ ಅಲ್ಲಿಯಂತೆ ಇಲ್ಲಿಯೂ ಅವು ಪ್ರಭಾವ ಬೀರುವುದಕ್ಕೆ. 
ತನ್ನನ್ನು ತಾನೇ ಅನುಮಾನಗಳಿಂದ ಪರಿಹರಿಸಿಕೊಂಡು ಗಟ್ಟಿ ಮನಸಿನಿಂದ ಹಿಡಿದ 
ಕಾರ್ಯವನ್ನು ಸಾಧಿಸುವುದಕ್ಕೆ ಬಳಸಿದವು. ಒಳಗೆ ಹಿಂಸೆಯ ನಿರ್ಧಾರವಿರುವಾಗ ಹೊರಗೆ 
ಕಾವ್ಯ ಸಾಧ್ಯವೇ ಇಲ್ಲ ಅಲಂಕಾರ ಸಾಧ್ಯ, ಶಬ್ದಾಡಂಬರ ಸಾಧ್ಯ - ಕಾವ್ಯ ಸಾಧ್ಯವಿಲ್ಲ ಅನುಗ್ರಹ 
ತೋರುವ ದನಿಯಂತೆಯೇ ಕೇಳಿಬಿಡುವ ಮುಂದಿನ ಸಾಲು ನೋಡೊಣ: ್ಹYet 11] not 


೨೨೪ ಶೇಕ್‌ ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


shed her blood / nor scar that whiter skin of hers than snow / And 
smooth, as monumental alabaster ;' ಕಿವಿಯಲ್ಲಿ ಮಾರ್ದನಿಸುವ ಮಾತುಗಳು. 
ಬಹುಶಃ , ನವಿರೇಳಿಸುವುವೂ ಕೂಡ ಹೌದು. ಇಂಥ ಕ್ಷಣಗಳಲ್ಲಿ ನಾವು ನಮ್ಮ 
ಕಟ್ಟೆಚ್ಚರದಲ್ಲಿಲ್ಲದಿದ್ದರೆ ಫ್ಯಾಸಿಸ್ಟರ ಭಾಷೆಯೂ ನಮನ್ನು ಸೆರೆಯಲ್ಲಿಹಿಡಿದು ಬಿಡಬಹುದು. ಈ 
ಭೂಮಿಗೇ ಸೇರಿರದ ಅತಿಮಾನವರಂತೆ ನಮ್ಮ ಉತಮಿಕೆಯ ಭಾವದಲ್ಲಿ ನಮಗೆ 
ತೋರುವಂತೆ ಕಂಡ ಪಾಪಗಳಿಗೆಲ್ಲ ಅತಿ ಧಾರ್ಮಿಕ ಭಾವನೆಯಲ್ಲಿ ಶಿಕ್ಚೆವಿಧಿಸುತ್ತ 
ಹೋಗುವುದೇ ಅತ್ಯಂತ ಅಪಾಯಕಾರಿ ಪ್ರವೃತ್ತಿ 'Yet she must die, else she'll betray 
more men' ಮಹಾ ದುರಹಂಕಾರದ, ಪರಿಪೂರ್ಣತೆಯ ಸೋಗಿನ ಮಾತುಗಳು. ಮತ್ತೂ 
ಅಷ್ಟು ಜನಗಳನ್ನು ಮೋಸಗೊಳಿಸದಿರಲಿ ಎಂಬ ಬಹು ಸಾರ್ವಜನಿಕ ಹಿತದೃಷ್ಟಿಯ 
ಬುದ್ದಿಯಿಂದ ಪ್ರೇರೇಪಿತವಾದ ನಿರ್ಧಾರ - ಈ ಕೊಲೆ. ಕ್ಷಣಕಾಲ ಪ್ರೀತಿಯಿಂದ, 
ಮಧುರಬಾಂಧವ್ಯದಿಂದ ಪುಲಕಿತನಾಗಿದ್ದ ಅಥೆಲೋ ಈಗ ಈ ಇಡೀ ಸ್ವಗತದ ಭಾಗದಲ್ಲಿ 
ಅಂಗುಲ ಅಂಗುಲವೂ ತನ್ನನ್ನು ತಾನು ಈ ಪ್ರೀತಿ, ಈ ಮಾಧುರ್ಯಗಳಿಂದ 
ಮಲಿನಗೊಂಡವನಂತೆ ಶುದ್ದೀಕರಿಸಿಕೊಳ್ಳುತ್ತಿದ್ದಾನೆ. ಪಾಪಗಳನ್ನೆಲ್ಲ ತೊಳೆದುಕೊಳ್ಳಲು 
ಕೈಗೊಂಡಿರುವ ತೀರ್ಥಯಾತ್ರೆ, ಗಂಗಾಸ್ನಾನ ; ತನ್ನ ಕೈಯಲ್ಲಿರುವ ದೀಪ, ಅಲ್ಲಿ ಹಾಸಿಗೆಯಲ್ಲಿ 
ಮಲಗಿರುವ ಜೀವಜ್ಯೋತಿ ಎರಡನ್ನೂ ನಂದಿಸಬೇಕು ಈಗ. 'Put ೦೬ the light, and 
then put out the light’. ಈ ಸಾಲಿನ ಕುರಿತಾಗಿ ಕೆಲವು ಸಂಪಾದಕರು ವಿರಾಮಚಿಷ್ಠೆಗಳಲ್ಲಿ 
ಒಂದು ಬದಲಾವಣೆ ಸೂಚಿಸುತಾರೆ. '0೬ out the light and then - put out the 
light 7 ಎರಡನೆಯ "put out the light’ ಎಂಬುದನ್ನು ಅಥೆಲೋ ತನಗೆ ತಾನೇ ದೀಪ 
ಆರಿಸುವುದು ಎಂದರೇನು ಎಂದು ಅಚ್ಚರಿಪಟ್ಟು ಕೇಳಿಕೊಳ್ಳುವಂತೆ ಎಂದು ವಿವರಿಸಿದ್ದಾರೆ. 
ಈಗ ಇರುವ ಹಾಗೆಯೇ ನೋಡಿದರೂ ಅರ್ಥ ಸಷವಾಗುತದೆ. "ಕೈಯಲ್ಲಿರುವ ಈ ದೀಪ 
ವಾರಿಸು ಮತ್ತುನಂತರ ದೀಪವಾರಿಸು'' ಎರಡನೇ ದೀಪ ಜೀವದ ಬೆಳಕು ಎಂಬ ಅರ್ಥದಲ್ಲಿ 
ನೋಡಬಹುದು. ಎರಡನೆಯ ರೂಪದಲ್ಲಿ "ದೀಪವಾರಿಸು ಮತ್ತೆ... ದೀಪವಾರಿಸು ?' 
ದೀಪವಾರಿಸು ಎಂದರೆ ಅರ್ಥವೇನು? ದೀಪವಾರಿಸಲು ಸಾಧ್ಯವೇ ಎಂದು ಕೇಳಿಕೊಂಡ ರೀತಿ. 
ತನ್ನ ಸಂದಿಗ್ಗಕ್ಷೆ ತಾನೇ ವಿವರಣೆಯನ್ನು, ಉತ್ತರವನ್ನೂ ಕಂಡುಕೊಳ್ಳುತಾನೆ. 

If I quench thee, thou flaming minister 

Ican again thy former light restore 

Should Irepent me ; but once put out thine, 

Thou cunning'st pattem of excelling nature, 


I know not where 15 that promethean heat 
That can thy hght relume ; 


ಅಥೆಲೋ ೨೨೫ 


ಇಲ್ಲಿ ಬಳಕೆಯಾದ ಅತಿ ಶಕಿಶಾಲಿ ಶಬ್ದಗಳನ್ನು ನೋಡಿ : 'laming minister’ 
‘cunning pattern of excelling nature’ ‘promethean heat’ ಮತ್ತು ಹಲವು 
ಅರ್ಥಗಳಲ್ಲಿ 'ಃಕಗ", ಮತ್ತು ಒಟ್ಟಾರೆಯಾಗಿ ಇಡೀ ಆರು ಸಾಲುಗಳೂ ಬಹು ಆಕರ್ಷಕ 
ಲಯಗಾರಿಕೆಯಲ್ಲಿ ರಚನೆಯಾದವು. ಕೈಯಲ್ಲಿ ಹಿಡಿದಿರುವ ಈ ದೀಪವನ್ನು ನಂದಿಸಿ, ನಂತರ 
ಪಶ್ಚಾತಾಪಪಟ್ಟರೆ ಆರಿದ ದೀಪ ಪುನಃ ಹೊತ್ತಿಸಬಹುದು. ಆದರೆ ಉತ್ಕಷ್ಟಪ್ರಕೃತಿಯ ಈ ಕಪಟ 
ಮಾದರಿಯನ್ನು ಒಂದು ಸಾರಿ ನಂದಿಸಿದರೆ ಬ್ರಹ್ಮಾಂಡದ ಯಾವ ಮೂಲೆಯಿಂದ ಬೆಳಕು 
ತಂದು ಮತ್ತೆಉರಿಸಲು ಸಾಧ್ಯವೋ ತಿಳಿಯದು ಎಂದು ಉದ್ಗರಿಸುತ್ತಾನೆ. 'When I have 
plucked the rose, / I cannot give it vital growth again, / It must needs 
wither : ಕುತೂಹಲಕ್ಕಾಗಿ ಈ ಸಾಲುಗಳನ್ನು ಮೂರನೇ ಅಂಕದ ಮೂರನೇ ದೃಶ್ಯದ 
ಸಾಲುಗಳ ಪಕ್ಕದಲ್ಲಿಟ್ಟು ನೋಡಿದರೆ ನಾನು ಏನನ್ನು ಹೇಳಲು ಯತ್ನಿಸುತ್ತಿದ್ದೇನೆ ಎಂಬುದು 


ಸಷವಾಗಬಹುದು; 'Excellent wretch perdition catch my soul, 11301100 love 
thee, and when I love thee not, / Chaos 1s come again.’ 


ತನ್ನ ಗೊಂದಲ ಸ್ಥಿತಿಯ ಸೂಜಿಮೊನೆಗಳು ತನ್ನ ಹೃದಯವನ್ನು ಚುಚ್ಚಿ ಚೆಲುಮೆಯಾಗಿ 
ಉಕ್ಕಿಸಿದ ಶಬ್ದಗಳು ಇವು. ನಮ್ಮಮೇಲೂ ಸಿಡಿದು ಅಂಟಿಕೊಳ್ಳುವ ಮಾತುಗಳು. ಈ ಬಗೆಯ 
ಗೊಂದಲದ ಸ್ಥಿತಿ ಒಂದೇ ಒಂದು ಕ್ಷಣ ಈ ದೃಶ್ಯದಲ್ಲಿಯೂ ಈ ಸ್ವಗತದಲ್ಲಿಯೂ ಹಣಕಿ 
ಹಾಕುತದೆ. ಅವನ ಮನಸ್ಸುಅಸವ್ಯಸಗೊಳ್ಳುವುದು ಕಾಣುತದೆ. ಅಥೆಲೋನಕುರಿತಾಗಿ ಎಷ್ಟೇ 
ನಿಷ್ಠುರವಾಗಿ ಮಾತನಾಡುತ್ತಿದ್ದರೂ ಅವನು ಡೆಸ್ನಿಮೋನಾಳನ್ನು ಬಹು ಪ್ರಾಮಾಣಿಕವಾಗಿ 
ಪ್ರೀತಿಸಿದ್ದನೆಂಬುದು ನಿರ್ವಿವಾದದ ಸಂಗತಿ. ಆ ಪ್ರೀತಿಯನ್ನು ನಿರಾಕರಿಸಿ, ಅಲ್ಲಿ ದ್ವೇಷವನ್ನು 
ಬಿತ್ತಿ ಈಗ ಹಗೆಸಾಧನೆಗೆ ತಯಾರಿ ನಡೆಸಿದ್ದರೂ ಅವನಲ್ಲಿ ಆಕೆಯ ಕುರಿತಾದ ಭಾವನೆಗಳು 
ಅಳಿಸಲಾಗದಂಥವು ಎಂಬುದೂ ಕೂಡ ಸತ್ಯದ ಮಾತು. ಎಂದೇ "Tl smell it on the ‘tree, 
(Kisser her) A balmy breath, that doth almost persuade, / Justice herself 
to break her sword / ಔಪಚಾರಿಕವಾಗಿ ಮುತಿಟ್ಟು ವಿದಾಯ ಹೇಳಲು ಬಗ್ಗಿ ಅವಳ 
ಮುಖಕ್ಕೆ ಮುಖ ತಂದು ಮುತ್ತಿಟ್ಟ ಗಳಿಗೆಯೇ ಅವಳ ಮುಖದ ಸಾಮೀಪ್ಯ, ತನ್ನ ವೇದನೆ 
ಯಾತನೆಗಳನ್ನು ಸಾಂತ್ವನಗೊಳಿಸಿಬಿಡುವ ಸತ್ವವುಳ್ಳ ಅವಳ ಉಸಿರಿನ ಸರ್ಶ ಅವನನ್ನು 
ದಿಕ್ಕುಗೆಡಿಸಿಬಿಡುತ್ತದೆ. ನ್ಯಾಯದೇವತಯೂ ತನ್ನ ಖಡವನ್ನು ತುಂಡರಿಸಿಕೊಂಡು 
ಬಿಡಬೇಕೆಂದು ಪುಸಲಾಯಿಸಿ ಬಿಡಬಹುದಾದಷ್ಟು ಶಕಿಯುತವಾದದ್ದು ಇದು. ತರ್ಕವನ್ನೂ 
ತನ್ನ ನಿರ್ಧಾರವನ್ನೂ ಮೀರಿ ನಿಂತುಬಿಡಬಹುದಾದಂಥ ತನ್ನ ಪ್ರೀತಿಯ ಅನುಭವ ಒಂದು 
ಕಣವಷ್ಟೇ ಆದರೂ ಅನುಭವಿಸಿ ಬಿಡುತಾನೆ. ಹೀಗೆ ಈ ಸಮ್ಮೋಹನಾಸಕ್ಷೆ ಬಲಿಯಾಗುತಿರುವ 
ಪ್ರಜ್ಞೆಯಿದ್ದೂ"”"0nce more / Be thus, when thou art dead, And 1 will kill thee 
/ And love thee after" ಎಂದು ಮತ್ತೆ ಮುತಿಡುತಾನೆ. ಈ ಸರ್ಶದಿಂದ ಮೈ ಮಾತ್ರ 


ಎವಿ ಶೇಕ್‌ಷಿಯರ್‌- ಎರಡು ನಾಟಕಗಳ ಅಧ್ಯಯನ 


ಪುಲಕಗೊಂಡಿತೆಂದಲ್ಲ ಬಹುಶಃ ಅವನ ಇಡೀ ವ್ಯಕಿತ್ಸವೇ ಭಾವಪರವಶಗೊಂಡಿರುವುದೂ 
ಸಷ್ಟ. ಅಥೆಲೋ ನಮಗೆ ಆಪನಾಗುವುದು ಇಂಥ ಗಳಿಗೆಗಳಲ್ಲಿ once more, and this the 
last, / So sweet was never so fatal ; I must weep, / But they are cruel 
tears ; this sorrow 15 heavenly, / It strikes where it does love. ನಾಲ್ಕನೇ 
ಅಂಕದ ಮೊದಲನೇ ದೃಶ್ಯದ ಅತೆಲೋ ಮತ್ತೆಕಂಡುಬಿಡುತಾನೆ. 1 must weep - ಏನೂ 
ಎಗ್ಗಿಲ್ಲದೆ. ಸಂಕೋಚವಿಲ್ಲದೆ. ತನ್ನ ಕಣ್ಣಿನಲ್ಲಿ ಎಂಥ ಗಲಿಗೆಯಲ್ಲಿಯೂ ನೀರುಬರಲು 
ಸಾಧ್ಯವೆಂದರೆ ಅದಕ್ಕೆ ಒಂದೇ ಅರ್ಥ - ಅವು ಕರುಣೆಯ, ಅನುತಾಪದ ಕಣ್ಣೀರಲ್ಲ- ಆದರೆ 
ಕೌರ್ಯಸೂಚಕ ಕಣ್ಣೀರು. ತನ್ನ ದೌರ್ಬಲ್ಯಕ್ಕೆ ತಾನೇ ವಿವರಗಳನ್ನು ಕೊಟ್ಟುಕೊಳ್ಳುತ್ತಿದ್ದಾನೋ 
ಎಂದು ಅನ್ನಿಸುತದೆ ನಮಗೆ. ಆದರೆ ಇದೂ ಸತ್ಯ - ಈ ದುಃಖ ದಿವ್ಯವೂ ಅಲೌಕಿಕವೂ ಆದದ್ದು 
ಎಂದೇ ತನಗೆ ಇದನ್ನು ಬಾಯಿಬಿಟ್ಟು ಒಪ್ಪಿಕೊಳ್ಳುವುದಕ್ಕೆ ಏನೂ ಹಿಂಜರಿಕೆ ಇಲ್ಲ ಅಥವಾ 
ನಾಚಿಕೆಯೂ ಇಲ್ಲ ಪ್ರೀತಿಸುತಲೇ ಪ್ರಹಾರವೂ ಜಟ ಹ ಹೀಗೆ ತನ್ನಪ್ಪಕ್ಕೆ ತಾನು ಈ 
ವಿರುದ್ದ ದಿಕ್ಕುಗಳಲ್ಲಿ ತುಯ್ಯುತ್ತಿರುವ ಶಕಿಗಳ ಸೆಳೆತದಲ್ಲಿ ಮತ್ತೂ ಸ್ವಲ್ಪ ವೇಳ ಸಿಲುಕಿದಿದರೆ — 
ಅಂದರೆ ಡೆಸ್ಟಿಮೋನಾ ಆ ಕ್ಷಣದಲ್ಲಿ ಎಚ್ಚರವಾಗೇ ಇದುಬಿಡುತಿದರೆ - ಏನಾಗುತಿತೋ 
ಹೇಳುವುದು ಕಷ್ಟ. ಆದರೆ ಅವಳಿಗೆ ಈ ಕ್ಷಣದಲ್ಲಿ ಎಚ್ಚರವಾಗಿಬಿಡುತದೆ. ಅಥೆಲೋ ಕೂಡ 
ಗಮನಿಸಿದ್ದಾನೆ. ಗಂಡ ಮಲಗುವ ಕೋಣೆಗೆ ಬಂದಿರುವುದನ್ನುನೋಡಿದ್ದಾಳೆ. "ನೀನೇ ತಾನೇ, 
ಹಾಗಾದರೆ ಮಲಗು ಬಾ' ಎಂದು ಆಹ್ವಾನಿಸುತಾಳೆ. ಮುತಿಟ್ಟಾಗ ಗಲಿಬಿಲಿಗೊಂಡಿದ್ದ 
ಮನಃ ಸ್ಥಿತಿ ಡಸ್ಟಿಮೋನಾ ಎಚ್ಚೆತ್ತ ಗಳಿಗೆಯಲ್ಲಿಯೇ ಸಂಪೂರ್ಣ ಸಿಮಿತಕ್ಕೆ ಬಂದು, ತನ್ನ 
ಪೂರ್ವನಿರ್ಧಾರಕ್ಕೆ ಮತ್ತೆ ಬದ್ದನಾಗಿ ಭಾವಶೂನ್ಯನಾಗಿ ಅಂದು ರಾತ್ರಿ ಅವಳು ಪ್ರಾರ್ಥನೆ 
ಸಲ್ಲಿಸಿದ್ದಾಳೆಯೆ ಎಂದು. ಕೇಳುತಾನೆ. ಅವಳು ಹೌದೆಂದುದಕ್ಕೆ ಉತ್ತರವಾಗಿ "ನೀನು 
ಯಾವುದಾದರೂ ಪಾಪವನ್ನು ದೇವರ ಮುಂದೆ ಇನ್ನೂ ಒಪ್ಪಿಕೊಳ್ಳದೇ ಇರುವುದು ಇದ್ದರೆ 
ತತ್‌ಕ್ಷಣದಲ್ಲಿ ಅದನ್ನು ಮಾಡಿ ಮುಗಿಸು' ಎಂದು ದೃಢವಾಗಿ ಹೇಳುತ್ತಾನೆ. ಡಸ್ಟಿಮೋನಾಳಿಗೆ 
ಅವನು ಏನು ಹೇಳುತ್ತಿದ್ದಾನೆಂದು ಅರ್ಥವಾಗುವುದಿಲ್ಲ "ಹೇಳಿದಷ್ಟು ಮಾಡು, ಮತ್ತು 
ಶೀಘ್ರದಲ್ಲಿಮುಗಿಸು. ಸದವಿರದ ನಿನ್ನಆತ್ಮವನ್ನುನಾನು ಕೊಲೆ ಮಾಡಲಾರೆ... .ಖಂಡಿತ ಇಲ್ಲ, 
ದೇವರು ನನ್ನನ್ನು ಕಾಪಾಡಲಿ. ನಿನ್ನ ಜೀವಾತ್ಮವನ್ನು ಸಾಯಿಸಲಾರೆ'' ಮೊದಲ ಬಾರಿಗೆಂಬಂತೆ 
ಸಾವು ಮತ್ತು, ಕೊಲೆಗಳ ಮಾತನಾಡುತಾನೆ ಡೆಸ್ಟಿಮೋನಾಳಿಗೆ ಭಯಕ್ಕಿ ೦ತ ಅಚ್ಚರಿ 
ಯಾಗುತದೆ. ಇದೇನು ತನಗೆ ಸರಿಯಾಗಿ ಕೇಳಿಸಿತೆ ? ಕೊಲ್ಲುವ ವಿಷಯ 'ಮ್ರಾತನಾಡು 
ತಿದ್ದಿಯೇನು ಎಂದದ್ದಕ್ಕೆ ಸಷ್ಟವಾಗಿ ಹೌದು ಅದೇ ವಿಷಯ ಮಾತನಾಡುತ್ತಿದ್ದೇನೆ ಎಂದು ಒತ್ತಿ 
ಹೇಳುತಾನೆ. "ಹಾಗಾದರೆ ದೇವರು ನನ್ನ ಮೇಲೆ ಕರುಣೆ ತೋರಲಿ' ಎಂದು ಪ್ರಾರ್ಥಿಸುತಾಳೆ. 
"ಹಾಗೇ ಆಗಲಿ ಎಂದು ಹೃತೂರ್ವಕವಾಗಿ ಹಾರೈಸುತ್ತೇನೆ' ಎಂದು ದನಿಗೂಡಿಸುತಾನೆ, 
ಅಥೆಲೋ. ಈ ನಾಟಕದಲ್ಲಿ ನಾವು ಕಂಡ ಹಲವು ಪಾತ್ರಗಳ ಹಲವು ಬಾರಿಯ 


ಅಥೆಲೋ ೬೨೫೩ 


ಪ್ರಾರ್ಥನೆಯಂತೆ ಇದೂ ಕೂಡ ಆ ಪಟ್ಟಿಗೆ ಸೇರುತದೆ. ನಾವು ಗಮನಿಸುತ್ತ ಬಂದಂತೆ 
ಪ್ರತಿಪ್ರಾರ್ಥನೆಯೂ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಮಾಡಿದವು. ಆ ಗಳಿಗೆಯ ಒತಡ, 
ಆತಂಕಗಳನ್ನು ಬಿಂಬಿಸುವಂಥ ಪ್ರಾರ್ಥನೆಗಳು. ಒಂದು ರೀತಿಯ ವೃಂಗ್ಯವೂ ಈ 
ಪ್ರಾರ್ಥನೆಗಳಿಗೆ ಅಂಟಿಕೊಳ್ಳುತ್ತವೆ. ಕೊಲ್ಲುವುದಿಲ್ಲ ಎಂದು ಅರ್ಥವೆ ಹಾಗಾದರೆ ? 
ಡೆಸ್ಟಿಮೋನಾಳಿಗೆ ಅರ್ಥವಾಗುವುದಿಲ್ಲ ಉತ್ತರವಾಗಿ ಗುರುಗುಟ್ಟುತ್ತಾನಷ್ಟೆ. ಡೆಸ್ಟಿಮೋನಾಳಿಗೆ 
ಆದರೂ ಹೆದರಿಕೆ. ತಾನು ಯಾತಕ್ಕಾಗಿ ಹೆದರಬೇಕು ಎಂದು ಅವಳಿಗೆ ತಿಳಿಯದು. ಆದರೂ 
ಅಥೆಲೋನ ಕಣ್ಣುಗಳು ಹಾಗೆ ಹೊರಳಿದರೆ ಮಾರಕವಾಗಿ ಕಾಣುತವೆ. ತಾನು ಎಂಥ ಪಾಪವೂ 
ಎಸಗಿಲ್ಲದಿರುವಾಗ ಏಕೆ ಹೀಗೆ ಭಯಪಡಬೇಕು ಎಂದೂ ಅವಳಿಗೆ ತಿಳಿಯದು. ನಿನ್ನಪಾಪಗಳ 
ಕುರಿತು ಚಿಂತಿಸು ಎಂದು ಗುಡುಗಿದ್ದಕ್ಕೆ ಅಷ್ಟೇ ಶಾಂತವಾಗಿ ನಿನ್ನನ್ನು ಪ್ರೀತಿಸಿದ್ದೊಂದೇ ನನಗೆ 
ಗೊತ್ತಿರುವುದು ಎಂದು ಹೇಳುತಾಳೆ. ಮತ್ತುಅದಕ್ಕಾಗಿಯೇ ನೀನು ಸಾಯುತ್ತಿಎಂದು ಅವಳ 
ದೃಷ್ಟಿಯಲ್ಲಿ ಮತ್ತೂ ಒಗಟಿನಂತೆ ಮಾತನಾಡುತಾನೆ. ಇದೆಂಥ ಶಿಕ್ಷೆ - ಪ್ರೀತಿಗೆ ಮರಣ 
ದಂಡನೆಯೆ ? ಅವನ ತುಟಿಗಳು ಹಾಗೆ ಕಚ್ಚಿ ಹಿಡಿಯುವುದೇಕೆ ? ಯಾವ ಶಕಿಗಳು ಅವನ 
ಇಡೀ ವ್ಯಕಿತ್ಸವನ್ನು ಹೀಗೆ ಥರಗುಟ್ಟಿಸುತ್ತಿವೆಯೋ ಅವಳಿಗೆ ತಿಳಿಯುತಿಲ್ಲ ಆದರೆ ಇವು 
ಶುಭವನ್ನು ಸೂಚಿಸುವುದಿಲ್ಲ ಎಂಬ ಮಾತಂತೂ ಸತ್ಯ. ಹೀಗಿದ್ದೂ ಈ ಕ್ರೋಧ ತನ್ನ 
ಕುರಿತಾಗಿಯಲ್ಲಎಂದು ನಂಬುತಾಳೆ. ವಿಷಯ ಏನು ತನಗೆ ತಿಳಿಯಲೇ ಬೇಕು ಎಂದು ಮತ್ತೆ 
ಕೇಳುತಾಳೆ. ಇಪತು ಸಾಲುಗಳ ಈ ಸುತ್ತುಬಳಸುಗಳನ್ನು ಒಮ್ಮೆಗೇ ಕೈಬಿಟ್ಟುಅಥೆಲೋ ಮೊದಲ 
ಬಾರಿಗೆಂಬಂತೆ ತನ್ನ ಕ್ರೋಧಕ್ಕೆ ಹಲವು ಕಾರಣಗಳಲ್ಲಿ ಬಹು ಪ್ರಧಾನವಾದದ್ದು ಬಾಯಿಬಿಟ್ಟು 
ಹೇಳಿಬಿಡುತಾನೆ. ಈ ಕೆಲಸ - ನಾವು ಈ ಮೊದಲೇ ಅಂದರೆ ನಾಲ್ಕನೇ ಅಂಕದ ಮೊದಲ 
ದೃಶ್ಯದ ವಿವರಣೆಯಲ್ಲಿಕಂಡುಕೊಂಡಿದ್ದಂತೆ- ಮೊದಲೇ ಮಾಡಿಬಿಟ್ಟಿದ್ದಿದ್ದರೆ ಈ ನಾಟಕ ಈ 
ಬಗೆಯ ದುರಂತವಾಗುತ್ತಲೇ ಇರಲಿಲ್ಲ ಆದರೆ ಆ ಕ್ಷಣದಲ್ಲಿಯಾತಕ್ಕಾಗಿ ಅವನು ನಿಜವಾದ 
ಕಾರಣಗಳನ್ನು ಹೇಳುವುದಿಲ್ಲಎಂಬುದರ ಕುರಿತೂ ನಾಲ್ಕು ಮಾತು ಆಡಿದ್ದೆವು. ಈಗ ಎಲ್ಲವೂ 
ಮುಕ್ತಾಯ ಹಂತದಲ್ಲಿದೆ. ಇಲ್ಲಿಗೆ ತಾನು ಬಂದಿರುವುದು ತನ್ನ ನಿರ್ಧಾರವನ್ನು 
ಕಾರ್ಯಗತಗೊಳಿಸುವುದಕ್ಕೆ ಮಾತ್ರ. ಅವಳ ಯಾವುದೇ ಬಗೆಯ ವಿವರ, ಅದು ಎಷ್ಟೇ 
ಆಘಾತಕಾರಿಯಾಗಿರಲಿ ತನ್ನನ್ನು ಅಸ್ನಿರಗೊಳಿಸುವುದಿಲ್ಲ ಸಾಯುವುದರಲ್ಲಿರುವ ಅವಳು ಏನು 
ತಾನೇ ತನಗೆ ಶಾಕ್‌ ಮಾಡಬಲ್ಲಳು? ತನ್ನದು ಈಗ ಮೇಲುಗೈ. ಆದದ್ದರಿಂದ ಕಾರಣಗಳನ್ನೂ 
ಅವಳ ಮುಖಕ್ಕೆ ರಾಚಿದರೆ ಏನು ಅಪಾಯವೂ ಇಲ್ಲನಷ್ಟವೂ ಇಲ್ಲ 


"That handkerchief which I so loved, and gave thee 
Thou gavest to Cass1o.... 


ಶಾಕ್‌ ಆಗುವುದು ಡೆಸ್ಟಿಮೋನಾಳಿಗೆ. "ನನ್ನಾಣೆಗೂ ಇಲ್ಲ...ಅವನನ್ನೇ ಕರೆಸಿ ಕೇಳು' 


2೨0 ಶೇಕ್‌ಪಿಯರ್‌- ಎರಡು ನಾಟಕಗಳ ಅಧ್ಯಯನ 


ಎಂದು ಸ್ಪಷ್ಟವಾಗಿ ಹೇಳುತಾಳೆ. ಅಥೆಲೋವಿಗೆ ಅವಳ ಬಗ್ಗೆ ದ್ವೇಷವೆಷ್ಟು ಹೊಗೆಯಾಡು 
ತಿದೆಯೋ ಅಷ್ಟೇ ಮಟ್ಟಿಗೆ ಇಂಥ ಕ್ಷಣದಲ್ಲಿಯೂ ಸುಳ್ಳು ಹೇಳುತಾಳಲ್ಲ, ಇಷ್ಟು 
ನಿರ್ಭಿಡೆಯಿಂದ? ಸಾಯುವ ಪಲ್ಲಂಗದಲ್ಲಿದ್ದೂಹೀಗೆ ಸುಳ್ಳು ಪ್ರಮಾಣ ಮಾಡುತಿದ್ದಾಳಲ್ಲ? 
ಹುಚ್ಚು ಹಿಡಿದಂತಾಗುತದೆ ಅವನಿಗೆ. ಅವಳು ಎಷ್ಟೇ ಕಟುಹೃದಯಿಯಾಗಿ ಪ್ರತಿ 
ವಿಷಯದಲ್ಲಿಯೂ ಸುಳ್ಳು ಹೇಳಿದರೂ ತನ್ನನ್ನು ನಂಬಿಸಲು ಸಾಧ್ಯವಿಲ್ಲ ಅಂತೆಯೇ ತನ್ನ 
ನಿರ್ಧಾರವೂ ಬದಲಿಸಲಾಗುವುದಿಲ್ಲ ಮತ್ತೂ ಒಂದು ಪ್ರಾರ್ಥನೆ, ಮತ್ತೂ ಒಂದು "ಹಾಗೆ 
ಆಗಲಿ' ಎಂಬ ಉತರ. ಅವನನ್ನು ಬಿಟ್ಟುತಾನು ಮತ್ತೆಯಾರನ್ನೋ ಪ್ರೀತಿಸಿದೆನೆಂಬುದು ಸುಳ್ಳು. 
ಕ್ಯಾಷಿಯೋನ ವಿಷಯದಲ್ಲಿ ರೀತಿ ರಿವಾಜುಗಳನ್ನು ಮೀರಿ ಎಂಥ ಬಗೆಯ ಆಸಕ್ತಿಯನ್ನೂ 
ತಾನು ಹೊಂದಿರಲಿಲ್ಲ. ಅವನಿಗೆ ಏನೂ ಕಾಣಿಕೆಗಳನ್ನು ತಾನು ನೀಡಿಲ್ಲ ಅಥೆಲೋನಿಗೆ 
ಇಯಾಗೋನ ಮಾತುಗಳು ಥಟನೆ ನೆನಪಾಗಿರಬೇಕು ಈಗ: 


In venice they do let god see the pranks / They dare not show their 
husbands : their best conscience / Is not to leave undone, (111 11 206-208) 
ಎಂಥ ಸುಳ್ಳುಗಳ ಹೆಂಗಸು ಇವಳು. ""ನಿನ್ನ ಹೃದಯವನ್ನು ಇಷ್ಟೆ ಕಲ್ಲಾಗಿಸಿಕೊಂಡು ಸುಳ್ಳು 
ಹೇಳುತಿದ್ದಿ ನಾನು ಈ ಕೊಲೆಯನ್ನು ಬಲಿದಾನವೆಂದು ತಿಳಿದಿದ್ದೆ ಆದರೆ ನೀನು ಅದನ್ನು 
ಕೊಲೆಯೇ ಎಂದು ತಿಳಿಯುವಂತೆ ಮಾಡುತಿದ್ದಿ ನಾನು ಆ ಕರವಸ್ತ್ರವನ್ನು ಕಣ್ಣಾರೆ ಕಂಡೆ'' 
ತನ್ನನ್ನು ಇಷ್ಟೊಂದು ಮೋಸಗೊಳಿಸಲು ವೆನಿಸಿನ ಅತ್ಯಂತ ನಿಪುಣ ಸುಳ್ಳುಗಾರನಿಗೂ 
ಸಾಧ್ಯವಿಲ್ಲ ಎಂಬಂತೆ ಗುಡುಗುತ್ತಾನೆ. ಇವಳು ಪ್ರತಿಬಾರಿ ತಾನು ಮುಗ್ಗಳು ಎಂದು 
ಕೊಂಡಾಗಲೂ ಅದು ಅವನ ಅಹಂಕಾರಕ್ಕೆ ಪೆಟ್ಟು ಕೊಡುತ್ತಿದೆ. ಆದ್ದರಿಂದಲೇ ಅವನ 
ನಿರ್ಧಾರ ಮತ್ತೂಗಟ್ಟಿಯಾಗುತಿದೆ. ಕ್ಯಾಷಿಯೋಗೆ ಆ ಕರವಸ್ತ್ರಎಲ್ಲೋ ಸಿಕ್ಕಿರಬೇಕು, ತಾನು 
ಕೊಟ್ಟಿದ್ದಲ್ಲ ಅವನನ್ನು ಕರೆಕಳಿಸು, ಅವನೇ ಒಪ್ಪಿಕೊಳ್ಳಲಿ, ಸತ್ಯವನ್ನು ಬಾಯಿಬಿಡಲಿ ಎಂದು 
ಮತ್ತೂ - ಅಥೆಲೋವಿನ ದೃಷ್ಟಿಯಲ್ಲಿ - ಅಳುಕುಗಳೇ ಇಲ್ಲದೆ ಹೇಳುತಾಳೆ. ಅವನು 
ಒಪಿಕೊಂಡಾಗಿದೆ ಎಂದ ಅಥೆಲೋವಿನ ಮಾತು ನಂಬಲಾರದೆ ಏನು ಹೇಳುತ್ತಿದ್ದಾನೆ ಅವನು 
ಎಂದು ನಿಬ್ಬೆರಗನ್ನು ವ್ಯಕಪಡಿಸುತಾಳೆ. ಏನು ? ಎಂದದ್ದಕ್ಕೆ, ಏನು ಒಪ್ಪಿಕೊಂಡ ಎಂಬ 
ಅರ್ಥದಲ್ಲಿ- ಅಥೆಲೋ ಉತರಿಸುತಾನೆ - "ತಾನು ನಿನ್ನನ್ನು ಉಪಯೋಗಿಸಿದ್ದೇನೆ' ಎಂದು. 
ಹೌದು, ನ್ಯಾಯಬಾಹಿರವಾಗಿ ಎಂದು ಹೇಳಿದ್ದಾನೆ ಎಂಬುದನ್ನು ಕೇಳಿ ಡೆಸ್ಟಿಮೋನಾ,ಅವನು 
ಹಾಗೆ ಹೇಳಲು ಸಾಧ್ಯವೇ ಇಲ್ಲ ಎಂದು ಪ್ರತಿಭಟಿಸುತಾಳೆ. ಇಲ್ಲ ಹೇಳುವುದಿಲ್ಲ 
ಹೇಳಲಿಕ್ಕಾಗದಂತೆ ಅವನ ಬಾಯಿ ಮುಚ್ಚಿಸಿಯಾಗಿದೆ. ಪ್ರಾಮಾಣಿಕ ಇಯಾಗೋ ಅದನ್ನು 
ಮಾಡಿ ಮುಗಿಸಿದ್ದಾನೆ ಎಂದು ವಿಜಯೋತ್ಸಾಹದಲ್ಲಿ ಸಾರುತ್ತಾನೆ. ಪ್ರಥಮ ಬಾರಿಗೆಂಬಂತೆ 
ಡೆಸ್ಟಿಮೋನಾ ಅಚ್ಚರಿ, ಭಯ, ಗೊಂದಲಗಳನ್ನೆಲ್ಲ ದಾಟಿಕೊಂಡು ಆವರಿಸಿದ ದುಃಖವನ್ನೂ 


ಅಥೆಲೋ ೨೨೯ 


ದನಿಯಲ್ಲಿ ಬಿಂಬಿಸುತಾಳೆ. ""ನನ್ನ ಆತಂಕಗಳು ಪ್ರತಿಧ್ವನಿತವಾಗುತಿವೆ ; ಹಾಗಾದರೆ ಅವನು 
ಸತ್ತು ಹೋದನೆ ಎಂದು ಮರುಗಿದ್ದಕ್ಕೆ ಅವಳ ದುಃಖವೇ ತನ್ನದ್ವೇಷ ಹಾಗೂ ಆಕ್ರೋಶಗಳನ್ನು 
ದ್ವಿಗುಣಗೊಳಿಸಿದಂತೆ '13೩6 all his hairs been lives / my great revenge had 
stomach for them all' ಎಂದು ಅಬ್ಬಧಿಸುತಾನೆ. ಡೆಸ್ಟಿಮೋನಾಳ ದುಃಖ ಈಗ 
ಕಟ್ಟೆಯೊಡೆಯುತದೆ. ‘Alas, he is betrayed, and I undone’ ಎಂದು ಕಣ್ಣೀರಿಡುತ್ತಾಳೆ. 

ತನ್ನ ಶವದ ಪೆಟ್ಟಿಗೆಯ ಕೊನೆಯ ಮೊಳೆ ತಾನೇ ಹೊಡೆದುಕೊಂಡಾಯಿತು. ಅಥೆಲೋವಿನ 
ದೃಷ್ಟಿಯಲ್ಲಿ ಮತ್ತೆ ಯಾವ ಪಾಪಕ್ಕೂ ಕಣ್ಣೀರಿಡದೆ, ಪ್ರಾಯಶ್ಚಿತ್ತ ವ್ಯಕ್ತಪಡಿಸದೆ ಈ 
ಕ್ಯಾಷಿಯೋನ ಸಾವಿಗೆ ಕಣ್ಣೀರಿಡುವುದೆಂದರೆ ಅವನ ಬಗೆಗಿನ ಇವಳ ಪ್ರೀತಿ ಎಷ್ಟು 
ಗಾಢವಾಗಿದ್ದಿರಬೇಕು ಎಂಬುದರ ಸೂಚನೆ ಎಂದು ಸ್ಪಷ್ಟವಾಯಿತು. ಇಷ್ಟೆ ಇನ್ನು ಮಾತುಗಳು 
ಇಲ್ಲ'60117001 weepest thou for him to my face’ ಕದ್ದು ಮುಚ್ಚಿ ಪ್ರೀತಿಸಿದ್ದು 
ಸಾಲದೆಂಬಂತೆ ಈಗ ನನ್ನ ಕಣ್ಣೆದುರೇ ಅವನಿಗಾಗಿ ಅಳುವುದೆಂದರೆ ? "ನನ್ನನ್ನು ತಿರಸ್ಕರಿಸು 
ದಯವಿಟ್ಟು ಕೊಲ್ಲಬೇಡ' ಎಂದು ಗೋಗರೆಯುತಾಳೆ. "Down strumpet' ಎಂದು 
ಅವಳನ್ನು ಹಾಸಿಗೆಯ ಮೇಲೆ ಉರುಳಿಸುತಾನೆ. "ನನಗೆ ಸಾವು ನಾಳೆ ಬರಲಿ, ಇಂದು ಬೇಡ 

ಮತ್ತೂ ನಿವೇದಿಸುತಾಳೆ. "ಒಂದರ್ಧಗಂಟೆ, ಒಂದು ಪ್ರಾರ್ಥನೆ ಸಲ್ಲಿಸುವಷ್ಟು ವೇಳೆ... 

"ಕಟ್ಟಕಡೆಯ ಯತ್ನವೂ ಮಾಡುತಾಳೆ. '1 15 100 1816', ಅದಕ್ಕೆಲ್ಲ ಈಗ ವೇಳೆಯಾಯಿತು, 

ಇನ್ನುತಡೆಯಲು ಸಾಧ್ಯವಿಲ್ಲವೆಂಬಂತೆ ಕತ್ತುಹಿಸುಕುತಾನೆ. 


'೦ LOrd, Lord, Lord’ ಎಂದು ಉಸಿರು ಅಳಿಸಿ ಹೋಗುತ್ತಿದ್ದಂತೆ ಕ್ಷೀಣಿಸುತ್ತ 
ಹೋದ ದನಿಯಲ್ಲಿ ಮನವಿ ಮತು ಪ್ರಾರ್ಥನೆಗಳನ್ನು ಕೂಡಿಸಿ ಸಲ್ಲಿಸುತಾಳೆ. ಗಂಡನೂ 
'Lord’, ಕರುಣಾಮಯಿ ದೇವರೂ '[ಂrd'. ಶೇಕ್‌ಪಿಯರನ ನಾಟಕರಚನಾಪ್ರತಿಭೆಗೆ 
ಮತೊಂದು ನಿದರ್ಶನ ಇಲ್ಲಿದೆ. ಡೆಸ್ಟಿಮೋನಾಳ'೦ 1.016...'ಗೆ ಸರಿಸಮವಾಗಿ ಮತೊಂದು 
ಗಾಬರಿಗೊಂಡ ದನ ೦ Lord, my Lord...what, ho, my Lord, my lord !' 
ಎಂದು ಅರಚುತಿದೆ. ಧ್ವನಿ ಎಮಿಲಿಯಾಳದು ಎಂದು ತಿಳಿಯುತದೆ. ಬಹುಶಃ ಕ್ಯಾಷಿಯೋನ 
ಸಾವಿನ ಸುದ್ದಿ ತಂದಿರಬೇಕು. ಇದೇನು ಮತ್ತೆ ಶಬ್ದ? ಇವಳಿನ್ನೂ ಸತಿಲ್ಲವೆ ? ಇಲ್ಲಚಲನೆಯೇ 
ಇಲ್ಲದೆ ಗೋರಿಯ ಹಾಗೆ ಬಿದ್ದುಕೊಂಡಿದ್ದಾಳೆ. ಎಮಿಲಿಯಾಳನ್ನು ಒಳಗೆ ಬಿಡಬೇಕೆ, 
ಬೇಡವೆ ? ಬಂದರೆ ತನ್ನ ಹೆಂಡತಿಯೊಡನೆ ಮಾತನಾಡುತಾಳೆ. "ನನ್ನ ಹೆಂಡತಿ....ನನಗೆ 
ಹೆಂಡತಿಯಿಲ್ಲ...' ಹಾಗೆ ಹೇಳಿಕೊಳ್ಳುವುದೇ ಎಂಥ ದಾರುಣ ಅನುಭವ. ಎಂಥ ಅನಿಷ್ಠದ 
ಗಳಿಗೆ ಇದು ; ಈ ಇಡೀ ವಿಶ್ವ ಸೂರ್ಯಚಂದ್ರಗ್ರಹಣಗಳು ಒಟ್ಟಿಗೇ ಆಗಿದ್ದಂತೆ 
ಭಯಂಕರವಾಗಿ ಬಿರಿಯುತ್ತಿದೆ... ಅಥೆಲೋವಿಗೆ ತಾನು ಎಸಗಿದ ಕೃತ್ಯದ ಅರಿವು 
ಕ್ಷಣಕ್ಷಣಕ್ಕೂ ತನ್ನ ಕಣ್ಣ ಮುಂದೆ, ಮನಸಿನಲ್ಲಿ ರುದ್ರಭಯಾನಕ ರೂಪುಗಳು ತಾಳಿ 


೨೩೦ ಶೇಕ್‌ಷಿಯರ್‌- ಎರಡು ನಾಟಕಗಳ ಅಧ್ಯಯನ 


ನಡುಗಿಸುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಬಹುಶಃ ದೃಶ್ಯದ ಕೊನೆಯ ಭಾಗದಲ್ಲಿ ತನ್ನ ಕೃತ್ಯ 
ಎಷ್ಟು ಹೀನ, ಪಾಶವೀಯ ಎಂದು ತಿಳಿದ ಮೇಲೆ ಅವನಾಡುವ ಮಾತುಗಳನ್ನು ಬಿಟ್ಟರೆ 
ಏಕಾಕಿಯಾಗಿ ಈಗ ಆಡಿದ ಈ ಸಾಲುಗಳು ಮನಮುಟ್ಟುವಂಥವು. ಅನೇಕ ಬಾರಿ 
ಹೇಳಿರುವಂತೆ ಡಸ್ಟಿಮೋನಾಳ ಕುರಿತಾದ ಅವನ ಪ್ರೇಮ ಬಹು ಆಳದ್ದು ಹಾಗೂ 
ಪ್ರಾಮಾಣಿಕವೂ ಆದದ್ದುಎಂಬುದರಲ್ಲಿಎರಡನೇ ಮಾತಿಲ್ಲ ದುರದೃಷ್ಟದ ಹಾಗೂ ಕೊನೆಯ 
ದುರಂತವೂ ಆದ ಮಾತೆಂದರೆ ಅವನ ವ್ಯಕಿತ್ಸದ ಆಳದಲ್ಲಿಹುದುಗಿಕೊಂಡಿದ್ದ ಅವನ ಬಣ್ಣ, 
ಹಿನ್ನೆಲೆ, ವಯಸ್ಸು ಇವುಗಳ ಕುರಿತಾದ ಕೀಳರಿಮೆಯ ಭೂತವನ್ನು ಆವಾಹನೆ ಮಾಡಿದ 
ಇಯಾಗೋನ ಕುಟಲ ತಂತ್ರಗಳು ಅವನನ್ನು ಇಡಿಯಾಗಿ ಕಬಳಿಸಿಬಿಟ್ಟ ಮಾತು. ಪ್ರೀತಿ 
ಕೊನೆಗೂ ಅವನು ತಾತ್ವಾಲಿಕವಾಗಿ ತೊಟ್ಟುಕೊಂಡಿದ್ದರಾಜವಸ್ತವಾಗಿ ಮಾತ್ರ ಕಂಡು ಮತ್ಸರ, 
ದ್ವೇಷಗಳ ವ್ಯಾಪ್ರನಖಗಳು ಹರಿದು ಚಿಂದಿ ಮಾಡಿಬಿಟ್ಟಂತೆ ಅನ್ನಿಸುತ್ತದೆ. ಅವನು ಎಸಗಿದ ಈ 
ಘೋರ ಪಾತಕದ ಬಗ್ಗೆ ಎಳ್ಳಷ್ಟೂ ಕ್ಷಮ ಸಾಧ್ಯವಿಲ್ಲದಿದ್ದರೂ - ಯಾವ ಕೊಲೆಯೂ, ಹಾಗೆ 
ನೋಡಹೋದರೆ - ಕ್ಷಮಾರ್ಹವಲ್ಲ- ವ್ಯಕ್ತಿಯಾಗಿ ಅಥೆಲೋನ ಬಗ್ಗೆ ಅಪಾರ ಕನಿಕರ 
ಅನುಕಂಪಗಳು ಮಾತ್ರ ಸಾಧ್ಯ. ಡೆಸ್ಟಿಮೋನಾಳ ವಿಷಯದಲ್ಲಿಹೇಳಿದ ಹಾಗೆಯೇ ಅಥೆಲೋ 
ಕೂಡ ಒಬ್ಬ ಬ್ರೂಟಸ್‌ನಂತೆ, ಹ್ಯಾಮ್‌ಲೆಟ್‌ನಂತೆ ಅಥವಾ ಸೀಸರ್‌ನಂತೆ ಇದ್ದಿದ್ದರೆ 
ಇಯಾಗೋನಂಥವನು ಅವನ ಹತ್ತಿರ ಸುಳಿಯುವುದೂ ಸಾಧ್ಯವಿರುತಿರಲಿಲ್ಲ 
ಅವರುಗಳಂತೆಯೇ ಅಥೆಲೋನಿಗೂ ಪೌರುಷವಿದೆ, ಶ್ರೀಮಂತ ಮನಸಿದೆ, 
ಕೀರ್ತಿಗೌರವಗಳಿಗೆ ಹಾಗೂ ಬಹುಮುಖ್ಯವಾಗಿ ಅವರಂತೆಯೇ ಅವನ ವ್ಯಕಿತ್ವದಲ್ಲಿಯೂ 
ಒಂದು ಎಳೆಯಷ್ಟುದರೂ ಕಾವ್ಯಮಮತೆಯಿದೆ. ಆದರೆ ತನ್ನನೆಲವಲ್ಲದ, ತನ್ನ ಜಲವಲ್ಲದ, ತನ್ನ 
ಸಂಸ್ಕೃತಿಯಲ್ಲದ ಪರಕೀಯ ಪರಿಸರದಲ್ಲಿ ಬೇರು ಬಿಡಲು ಹೋಗಿ ಸೋಲುತ್ತಾನೆ. 
ಚಿಗುರುವುದಕ್ಕೆ ಮುನ್ನವೇ ಪಲ್ಲಟಗೊಂಡು ಬಿಸಿಲಿಗೆ ಬಿದ್ದುಒಣಗಿ ಹೋಗುತ್ತದೆ ಅವನ ಪ್ರೀತಿ, 
ಬದುಕು. 


ಮುಂದೆ ಆಗುವುದೆಲ್ಲವೂ ನಿರೀಕ್ಷಿತ ರೀತಿಯಲ್ಲಿ ಜರುಗುತದೆ. ಎಮಿಲಿಯಾಳಿಗೆ ವಿಷಯ 
ತಿಳಿಯುತ್ತದೆ. ತನ್ನ ಗಂಡನೇ ಈ ಇಷ್ಟು ದುರಂತನಾಟಕದ ಸೂತ್ರಧಾರ ಎಂದು ತಿಳಿದು 
ಅವಮಾನದಲ್ಲಿ, ಸಿಟ್ಟಿನಲ್ಲಿ ಥರಥರಗುಟ್ಟಿಬಿಡುತಾಳೆ. ಒಂದು ಕ್ಷಣ, ಕರವಸ್ಪದ ಪ್ರಸಂಗ 
ಬಂದಾಗ, ತನ್ನಪಾಲೂ ದುರಂತದಲ್ಲಿಸೇರಿದ ಎಂದು ಹಠಾತ್‌ ಪ್ರಜ್ಞೆಯಿಂದ ಗುಟ್ಟಾಗಿ ನಲುಗಿ 
ಹೋಗಿರಬೇಕು ಅವಳು. ತನ್ನ ಯಜಮಾನಿತಿಯನ್ನುಪ್ರೀತಿಸಿದ್ದವಳು, ಗೌರವಿಸಿದ್ದವಳು ಮತ್ತು 
ಅವಳಿಗೆ ತುಂಬ ಹತಿರವಾಗಿದ್ದವಳು. ತನ್ನ ಸಲಿಗೆಯಲ್ಲಿ ಅವಳನ್ನು ಈ ಮದುವೆ ಮತ್ತುಅವಳ 
ಗಂಡನ ಬಗ್ಗೆಎಚ್ಚರಿಸಿದ್ದವಳು. "ನೀನು ಅವನನ್ನುಎಂದೂ ನೋಡದೇ ಇದ್ದಿದ್ದರೆ ಚೆನ್ನಿರುತಿತ್ತು 
ಎನ್ನುವವರೆವಿಗೆ ಅವಳ ಒಳಿತ್ನು ಹಾರೈಸಿದ್ದವಳು. ಅಥೆಲೋ ತನ್ನ ಧಣಿ. ಆದರೆ ಈಗ ಅವಳ 


ಅಥೆಲೋ ೨೩೧ 


ಕಣ್ಣಿನಲ್ಲಿ ಒಬ್ಬ ನೀಚ ಕೊಲೆಗಾರ. "ಧಗಧಗಿಸುವ ನರಕದ ಕೂಪಕ್ಕೆ ಬಿದ್ದ ಸುಳ್ಳುಗಾತಿ 
ಡೆಸ್ಟಿಮೋನಾ' ಎಂದು ಅಥೆಲೋ ತನ್ನ ಬಾಯಿಮುಚ್ಚಲು ಯತ್ನಿಸಿದಾಗ ಎಮಿಲಿಯಾ '0೦, the 
more angel she / And you the blacker 60111' ಕಾಣುವುದಕ್ಕಿಂತಲೂ ಕಪ್ಪುರಾಕ್ಚಸ 
ನೀನು ಎಂದು ಅಷ್ಟೇ ಕಟುವಾಗಿ ಮಾತನಾಡುತಾಳೆ. ಇಯಾಗೋನ ದುಷ್ನತನಗಳೆಲ್ಲ 
ಬಯಲಿಗೆ ಬಂದು, ತಾನು ಎಸಗಿದ ಕೊಲೆಯ ನಿಜವಾದ ಅನುಭವ ಕಣಕ್ಷಣಕ್ಕೆ 
ವಿಷವೇರಿದಂತೆ ವ್ಯಾಪಿಸುತಿರುವಾಗ ಶಬ್ದಗಳೇ ಸಿಗದೆ '0,0,0' ಎಂದು ಚೇರುತ್ತ ಹಾಸಿಗೆಯ 
ಮೇಲೆ ಕುಸಿದ ಅಥೆಲೋಗೆ ಮತ್ತೆಹೇಳುತಾಳೆ. Nay lay thee down, and roar, / For 
thou hast killed the sweetest innocent / That ever did lift up eye.' ಎಂದು 
ಚಾಟಿಯಲ್ಲಿ ಹೊಡೆದಂತೆ ಹೇಳುತಾಳೆ. ಕೊನೆಗೆ ಇಯಾಗೋನ ಕತಿ ತನ್ನನ್ನು ಇರಿದು ತಾನು 
ಸಾಯುವುದು ಖಂಡಿತ ಎಂದು ಗೊತಾದ ಮೇಲೆ ಡೆಸ್ಸಿಮೋನಾಳ ದೇಹದ ಬಳಿ ಸರಿದು 
‘What did thy song bode, Lady ? / Hark, canst thou hear me ? 1 will play 
the swan, / And die in music (Singing) willow, willow, willow' ಎಂದು 
ಜೋಗುಳವೂ ಹಂಸಗೀತೆಯೂ ಒಟ್ಟಿಗೆ ಹಾಡಿ ಮೂರನ ಕಡೆ ತಿರುಗಿ ತನ್ನ ಕೊನೆಯ 
ಮಾತನಾಡುತಾಳೆ : "Moor, she was chaste, she loved thee moor, cruel moor,/ 
So come my soul to bliss, I speak true / So speaking as Ithink, I die, die.” 


ಅಥೆಲೋವಿಗೂ ತನ್ನ ಅಂತ್ಯ ಸಮೀಪಿಸಿದ ಅರಿವಾಗುತ್ತಿದೆ. ಇನ್ನು ಈ 
ಮನುಷ್ಯಲೋಕದ ಕಾನೂನು, ಶಿಕ್ಚೆಗಳಿಗೆ ಕಾಯುತ್ತಕೂಡುವುದಿಲ್ಲ ತಾನು, ಏನಿದ್ದರೂ ಬೇರೆ 
ಲೋಕದಲ್ಲಿ ಇವುಗಳನ್ನು ನಿರೀಕ್ಷಿಸಲು ನಿರ್ಧರಿಸಿದ್ದಾನೆ. ಇಯಾಗೋನನ್ನು ಕೊಲ್ಲಲಾಗಲಿಲ್ಲ 
ಬಹುಶಃ ಅವನು ಸಾಯಲೂಬಹುದು. ಸಾವೊಂದು ವರವಿದ್ದ ಹಾಗೆ. ಅದಕ್ಕೆ ತಕ್ಕ 
ಮನುಷ್ಯನಲ್ಲ ಇಯಾಗೋ. ಇಯಾಗೋ ಈ ಕ್ಷಣದಲ್ಲಿ ಆಡುವ ಒಂದು ಮಾತು ಅತ್ಯಂತ 
ಗಮನಾರ್ಹವಾದದ್ದು ಯಾಕೆ ಹೀಗೆ ತನ್ನ ಮೈಮನಸುಗಳಲ್ಲಿ ವಿಷ ತುಂಬಿ ಹಾಳುಗೆಡವಿ 
ದನೆಂದು ಅವನನ್ನು ಕೇಳಿ ಎಂದು ಅಥೆಲೋ ಕೂಗಿಕೊಂಡಾಗ "Demand me nothing, 
what you know, you know / From this time forth, 1 never will speak 
word" ಎಂದು ಘೋಷಿಸಿಬಿಡುತಾನೆ. ಇಯಾಗೋವಿನ 'ಪ್ರತಿಬೆ'ಯೂ ತನ್ನಕೊನೆ ಕಂಡಿದೆ. 
ವಿಕೃತ ಮನಸಿಗೆ, ಜೀವದ್ವೇಷಕ್ಕೆ ಅಂತರ್ಗತ ದುಷ್ಟತನಕ್ಕೆ ನಿರ್ದಿಷ್ಟಕಾರಣಗಳು, ವಿವರಣೆಗಳು 
ಇರುವುದಿಲ್ಲ ಇಡೀ ನಾಟಕದಲ್ಲಿ ಮೊದಲ ಬಾರಿಗೆಂಬಂತೆ ಒಂದು ಪ್ರಾಮಾಣಿಕವಾದ ಮಾತು 
ಆಡಿದ್ದಾನೆ ಎಂದು ಒಂದು ಕಪಟದ ಪ್ರಶಂಸೆಯ ಮಾತು ಹೇಳಬಹುದೋ ಏನೋ. 


ಅಥೆಲೋನ ಬಳಿ ಒಂದು ಆಯುಧವಿದೆ. ಆದರೆ ಅದರಿಂದ ಯಾರಿಗೂ ಅಪಾಯವಿಲ್ಲ 
ಈ ಆಯುಧವನ್ನು ಹಿಡಿದು ತಾನು ಶತ್ರುಸೈನ್ಯವನ್ನು ಭೇದಿಸಿದ ನಿದರ್ಶನಗಳು ಇದೆ. ತನ್ನನ್ನು 


೨೩೨ ಶೇಕ್‌ಪಿಯರ್‌-ಎರಡು ನಾಟಕಗಳ ಅಧ್ವಯನ 


ತಡೆಯ ಬಂದವರಿಂದ ರಕ್ಷಿಸಿಕೊಳ್ಳಲು ಬಲ್ಲೆತಾನು. ಆದರೆ ಎಂಥ ಅರ್ಥರಹಿತ ಅಹಂಕಾರದ 
ಮಾತುಗಳು ಇವು! ಈಗ ತನ್ನ ಜೀವನದ ಯಾನ ಮುಗಿದಿದೆ.'' "'....here is my butt, / 
And very sea-mark of my utmost sail.” ಈಗ ತನ್ನನ್ನು ಯಾರೂ ಕೂಡ 
ಅಡಗಿಸಬಿಡಬಹುದು. "Where should Othelo go ? now : how dost-thou look 
now ? O ill - starred wench / pale as they smock, when we shall mett at 
count, / This look of thine will hurl my soul from heaven, / And friends 
will snatch it : cold, cold my 8111, / Even like they chastity...’ ಆತ್ಮಮರುಕ, 
ತೀವ್ರನರಳಿಕೆ, ಇದ್ದಕ್ಷಿದ್ದಂತೆ ಅರಿವಿಗೆ ಬರುತ್ತಿರುವಂತೆ ಕಾಣುವ ತನ್ನ ಮಹಾಕ್ರೌರ್ಯ, 
ಅಮಾನವೀಯತೆ ಎಲ್ಲವೂ ಸೇರಿ ಕೊಂಡ ಹಾಗೆ ಆಡಿದ ಮಾತುಗಳು. ಮುಂದೆ ಮತ್ತೂ 
ಉತೃೃಷ್ಣವಾ ಗುತ್ತ ಹೋಗುವ ಈ ತಿಳಿವು ಅವನ ಮಾತುಗಳಿಗೆ ಮತಷ್ಟು ಚೂಪು, 
ಹೊಳಪುಗಳನ್ನುನೀಡುತವೆ. 

....O cursed slave ! 

whip me, you devils 

from the possession of thas heavenly sight, 

Blow me about in winds, roast me in sulphur, 

Wash me in steep-down gulfs of liquid fire ! 


(೨ Desdemona, Desdemona dead, 
oh, oh, oh.... 


ತನ್ನ ಬಗ್ಗೆ ಏನು ತಾನೇ ಹೇಳಬೇಕು 9 ಹೇಗೆ ತಾನೆ ಜನ ತನ್ನನ್ನು ಬಣ್ಣಿಸಬೇಕು ? 
“ಏನಾದರೂ ಹೇಳಿ / ಗೌರವಾನ್ವಿತ ಹಂತಕ, ನಿಮಗೆ ಸರಿಕಂಡರೆ / ಯಾಕೆಂದರೆ 
ಯಾವುದನ್ನೂ ನಾನು ದ್ವೇಷದಿಂದ ಪ್ರೇರಿತನಾಗಿ ಮಾಡಲಿಲ್ಲ - ಎಲ್ಲವೂ ಗೌರವ 
ಘನತೆಗಳಿಗಾಗಿ'' ಎಂದು ಅನ್ನುತಾನೆ. ದೃಶ್ಯದ ಮೊದಲಲ್ಲೇ ತಾನೇ ಹೇಳಿದ್ದನಲ್ಲ... "115 the 
cause.... Yet she must die, else she will betray more men" ತನ್ನವಿವರಣೆಗೆ 
ದಕ್ಕದ ಗೌರವ ಘನತೆಗಳ ಅರ್ಥಕ್ಕೆ ತಕ್ಕುದಾಗಿ ಈ ಕೃತ್ಯವೆಸಗಿದ್ದಾನೆ ಅವನು. ದ್ವೇಷವೂ ಇಲ್ಲ, 
ಸ್ವಾರ್ಥವೂ ಇಲ್ಲ ಅತ್ಯಂತ ಗೊಂದಲದ ಮನಷ್ಚಿತಿಯಲ್ಲಿ ಅಥೆಲೋ ಇರುವುದನ್ನು ನಾವು 
ಕಾಣುತೇವೆ. ಮತ್ತೂ ಅಷ್ಟು ಸಹಾನುಭೂತಿ ನಮಲ್ಲಿ ಸ್ಫರಿಸುತ್ತದೆ. ಸುತ್ತನೆರೆದಿರುವ ವೆನಿಸಿನ 
ಪ್ರಮುಖರು ಅಥೆಲೋ ಮತ್ತುಇಯಾಗೋ ಇಬ್ಬರನ್ನುವೆನಿಸಿಗೆ ಕರೆದೊಯ್ಯುವ ತೀರ್ಮಾನ 
ಮಾಡಿ ಹೊರಡಬೇಕು ಅನ್ನುವಷ್ಟರಲ್ಲಿ ಅಥೆಲೋ ಅವರನ್ನು ಉದ್ದೇಶಿಸಿ ಮಾತನಾಡುತಾನೆ. 
“ಒಂದು ಕ್ಷಣ, ಒಂದೆರಡು ಮಾತು ಹೇಳಬೇಕಿದೆ. ಈ ನಾಡಿಗೆ ನಾನು ಒಂದಷ್ಟು ಸೇವೆ 
ಸಲ್ಲಿಸಿದ್ದೇನೆ. ಈ ಎಲ್ಲಘಟನೆಗಳ ಕುರಿತು ತಮ್ಮಪತ್ರಗಳನ್ನುಬರೆಯುವಾಗ ನೈಜಸಂಗತಿಗಳನ್ನು 
ಬರೆಯಿರಿ. ಯಾವುದನ್ನೂ ಹಗುರವಾಗಿಯೂ ಕಾಣಬೇಡಿರಿ. ಮತ್ತೆ ಯಾವುದನ್ನೂ 


ಅಥೆಲೋ ೨೩೩ 


ಹಗೆತನದಲ್ಲಿಯೂ ಆಡಬೇಡಿ. ಹಾಗೆ ಬರೆದಾಗ must you speak / Of one that loved 
not wisely, but too well / Of one not easily jealous, but being wroght, / 
Peerpexed in the extreme ; of one whose hand, / like the base Indian, 
threw a pearl away, / Richer than all his tribe ; of one whose subdued eyes 
/ Albeit unused to the melting mood, / Drops tears as fast as the Arabian 
trees / Their medicinal gum ;" ಅದ್ಭುತ ಸಾಲುಗಳು, ನಂದುತಿರುವ ದೀಪದ ಕೊನೆಯ 
ಕ್ಷಣಗಳ ಪ್ರಖರ ಜ್ವಾಲೆ, ಬೆಳಕು. ಆಧ್ಯಾತ್ಮಿಕ ರೀತಿಯಲ್ಲಿ ಸಾರ್ವಜನಿಕವಾಗಿ ಮಾಡಿದ 
ಪಾಪನಿವೇದನೆ - ಕಸಿವಿಸಿಗಳು, ಅವಮಾನಭಾವ ಯಾವುದೂ ಲವಲೇಶವಿಲ್ಲದೆ. ಮತ್ತು 
ಬಹು ಮುಖ್ಯವಾಗಿ ತನ್ನ ಕೃತ್ಯಗಳಿಗೆ ಯಾರನ್ನೂ - ಇಯಾಗೋನನ್ನು ಕೂಡ - 
ಹೊಣೆಗಾರನಾಗಿ ಮಾಡುವ ಯತ್ನವೂ ಕಾಣುವುದಿಲ್ಲ ಸಂಪೂರ್ಣ ಜವಾಬ್ದಾರಿ ತನ್ನದು. 
ತಪ್ಪೊಪ್ಪಿಗೆಯಾದ ಮೇಲೆ ಶಿಕ್ಷೆಯೂ ಆಗಬೇಕು. ಡೆಸ್ಟಿಮೋನಾಳ ವಿಷಯದಲ್ಲಿಯಂತೆಯೇ 
ತಪ್ಪು ಹೊರಿಸುವುದು, ಶಿಕ್ಷೆ ವಿಧಿಸುವುದು, ಶಿಕ್ಷೆಕಾರ್ಯಗತಗೊಳಿಸುವುದು ಎಲ್ಲವೂ ತಾನೇ. 
ತಪೊಪಿಗೆಯ ಭಾಗ ಮುಗಿಯಿತು. ಇನ್ನು ಶಿಕ್ಷೆ ; ಅಥೆಲೋ ತನ್ನ ಮಾತುಗಳನ್ನು 
ಮುಂದುವರೆಸುತಾನೆ - "ಅಲೆಪೋದಲ್ಲಿ ಒಂದು ಬಾರಿ ಪಗಡಿ ಧರಿಸಿದ ಕೇಡಿಗ ಮನಸಿನ 
ತುರ್ಕನೊಬ್ಬವೆನಿಷಿಯನ್‌ನೊಬ್ಬನನ್ನು ಥಳಿಸಿ ವೆನಿಸ್‌ದೇಶದ ಬಗ್ಗೆ ಕೀಳಾಗಿ ಮಾತನಾಡಿದಾಗ 
ಆ ಸುನತಿಗೊಂಡ ನಾಯನ್ನು ಕತುಪಟ್ಟಿ ಹಿಡಿದು ಹೀಗೆ ಕತರಿಸಿಬಿಟ್ಟೆ ಎಂದು ಹೇಳುತಲೇ 
ಪುಟ್ಟದೊಂದು ಚೂರಿಯಿಂದ ತನ್ನನ್ನು ತಾನು ಇರಿದುಕೊಳ್ಳುತಾನೆ. ತೆವಳುತ್ತ ಹೋಗಿ 
ಹೆಂಡತಿಯ ದೇಹದ ಬಳಿ ಬಂದು'I kissed thee ere I killed thee, no way but this, 
/ Killing myself, to die upon a kiss’ ಎಂದು ಉಸುರುತ್ತಉರುಳುತಾನೆ. ಅಷ್ಟೆಲಲ್ಲಿಗೆ 
ಮುಗಿಯಿತು. ಒಂದು ಅತಿ ನಾಜೂಕಿನ, ಅತಿ ಕೋಮಲ ಪ್ರೇಮಕತೆ. ವೆನಿಸ್‌ ಗಾಳಿಯಲ್ಲಿ 
ಬೆರೆಯಲು ಯತ್ನಿಸಿದ ಸುಗಂಧ ಪೂಸಿದ ತಂಗಾಳಿ. ಆದರೆ ಕ್ಷಣಕಾಲವೂ ಸಹಿಸದೆ 
ಚಂಡಮಾರುತವೊಂದು ಬೀಸಿ ಕೊಚ್ಚಿಕೊಂಡು ಹೋದ ಈ ಅಸಹಾಯಕ ಮೆಲುಗಾಳಿಯ ಕತೆ 
ಇದು. ಮಹೋನ್ನತ ಬದುಕಿಗೊಂದು ಮಹೋನ್ನತ ಅಂತ್ಯದ ಕತೆ. 


ಮಿಕ್ಕೆಲ್ಲ ಗಣ್ಯರೂ ಮತ್ತೆ ವೆನಿಸಿಗೆ ಮತ್ತದೇ ಮಾತುಗಳಿಗೆ, ಅದೇ ಬದುಕಿನ ರೀತಿಗೆ, 
ಅದೇ ಸ್ವಕೇಂದ್ರಿತ ಆಸೆ ಆಕಾಂಕ್ಷೆಗಳಿಗೆ. ಮತ್ತೆ ಇಲ್ಲೊಂದು ಕಮಲ ಅರಳುವುದು ಎಂದು ? 
ಮತ್ತೆಬದುಕು ತನ್ನತಾನು ಸ್ಥಾಪಿಸಿಕೊಳ್ಳುವುದು ಎಂದು? ಮತ್ತೆಪ್ರೀತಿ ಅನುರಾಗಗಳ ಕಂಪು, 
ನಾದ ಗಾಳಿಯಲ್ಲಿ ಬೆರೆಯುವುದೆಂದು ? ವರ್ಷವಿಡೀ ಮುಳ್ಳುಗಳಿರುವ ಗಿಡದಲ್ಲಿ 
ಗುಲಾಬಿಗಳು ಅರಳುವುದು ಆಗೊಮ್ಮೆ ಈಗೊಮ್ಮೆ ತಾನೆ ೧ ಆ ಕ್ಷಣಕ್ಕಾಗಿ ಕಾಯಬೇಕು 
ನಾವು - ತಾಳ್ಮೆಯಿಂದ, ನಂಬಿಕೆಯಿಂದ, ಆಸೆಯಿಂದ. 





ಘಾ ನು 


ಸ್‌. ಜಿ. ಸಿದ್ದರಾಮಯ್ಯ 


೪ 





ಪ್ರೂ 


ಇ. ೧೦೦/- 
SBN 81-7713-136-2 





ಬೆಲೆ 


